UNIVERSAL 
LIBRARY 


OU 198311 


AdVddl | 
IVSHAINN 


ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 
(ಸಂಗ್ರಹ) 


ಸಂಪಾದಕರು: 
ಎಚ್‌. ದೇವೀರಪ್ಪ 
ದೇ. ಜವರೇಗೌಡ 


ಅಧಿಕೃತ ಮಾರಾಟಗಾರರು : 
ಶ್ರೀ ಗೌರೀಶಂಕರ ಬುಕ್‌ ಡಿಪೋ 
ಮೈಸೂರು. 


ಮೊದಲನೆಯ ಮುದ್ರಣ ೧೯೫೧ 
ಎರಡನೆಯ ಮುದ್ರಣ ೧೯೩೩ 


ked 1965 


(6, WAN © 


ಬೆಳೆ ಕೊ. ೨-೮-6 


ಮೀಠಿಕ 


ಕವಿ: ಗಿರಿಜಾಶಂಕರನ ಕೇರ್ತಿಯಂತೆ, ಅವನ ದಿವ್ಯಾಶೀರ್ವಾದ 
ದಂತೆ ಕಾಲನದಿಸ್ಪರ್ಧಿಯಾಗಿ ಪ್ರವಶಿಸುತ್ತಿರುವ " ಗಂಗಾಪ್ರಾಯೆ» 
ತುಂಗಭದ್ರೆಯ ಪಾವನ ಸಾನ್ನಿಧ್ಯದಲ್ಲಿ ಹೆಸುರಿಡಿದ ಗಿರಿವನಗಳ ಹದುಳ 
ತೆಕ್ಕೆಯಲ್ಲಿ ಸತ್ಯಧರ್ಮಗಳ ನಿತ್ಯತೆಯನ್ನು ಸಾರುತ್ತ, ಭಕ್ತಜನರಿಗೆ ಸದಾ 
ಕಾಮಧೇನುವಾಗಿ ಮಲಗಿದೆ ಪಂಪಾಕ್ಷೇತ್ರ. ಸೆ " ಹಾಳು ಹಂಪೆ' 
ಒಂದೊಮ್ಮೆ ಮಹಾಮುನಿಗಳ ವಿರಕ್ತರ ಮತ್ತು ಭಕ್ತರ ನೆಲೆವನೆ 
ಯಾಗಿತ್ತು;. ಭಾರತೀಯ ಸಂಸ್ಕತಿಯ ಪೋಷಕಕೇಂದ್ರವಾಗಿತ್ತು ; 
ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯಲಕ್ಷ್ಮಿಯ ಅಕ್ಕರೆಯ ಬೀಡಾಗಿತ್ತು. 
ಅಂದು ಅಲ್ಲಿ ಎಲ್ಲಿ ನೋಡಿದರೂ ವೇದಮಂತ್ರಗಳ ಘೋಷ, ಶಿವ 
ಸಂಕೀರ್ತನೆ ಕೇಳಿಬರುತ್ತಿದ್ದುವು. 


" ಸಕಳ ಪುಣ್ಯಂಗಳೋಲಗಿಪ ಪಂಪಾಪುರಂ 
ಸಕಳ ಮುಕ್ತಿಗಳಲಂಕರಿಪ ಪಂಪಾಪುರಂ' 


ಶೆವಾಗಮವಿದರಿಂದಲ್ಲೂ, ಮಹಾವಿದ್ವಾಂಸರಿಂದಲೂ, ಕಲಾಕೋವಿದೆ 
ರಿಂದಲೂ ಅಲಂಕೃತವಾಗಿ ಹಿರಿಯ ವಿದ್ಯಾಪೀಠವಾಗಿ ಕಂಗೊಳಿಸುತ್ತಿತ್ತು. 


ಇಂತಹ ಪವಿತ್ರಕ್ಷೇತ್ರದ " ಶಿವಭಕ್ತರಲ್ಲದೊಡೆ ಕೈಮುಗಿಯದ, 
ತನ್ನ ಯುವತಿಗಲ್ಲದೆ ಮನಪೆಳಸದ, ಕಾಯದಂಗವ ಹಿಡಿಯದ, ನಿಂಡೆಯ 
ನಾಡದ, ಪರದೈವನಂ ಬಗೆಯದ, ಶಿವಲಿಂಗಪೂಜೆಯ ಶ್ರಾಂತಿ ಹಿಂಗದ, 
ಕಾಮವಿಕಾರಾದಿ ಷಡುವರ್ಗವಜ*ಯದ ' ಮಹಾದೇವ ಮತ್ತು ಅವನ 
ಸಹಧರ್ಮಿಣಿ ಶರ್ವಾಣಿಯರೇ ಹೆರಿಹರದೇವನ ತಂದೆತಾಯಿಯರು; 
" ಪ್ರತ್ಯಕ್ಷ ಪಂಚಾನನ' ರಾದ ಮಾಯಿದೇವರೇ ಇವನ ಗುರು. 
ವಿರೂಪಾಕ್ಷನ ಕೃಪೆಯಿಂದ ಸದ್ಗುರುವಿನ ಮಹಿಮೆಯಿಂದ 


iv 
ಸಗಳ ಗಳಯ 4 ಗುರುಭಕ್ತಿ ಶಿ 
ಹಾಮೆಮಟ್‌ನಾಚಾಕ ಕೀತಿ ದಯೆ ಜಂಗಮ 
ಪ್ರೇಮ ಶಮೆ ದಮೆ ಶಾಂತಿ ದಾಂತಿ ಸತ್ಯವುದಾರ ಸ ದೃಶ್ತಿ ಏಕಥಿಷ್ಯೆ | 
ಸಾಮರ್ಥ್ಯವೆಲ್ಲಾ ಕಳಾಪ್ರೌಢಿ ಸದ್ಗುಣ 
ಸ್ತೋಮನೆಲ್ಲಂ ನೆರೆದು........... ೬೬. 


ರೂಪುವಡೆದಂತೆ ಹೆರಿಹೆರನು ಬೆಳಗಿದನು. ಇವನ ಕೀರ್ತಿಕುಸುಮದ 
ನರುಗಂಪು ನಾಡಿನಲ್ಲೆಲ್ಲ ಹರಡಿತು. ನಾಡಿನ ಮೂಲೆಮೂಲೆಗಳಿಂದ 
ಇವನ ಕಾರುಣ್ಯವನ್ನು ಬಯಸಿ ಬಂದ ವಿದ್ಯಾರ್ಥಿಗಳಲ್ಲಿ ಇನನ ಸೋದ 
ರಳಿಯ ರಾಘವಾಂಕನು ಸಕಲ ಕಲಾಶಾಸ್ತ್ರಪಾರಂಗತನಾಗಿ ಉದ್ದಾಮ 
ಕನಿಯಾಗಿ ಬೆಳಗಿದನು. ಜ್ಯೋತಿ ಮುಟ್ಟಿದ ಬತ್ತಿ ಜ್ಯೋತಿಯಾಯಿತು. 


ಅದೇ ಸಮಯದಲ್ಲಿ ಹೊಯ್ಸಳ ದೊರೆಗಳ ಆಶ್ರಯದಲ್ಲಿ 
ಉನ್ನತಾಧಿಕಾರಿಯಾಗಿದ್ದ ಪದ್ಮರಸನು ಹೆರಿಹೆರನ ಪಾಂಡಿತ್ಯ ಪ್ರತಿಭೆ 
ಶಿವಭಕ್ತಿ ಸೌಜನ್ಯಗಳನ್ನು ಮೆಚ್ಚಿ, ಅನನನ್ನು ಹಳೆಯಬೀಡಿಗೆ ಕರೆಸಿ 
ಕೊಂಡು ಕರಣಿಕನ ಕೆಲಸವನ್ನು ಕೊಡಿಸಿದನು. " ಷೋಡಶಪ್ರತಿಯ 
ಕರಣಿಕರೊಳಗ್ರಣಿ' ಎನ್ನಿಸಿಕೊಂಡರೂ ಈ " ಗಾಡಿಕಾರ' ನ ಚಿತ್ತ ವಿರೂ 
ಪಾಕ್ಷನಿಗೆ ಮಾಸಲಾಗಿತ್ತು. ಇವನ ಅಂತರಂಗಭಿತ್ತಿಯ ಮೇಲೆ ವಿರೂ 
ಪಾಕ್ಷನ ಚಿತ್ರ ಸುಸ್ಪಷ್ಟವಾಗಿ ರೇಖೆಗೊಂಡಿತ್ತು. ಮೇಲುನೋಟಕ್ಕೆ ಕರಣಿಕ 
ನಂತೆ, ಸಾಗು ಕಾಣಿಸಿಕೊಳ್ಳುತ್ತಿದ್ದನು. ಆದರೆ ಅಂತರಂಗದ 
ಪರಂಜ್ಯೋತಿ ಮಾತ್ರ ದಿನದಿನಕ್ಕೂ ಪುಟಗೊಂಡು ಹೊಗರೇರುತ್ತಿತ್ತು. 
" ನೀರು ತಾವರೆಯಂತೆ ನೆಯಿ ನಾಲಗೆಯಂತೆ' ಸಂಸಾರಕ್ಕೆ ಹೊದ್ದಿಯೂ 
ಹೊದ್ದದಂತೆ ಇದ್ದ ಈ ಭಕ್ತಿಯೋಗಿಗೆ ಯಾನ ದಂದುಗವೂ ಅಂಟಲಿಲ್ಲ. 


ಭಗವಂತನ ಕರುಣೆ, ಎಂದು, ಯಾವ ರೂಪದಲ್ಲಿ ಬರುತ್ತದೆ 
ಎಂಬುದನ್ನು ಯಾರೂ ಹೇಳಲಾಗುವುದಿಲ್ಲ. ಅದು ನಂಬಿಯಣ್ಣ ಕಿಗೆ 
ವೃದ್ಧಮಾಹೇಶ್ವರನ ರೂಪದಲ್ಲಿ, ದುರ್ಯೋಧನನಿಗೆ ಛಲವಾಗಿ, ಬಹು 
ಕಾಮಿ ಕೌಶಿಕನ ರೂಪದಲ್ಲಿ, ಸುರುಚಿ ಕೈಕೆಯರ ಈರ್ಸೈಯಾಗಿ--- 


೪ 


ಭಕ್ತಿಜ್ಛಾನವೈರಾಗ್ಯಗಳ ರೂಪದಲ್ಲಿ, ಪ್ರಲಯಸ್ಪರೂಪಿಯಾಗಿ, ಅನಂತ 
ರೀತಿಗಳಲ್ಲಿ ಬರಬಹುದು. ಹರಿಹರನ ಅಭ್ಯುದಯವನ್ನೂ ಅವನ 
ಪ್ರಾಮಾಣಿಕತೆಯನ್ನೂ ಸಹಿಸದ ಜನ ಗುಂಪುಗೂಡಿದರು; ಅವನನ್ನು 
ಗೇಲಿಗೆಬ್ಬಿಸಿದರು ; ಅನನ ವಿಷಯವಾಗಿ ದೊರೆಯ ಮುಂದೆ ಚಾಡಿ 
ಹೇಳಿದರು. ಜೊತೆಗೆ ಸಂಸಾರ ಜೀವನದಲ್ಲಿ ಏನೇನು ಕಜಫಲಗಳು 
ದೊರಕಬಹುದೋ ಅವೆಲ್ಲವೂ ಅನನಿಗೆ ದೊರಕಿದುವು. ಆದರೂ 
ಹರಿಹರನ ಭಕ್ತಿಯ ಸಸಿ ಈ ಸೀಗೆಯ ನಡುವೆ ಬೆಳೆಯುತ್ತಲೇ ಇತ್ತು: 
ವಿರೂಪಾಕ್ಷ ಅವನ ಬಾಳುಸಿರಾದನು. ಅವನ ನೋಟಮಾಟಗಳೆಲ್ಲ 
ವಿರೂಪಾಕ್ಷಮಯವಾದುವು. ಲೆಕ್ಕದ ವಹಿಯ ತುಂಬ ವಿರೂಪಾಕ್ಷ 
ಮಂತ್ರವೇ! ದುರಾತ್ಮರಾದ ಪಿಸುಣರಿಗೆ ಸದನಕಾಶ ದೊರೆಯಿತು. 
ನೆಟ್ಟಗೆ ದೊರೆಗೆ ದೂರು ಹೊತ್ತರು. ದೊರೆ, ಹಿಂದು ಮುಂದು ನೋಡದೆ 
ಸಂಜೆಯ ಹೊತ್ತಿಗೆ ಲೆಕ್ಕ ಒಪ್ಪಿಸಬೇಕೆಂದು ಹೆರಿಹೆರನಿಗೆ ಆಜ್ಞಾಪಿಸಿ 
ದನು. ಕರ್ತವ್ಯಸಿಷ್ಠನಾದ ಈ ದೈವಭಕ್ತ ನಿಯತವೇಳೆಯಲ್ಲಿ ಲೆಕ್ಕವನ್ನು 
ಒಪ್ಪಿಸಿ ಪಿಸುಣರನ್ನೂ ದೊರೆಯನ್ನೂ ಬೆರಗುಗೊಳಿಸಿದನು. ತಫ್ಫಿದರೆ 
ಶೂಲಕ್ಕೇರಿಸಬಲ್ಲ ದೊರೆಯೆ ಎದುರಿಗೆ ಲೆಕ್ಕ ಒಸ್ಸಿಸುವಾಗಲೂ ಅನನ 
ಚಿತ್ತ ಹಂಪೆಯಲ್ಲಿ; ಅಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಸೇನೆಯೂ 
ಅವನ ಕಣ್ಣಿನಲ್ಲಿ ಬರೆದಂತಿತ್ತು. . ಪೂಜಾಸಮಯದಲ್ಲಿ ಆರತಿಯ ಬೆಂಕಿ 
ಲಿಂಗದ ಎದುರಿಗಿದ್ದ ತೆರೆಗೆ ತಗುಲಿ ಉರಿಯಲಾರಂಭಿಸಿತ್ತು. ಭಕ್ತಿಯೋಗಿ 
ಹರಿಹರನ ಜ್ಞಾನದೃಷ್ಟಿಗೆ ಅದು ಗೋಚರವಾಯಿತು. ಅವನು ಇಲ್ಲಿದ್ದೇ 
ಭೋಂಕನೆ ಕೈಗಳನ್ನು ಮುಂದಕ್ಕೆ ಚಾಚಿ ತಿಕ್ಕಿ ಬೆಂಕೆಯನ್ನು ಆರಿಸಿದರು. 
ದೊರೆ ಅವನನ್ನು ಹುಚ್ಚನೆಂದು ಹಾಸ್ಯೆಮಾಡಿ ನಕ್ಕನು ದೂಷಕರು 
ಗಹೆಗಹಿಸಿದರು. "ಲಿಂಗಸಂಗಸೌಖ್ಯಾವೇಶಿಯ ಪರಿಯನ್ನು ಭಗವಂತ 
ನೊಬ್ಬನೇ ಬಲ್ಲ? ಎಂದು ಪದ್ಮರಸ ಅವರಿಗೆ ಎಚ್ಚರಿಕೆ ಕೊಟ್ಟನು. 
ಪಿಸುಣರ ಹೆಗೆಯ ರೂಪದಲ್ಲಿ ಈಶ್ವರೇಚ್ಛೆ ಫಲಿಸಿತು. ಇಷ್ಟು 
ಹೊತ್ತಿಗಾಗಲೆ ಅವನನ್ನು ವೈರಾಗ್ಯಜೀವನಕ್ಕೆ ಬಿಡದೆ ಬಂಧಿಸಿದ್ದ ಸಪ್ನಿ 
ಕೈಬಿಟ್ಟಿದ್ದಳು. ಆಳುದ್ದದೊಡಲನ್ನು ಗೇಣುದ್ದ ಮಾಡಿಕೊಂಡು "ಜೀಯ 
ಹಸಾದ ' ಎಂದು ಕೈಮುಗಿದು " ಪೆರ್ಬಿಟ್ಟ? ಮಾಡಿ ರೋಸಿ 


Vi 


ಹೋಗಿದ್ದನು. " ಈಶಸೇವೆಯಲ್ಲದೆ ಮನುಜಸೇವೆ ಅಗ್ರಾಹ್ಯ' ವೆಂದು 
ನಿಶ್ಚಯಿಸಿ. ವೈರಾಗ್ಯಪರನಾಗಿ, ಶರಣಸಂತತಿಗೆ ಭಯಭಕ್ತಿಯಿಂದ 
ಮೆಯ್ಯಿಕ್ಕಿ ಅವರಿಂದ ಕಳುಹಿಸಿಕೊಂಡು ಪಂಪಾಪುರಾಭಿಮುಖನಾಗಿ 
ಹೊರಟನು. ಗೂಡಹಕ್ಕಿ ಗೂಡಿನ ಕಡೆಗೆ ಹಾರಿತು. ಹೋಗುವ 
ದಾರಿಯಲ್ಲಿ ಅವನು ಅನೇಕ ದೀನರನ್ನು ಅನಾಧರನ್ನು ಉದ್ದಾರಮಾಡಿ 
ದನು. ಅವನು ಮೆಟ್ಟಿದ ಧರೆ ಪವಿತ್ರಕ್ಷೇತ್ರವಾಯಿತು; " ಆತನಿರ್ದುದೆ 
ಶಾರಾಚಲ, ಆತನಿರ್ದುದೆ ಹಿಮಾದ್ರೀಂದ್ರಂ, ಆತನಿರ್ದುದೆ ವಾರಣಾಸಿ, 
ಆತರಿರ್ದುದೆ ವಿರೂಪಾಕ್ಷಂಗೆ ಪಂಪಾಪುರಂ' ಎನ್ನಿಸಿತು ಭಕ್ತಕೋಟಿಗೆ. 
ಹೆಂಪೆಯ ಶಿವಭಕ್ತರು ತಮ್ಮ ಗುರುವನ್ನು ಪುರದಲ್ಲೆಲ್ಲ ಮೆರೆಸಿದರು. 
ಸೆರಿಹರನಾದರೊ ಅಗಲಿದ ತಾಯಿಯನ್ನು ಮತ್ತೆ ಪಡೆದ ಮಗುವಿನಂತೆ 
ಸಂಪಾಧಿನಾಥನೆಡೆಗೆ ಧಾವಿಸಿಹೋಗಿ ಅವನನ್ನು ಅಫ್ರಿಕೊಂಡನು. 
ಅವನ ತನು ಪುಳಕಿತವಾಯಿತು, ಕೊರಳ ಸೆರೆ ಬಿಗಿದುವು, ಕಣ್ಣುಗಳು 
ತುಂಬಿ ತೊರೆದುವು. ಅಂದಿನಿಂದ ಶಿನಪೂಜೆ, ಶಿನಕೀರ್ತನೆ ಮತು 
ಶವಗೋತ್ರಸಂಕೀರ್ತನೆಗಳು ಅವನ ನಿತ್ಯಕರ್ಮಗಳಾದುವು. - 


ಹೀಗಿರುವಾಗ ಹರೀಶ್ವರನ ಕಾವ್ಯಗಳ ಕಂಪು ಆಂಧ್ರ ದ್ರಾನಿಡ 
ದೇಶಗಳಲ್ಲಿ ಹರಡಿತು. ಆಂಧ್ರದೇಶದ " ಗಣಿಕಾಗ್ರಣಿ' ಚದುರ ಚೆಲುನೆ 
ಯೊಬ್ಬಳು ಅನನ ಕಾವ್ಯರಸಗಂಗೆಯಲ್ಲಿ (ಅದರಲ್ಲಿಯೂ ನಂಬಿಯಣ್ಣನ 
ರಗಳೆಯಲ್ಲಿ) ಮನಮಿಂದ್ಕು ಚಿತ್ತಾಕರ್ಷಕವಾದ ಕಲಾಪ್ರೌಢಿಮೆಗೆ 
ಮಾರುಹೋಗಿ, ಆ ಕಲ್ಪನೆ, ಆ ಭಾವನೆ, ಆ ಶೃಂಗಾರಗಳಿಗೆ ತನ್ನನ್ನೆ 
ಅಲ್ಲಿಂದಲೆ ಮೆಚ್ಚುಗೊಟ್ಟಳು. ಆಕೆಯೇನೂ ನಾಡಾಡಿ ಹೆಣ್ಣಲ್ಲ; 
"ಅಪೂರ್ವರೂನಿಣಿಯತಿವ್ಯೂಹಥೈರ್ಯಾನೇಕಪೋರುಸೃಣಿ, ಘನಸುಗುಣಿ.' 
ಹೆರಿಹರನನ್ನು ಒಲಿಸಿಕೊಳ್ಳಬೇಕೆಂಬ ಉತ್ಸ್ಪಟೀಚ್ಛೆ ಒಳಗೆ, ಪಂಪಾಕ್ಷೇತ್ರ 
ಯಾತ್ರೆಯ ತೋರಿಕೆ ಹೊರಗೆ. ಒಂದು ದಿನ ಸಂಜೆ ರಾಜವೈಭವದಿಂದ 
ಬಂದು " ಥಿನ್ನವನಿರವನೆನಗೆ ತೋರೆಂದು ಎರಗಿ ಬೇಡಿಕೊಳ್ಳಂತೆ 
ವಿರೂಪಾಕ್ಷನಿಗೆ ಎರಗಿ ಕಾಣಿಕೆಯಿತ್ತು' ಹರಿಹರನನ್ನು ಕೂಡುವ 
ಕಾತರದಿಂದ ತನ್ನ ಬೀಡಾರಕ್ಲೆ ಹಿಂತಿರುಗಿದಳು. 


vii 

ಮಧ್ಯರಾತ್ರಿಯ ಭೀಕರ ನೀರವತೆಯ ಮಡಿಲಿನಲ್ಲಿ ಪಂಪಾಕ್ಷೇತ್ರ 
ಪವಡಿಸಿತ್ತು. ಈ ರಮಣಿ ಪ್ರಾಣಸಖಿಯೊಂದಿಗೆ ಹರಿದೇವನ ಕುಟೀರಕ್ಕೆ 
ಬಂದಳು. ಕರ್ಮಬಂಧನದಿಂದ ಮುಕ್ತಿಯನ್ನು ಪಡೆಯುನ ವ್ಯಕ್ತಿ 
ಆಚಾರ್ಯನನ್ನು ಅರಸಿಕೊಂಡು ಬರುವಂತೆ. ಅವಳು ಅಲ್ಲಿ ಕಂಡುದೇನು? 
" ಕಳಾವಿದರರಸೆ ರಸಿಕಚಕ್ರಿ' ಹರಿಹರನನ್ನಲ್ಲ; ಭಕ್ತರಾಜ ಹರಿಹರದೇವ 
ನನ್ನು. ವಿಭೂತಿ ರುದ್ರಾಕ್ಷಿಗಳಿಂದ ರೋಭಿಸುತ್ತಿದ್ದ ಉಜ್ಜ್ವಲಾಂಗ; ಹೊಳೆ 
ಹೊಳೆಯುತ್ತಿದ್ದ ಕಾವಿಯ ಬಣ್ಣದ ಉಸ್ಲೀೀಷಬಹಿರ್ವಾಸಗಳು; ಪದ್ಮಾಸನ 
ನಾಗಿ " ಶಾಂತಿರಸದೆರಕದಿಂ ಸಮೆದ ಪುತ್ನಲಿಯಂತೆ' ರಂಜಿಸುತ್ತಿದ್ದನು. 
ಹೃದಯಕಮಲದ ನಡುವೆ ಥಳಥಳಿಸಿ ಪ್ರಜ್ವಲಿಸುತ್ತಿದ್ದ ಪರಂಜ್ಯೋತಿ 
ಲಿಂಗವು ತಾನೇ ತಾನಾಗಿ, ಉರಿಲಿಂಗವಾಗಿ, ಪರಮಾನುಭವರಸಾವೇಶ 
ದಿಂದ ಮುಖದಲ್ಲಿ ಶಿನಕಲೆಯನ್ನು ಬೀರುತ್ತಿದ್ದ ರಸಯೋಗಿಯನ್ನು 
ಕಂಡು ಕಾಮನು ಬಿಲ್ಲನ್ನು ಇಳುಹಿದ, ರತಿ ವಿರತಿಯನ್ನು ಹೊಂದಿದಳು, 
ಶಶಿ ಮಸಿಯಾಯಿತು, ಮಲಯಮಾರುತ ಮಲೆಗಳಿಗೆ ಮರಳಿದನು, 
ವಸಂತೆ ಸೆಂಭ್ರಾಂತನಾದನು. ಅಭಿಸಾರಿಕೆಯಾಗಿ ಬಂದವಳು ವಿರಾಗಿಣಿ 
ಯಾಗಿ ತನ್ನ 'ತಪ್ಪನ್ನು ಅವನ ಮುಂದೆ ಒಪ್ಪಿಕೊಂಡಳು; ಅವನನ್ನು 
ಗುರುವಾಗಿ ಸ್ವೀಕರಿಸಿ ದೀಕ್ಷೆ ಸಡೆದಳು. 

ಹೀಗೆ ಪಂಪಾಕ್ಷೇತ್ರ ಹೆರಿಹರನಿಗೆ ಜನ್ಮವಿತ್ತಿತ್ತ, ಸಾಕಿ ಸಲಹಿತು, 
ತಿಳಿವಿನ ಅರಿವಿನ ಬೆಳಕನ್ನು ಕೊಟ್ಟಿತು. ಕನಿತಾಶಕ್ತಿಯ ಪ್ರತಿಭೆಯ 
ವರನಿತ್ತು ಉನ್ನತ ಕಾನ್ಯರಚನೆ ಮಾಡುವ ಶಕ್ತಿಯನ್ನು ನೀಡಿತು. 
ಎಲ್ಲಕ್ಕೂ ಮಿಕ್ಕು ಶಿವಭಕ್ತಿಯ ಸುಧೆಯನ್ನು ಕರುಣಿಸಿತು. ಕೊನೆಯಲ್ಲಿ 
ತನ್ನೊಳಗೇ ಅವನಿಗೆ ಎಡೆಮಾಡಿಕೊಟ್ಟಿತು. 


ಕಾಲ : ಹರಿಹರದೇನ, ಕೆರೆಯ ಪದ್ಮರಸ ಮತ್ತು ರಾಘವಾಂಕ 
ಈ ಮೂವರ ಕಾಲದ ವಿಷಯವಾಗಿ ವಿಪುಲವಾದ ಚರ್ಚೆ ನಡೆದಿದೆ. 
ಹೊಯ್ಸಳ ವೀರನರಸಿಂಹಬಲ್ಲಾಳನಲ್ಲಿ ಮಂತ್ರಿಯಾಗಿದ್ದ ಕೆರೆಯ 
ಪದ್ಮರಸನು ಹೆರಿಹರನಲ್ಲಿಯೂ ಅವನ ಸೋದರಳಿಯ ರಾಘವಾಂಕ 
ನಲ್ಲಿಯೂ ವಿಶೇಷ ಪೂಜ್ಯಭಾನವನ್ನಿಟ್ಟುಕೊಂಡಿದ್ದನಲ್ಲಡೆ ಅವರಿಗೆ 


Vili 
ಆಶ್ರಯದಾತನಾಗಿದ್ದನೆಂದು ಪದ್ಮರಾಜಪುರಾಣ, ರಾಘವಾಂಕಜಾರಿತ್ರ 
ಮುಂತಾದ ವೀರಶೈವ ಪುರಾಣಗಳು ಹೇಳುತ್ತವೆ. ಆದುದರಿಂದ ಈ 


ಮೂವರೂ ಸಮಕಾಲೀನರೆಂದು ಧಾರಾಳವಾಗಿ ಹೇಳಬಹುದು. ಆದರೆ 
ಇವರು ಇದ್ದ ಕಾಲ ಯಾವುದೆಂಬ ಬಗೆಗೆ ಬಲ್ಲವರಲ್ಲಿ ಒಮ್ಮತವಿಲ್ಲ. 


ಹರೀಶ್ಚರನ ಸೋದರಳಿಯನಾದ ರಾಘವನು ಪಂಪಾಪುರದ ರಾಜ 
ನಾದ ದೇವರಾಜನ (ಕ್ರಿ. ಶ. ೧೨೮೬-೧೩೨೮) ಸಭೆಯಲ್ಲಿ ಹರಿಶ್ಚಂದ್ರ 
ಕಾವ್ಯವನ್ನು ಓದಿದಂತೆಯೂ, ಓರುಗಲ್ಲಿಗೆ ಹೋಗಿ ಕಾಕತೀಯ ರುದ್ರನ 
(ಕ್ರಿ. ಶ. ೧೨೯೨-೧೩೩೫) ಸಭೆಯಲ್ಲಿ ವೀರೇಶಚರಿತೆಯನ್ನು ಓದಿ ಅಲ್ಲಿದ್ದ 
ಕುಕವಿಗಳನ್ನು ಸೋಲಿಸಿದಂತೆಯೂ ನರಸಿಂಹ ಬಲ್ಲಾಳ (ಕ್ರಿ. ಶ. ೧೨೮೩)ನ 
ಮಂತ್ರಿಯಾದ ಕೆರೆಯ ಪದ್ಮರಸನನ್ನು ನೋಡುವುದಕ್ಕೆ ಹೋದಂತೆಯೂ 
ರಾಘವಾಂಕಚಾರಿತ್ರದಿಂದ ತಿಳಿದುಬರುತ್ತದೆ. ಆದುದರಿಂದ ಹರಿಹೆರ 
ಕ್ರಿ. ಶ. (೨೯೦ ರಲ್ಲಿ ಇದ್ದಿರಬೇಕೆಂದು ರೆ. ಕಿಟ್ಟಿಲ್‌ ಅವರ ಅಭಿಪ್ರಾಯ. 


ಕವಿ ಚರಿತೆಕಾರರು ಕೆಟ್ಟಲ್‌ ಅವರ ಅಭಿಪ್ರಾಯವನ್ನು ಒಪ್ಪದೆ, 
ಈ ಮೂವರೂ ಕ್ರಿ. ಶ. ೧೧೬೫ ರಲ್ಲಿದ್ದಿರಬೇಕೆಂದು ಹೇಳುತ್ತಾರೆ. ಅವರು 
ಕೊಡುವ ಕಾರಣಗಳಿವು: 

೧) ಕ್ರಿ. ಶ. ೧೨೨೨ ರಲ್ಲಿ ಉದ್ಭಟಕಾವ್ಯವನ್ನು ಬರೆದು ಮುಗಿಸಿದ 
ಸೋಮರಾಜನು ಹರಿಹರನನ್ನೂ ಕೆರೆಯ ಪದ್ಮರಸನನ್ನೂ ಸ್ತುತಿಸಿದ್ದಾನೆ. 

೨) ಸು ಕ್ರಿ ಶ. ೧೨೪೫ ರಲ್ಲಿ ಹುಟ್ಟಿದ ಸೂಕ್ತಿಸುಧಾರ್ಣವದಲ್ಲಿ 
ಹೆರಿಹೆರನ ಗಿರಿಜಾಕಲ್ಯಾಣದ ಪದ್ಯಗಳು ಸೇರ್ಪಡೆಯಾಗಿವೆ. 

೩) ಆಗ ಇದ್ದ ಹೊಯ್ಸಳರ ದೊರೆ ೧೧೪೧ ರಿಂದ ೧೧೭೩ರ ವರೆಗೆ 
ಆಳಿದ ನರಸಿಂಹೆಬಲ್ಲಾಳ; ರಾಘವಾಂಕ ಕವಿಯನ್ನು ಸನ್ಮಾನಿಸಿದ 


ಓರುಗಲ್ಲಿನ ಕಾಕತೀಯ ರುದ್ರ ಕ್ರಿ. ಶ. ೧೧೬೨ ರಲ್ಲಿದ್ದವನು. ಸಂಪಾಪುರದ 
ದೇವರಾಜನ ವಿಷಯ ಏನೂ ಗೊತ್ತಿಲ್ಲ. 


1 ನಾಗವರ್ಮನ ಛಂದೋಂಬುಧಿಯ ಉಪೋದ್ಭಾತ. 


ix 
೪) ಸಕಳೇಶ ಮಾದರಸನು ಬಸವಣ್ಣನ ಹಿರಿಯ ಸಮಕಾಲೀ 
ನನೂ, ಅವನ ಮೊಮ್ಮಗ ಕೆರೆಯ ಸದ್ಮರಸೆನು ಕಿರಿಯ ಸಮಕಾಲೀನನೂ 
ಆಗುತ್ತಾರೆ. 
ಈ ಎರಡು ಅಭಿಪ್ರಾಯಗಳನ್ನು ಒಪ್ಪದೆ ಡಾ| ಅ ವೆಂಕಟ 
ಸುಬ್ಬಯ್ಯನವರು ಇವರ ಕಾಲ ಕ್ರಿ. ಶ. ೧೩೦೦ ಎಂದು ಸಾಧಿಸಿದ್ದಾರೆ. 
ಅವರು ಕೊಡುವ ಕಾರಣಗಳಿವು! : 


೧) ಸೋಮರಾಜನು ಉದ್ಭಟಕಾವ್ಯವನ್ನು ಬರೆದದ್ದು ಕ್ರಿ. ಶ. 
೧೨೨೨ ರಲ್ಲಲ್ಲ, ೧೫೨೨ ರಲ್ಲಿ. 


ವ್‌ 


೨) ಮೂರನೆಯ ಬಲ್ಲಾಳ (ಅಂದರೆ ನರಸಿಂಹಬಲ್ಲಾಳ : ಕ್ರಿ. ಶ. 
೧೨೯೧-೧೩೪೨) ನೂ ಓರಗಳ್ಲಿನ ಪ ಪ್ರತಾಪರುದ್ರನೂ ಸಮಕಾಲೀನರು. 


೩) ೧೨೮೬ ರಿಂದ ೧೩೨೮ ರವರೆಗೆ ಪಂಪಾಪುರದಲ್ಲಿ ಒಬ್ಬ 
ದೇವರಾಯ ಆಳುತ್ತಿದ್ದ ನು 
ಇಷ್ಟು ಇವರ ಕಾಲನಿರ್ಣಯದ ಚರಿತ್ರೆ. 


ಹರಿಹರನು ಪಂಪಾಕ್ಷೇತ್ರದ ವರ್ಣನೆಯನ್ನು ತನ್ನ ಗಿರಿಜಾ 
ಕಲ್ಯಾಣದಲ್ಲಿ ಪವಣಿಸಿರುವನನ್ಟೆ. ಸುರ.ಚಿರ ತುಂಗಭದ್ರೆಯ ಎರಡು 


1 ಕೆಲವು ಕನ್ನಡ ಕವಿಗಳ ಜೇೇನನಕಾಲ ವಿಚಾರ ಪುಟಿ ೨೬೬. 

2ಶ್ರೀ ಬುದ್ದಯ್ಯೆ ಪುರಾಣಿಕರು ಇದನ್ನು ಒಪ್ಪದೆ ಹರಿಹರನ ಕಾಲ ಕ್ರಿ. ಶ. 
೧೨೦೦ ಇರಬೇಕೆಂದು ಊಹಿಸುತ್ತಾರೆ. ಶಿವಾನುಭವ (೯-೨) ಶ್ರೀ ಡಿ. ಎಲ್‌. ನರ 
ಸಿಂಹಾಚಾರ್ಯರು ಗಿರಿಜಾಕಲ್ಮಾಣದ ಪದ್ಮಭಾಗಗಳೆರಡು ಕೇಶಿರಾಜನ ಶಬ್ದಮಣಿ 
ದರ್ಪಣದಲ್ಲಿ ಉದಾಹೃತವಾಗಿರುವುದರಿಂದಲೂ, ಸೂಕ್ತಿ ಸುಧಾರ್ಣವದಲ್ಲಿ ಅದೇ 
ಕಾವ್ಯದ ಅನೇಕ ಪದ್ಯಗಳು ಸೇರಿರುವುದರಿಂದಲೂ ಕ್ರಿ. ಶ. ೧೨೪೫ ಕಿಂತ ಮೊದಲೆ 
ಹರಿಹರ ಬಾಳಿರಬೇಕೆಂದೂ, ಕುಮಾರ ಪದ್ಮರಸನು ಹೆಸರಿಸಿರುವ ' ಏಕಾಂತೆದ 
ರಾಮಯ್ಯನು ಕ್ರಿ. ಶ. ೧೨೦೦ ರಿಂದ ಈಚೆಯೆವನಿರಬೇಕೆಂದೂ ಆದುದರಿಂದ 
*ಏಕಾಂತರಾಮಿ ತಂದೆಗಳ ರಗಳೆ? ಯನ್ನು ರಚಿಸಿರುವ ಹರಿಹರದೇವನನು ಕ್ರಿ. ಶ. 
೧೨೦೦ರಿಂದ ಇನ್ನೂ ಈಚೆಯವ ನಿರಬೇಕೆಂದೂ ಹೇಳುತ್ತಾರೆ, (ಸಿದ್ಧರಾಮ 
ಚಾರಿತ್ರದ ಮುನ್ನು ಡಿ.) 

೨ 


x 


ತಡಿಗಳಲ್ಲಿಯೂ ವಿಶಾಲವಾದ ಅರಣ್ಯವಿದ್ದಿತೆಂದೂ, ಅಲ್ಲಿ ಅನಂತಗುಲ್ಕ 
ಲತಾವೃಕ್ಷಗುಹಾಗಹ್ವರಂಗಳೊಳ್‌.  ಮನುಮುಸಿಸ್ತೋಮವಿದ್ದಿ ತೆಂದೂ 
ಕವಿಯೇ ಹೇಳಿದ್ದಾನೆ ಆ ಕ್ಷೇತ್ರ ಆಗ ಇನ್ನೂ ಕ್ಲೇತ್ರವಾಗಿತ್ತೀ ಹೊರತು 
ವಿದ್ಯಾನಗರವಾಗಿರಲಿಲ್ಲ. ಆದುದರಿಂದ ಹೆರಿಹೆರನು ಕ್ರಿ. ಶ. ೧೩೬೬3 
ರಿಂದ ಈಜೆಯವನಲ್ಲವೆಂಬುದು ಖಚಿತ, ಶ್ರೀ ಡಿ. ಎಲ್‌. ನರೆಸಿಂಹಾ 
ಚಾರ್ಯರು ಹೇಳುವಂತೆ ಏಕಾಂತದ ರಾಮಯ್ಯ (ಸು. ಕ್ರಿ. ಶ ೧೨೦೦) 
ಮತ್ತು ಕುರುಗೋಡು ರಾಚಭೂಪ (ಸು. ಕ್ರಿ. ಶ. ೧೨೦೦) ಇನರ ಕಾಲ 
ದಿಂದ ಈಚೆಗೆ ಹರಿಹರ ರಾಘವಾಂಕರು ಬಾಳಿರಬೇಕು. ಕೆರೆಯ ಪದ್ಮರಸನ 
ಬಳಿಗೆ ಬಂದು ವಿಧವೆಯೊಬ್ಬಳು ತಾನು ಮಗೆನ ಮದುವೆಗೆಂದು 
ಕೂಡಿಟ್ಟಿದ್ದ ಹೊನ್ನುಗಳನ್ನು ಯಾರೋ ಕದ್ದೊಯ್ಸ್ದರೆಂದು ದೂರು 
ನೊಡಲು ಅನನು ತನಗೆ ಶಿವನು ತಂದಿತ್ತ " ಪೆಡಿಯೆ' ಹೊನ್ನುಗಳನ್ನು 
ತೋರಿಸಲು ಆ ನಾಣ್ಯಗಳು ತನ್ನನೇ ಎಂದು ಆ ಬಡವೆ ಹೇಳಿದ ಹಾಗೂ 
ಅದನ್ನು ಕಂಡು ಪದ್ಮರಸನು ಕೊರಗಿ " ವಿತ್ತನಾಧಾಪ್ತಂ ಸುವರ್ಣೌದ್ರಿ 

ಶ್ರೀ ಎಸ್‌. ಎಸ್‌. ಮಾಳವಾಡ ಮಂತ್ತು ಶ್ರೀ ಕುಂದೆಣಗಾರರು ಸಹ ಇವರೆ 
ಕಾಲ ಸು. ೧೨೦೦ ಇರಬೇಕೆಂದು ನಿರ್ಣಯಿಸುತ್ತಾರೆ. ನರಸಿಂಹಬಲ್ಲ ಳನ ಆಸ್ಥಾನ 
ದಲ್ಲಿ ಕರಣಿಕನಾಗಿದ್ದಾಗ ಹರಿಹರನು ತೋರಿಸಿದ ಪವಾಡವೇ ಅವರ ನಿರ್ಣಯಕ್ಕೆ 
ಆಧಾರ, " ಈಶ್ವರ ಸಂವತ್ಸರದ ಮಾರ್ಗಶಿರ ದಶಮಿ ವಿಧುವಾಸರಡೊಳು 
ಮಧ್ಯಾಹ್ನ ದವಸರದ ನೈನೇದ್ಯಕಾಲದಲ್ಲಿ ತೆರೆಯ ಮರೆಯೊಳು ಸಮರ್ಪಿಸಿದ 
ಧೂಪಾರತಿಯ ನಿರಿಸಲ್ಪದಂಗಾರ ಸ್ಪರ್ಶಸದಿ ತಿರಸ್ಕರಣ ಬೇಪುತಿರಲು* ಹರಿಹರನು 
ನಂದಿಸಿದನು. (ರಾಘವಾಂಕಚಾರಿತ್ರ ೧೪-೫೮, ೫೯) ಈ ಘಟನೆ ನಡೆದ ಮುಹೂ 
ರ್ತವನ್ನು ಸ್ವಾಮಿ ಕಣ್ಣುಪಿಳ್ಳೆಯವರ ಪಂಚಾಂಗದ ನೆರವಿನಿಂದ ಕ್ರಿ. ಶ. ೧೨೧೬ 
ನೆಯ ಡಿಶೆಂಬರ್‌ ೯ ನೆಯ ಸೋಮವಾರ ಮಧ್ಯಾಹ್ನ ಎಂದು ನಿರ್ಧರಿ ದ್ದಾರೆ. 
6 ಹರಿಹರದೇವ' ಪುಖರ್ಳ ರಿಂದ ೬೭ರ ವರೆಗೆ ಶ್ರೀ ಮಂ. ಗೋವಿಂಡಪೈರವರೂ 
ಇವರೆ ಕಾಲ ಸು. ೧೨೦೦ ಇರಬೇಕೆಂದು ಹೇಳುತ್ತಾರೆ. (ಶರಣಸಾಹಿತ್ಯ ೨-೮, ೯) 

1 ಗಿರಿರಾಜನ ಆಸ್ಥಾನವನ್ನು ಅಲಂಕರಿಸಿದ್ದ ರಾಜಪುತ್ರರ ಪಂಕ್ತಿಯಲ್ಲಿ 
ತುರುಷ್ಕರನ್ನೂ ಹರೀಶ್ವರನು ಸೇರಿ ದ್ಹಾನೆ. ಮಲ್ಲಿಕಾಫೆರನ ದಂಡಯೂ ತ್ರಯ ತಾಪ' 
ದಕ್ಷಿಣದೇಶಕ್ಕೆ ತಟ್ಟದ್ದರೆ ಬಹುಶಃ ಅವನು ಅನರನ್ನು ಸೇರಿಸುತ್ತಿರಲಿಲ್ಲವೆಂದು 
ಊಹಿಸಬಹುದು. 


xi 


ವಾಸನೆಮಗಾಗಿಂತು ಚೌರ್ಯಗುಣಮಂ ಪೊತ್ತನೇ?' ಗಣಪತಿನೃಪಾ 
ಲನ ಅರಮನೆಯ ಧನವನ್ನು ಕದ್ದರೆ ಚಿಂತೆಯಿಲ್ಲ. ಬಡವಿಯ ಬಾಡು. 
ತುತ್ತನ್ನು ಅಪಹರಿಸುವುದೆ? ಧನದ ಒಡೆಯರು ಇವನನ್ನು ಬೆನ್ನಟ್ಟಿ 
ಬಂದರೆ " ಆನೇಂ ಗುಂಡಬೊಮ್ಮಯ್ಯನೇ ಕಾಯ್ತೊಡೆ? ಎಂದು 
ಮುಂತಾಗಿ ಯೋಚಿಸಿದಂತೆ ಪದ್ಮರಾಜಪುರಾಣದಲ್ಲಿ* ಉಕ್ತವಾಗಿದೆ. 
ಕಾಕತೀಯ ಗಣಸತಿನೃಪಾಲನು ಕ್ರಿ. ಶ. ೧೨೦೦ ರಿಂದ ೧೨೬೦ರ 
ವರೆಗೆ ರಾಜ್ಯವಾಳಿದಂತೆ ತಿಳಿದುಬರುತ್ತದೆ. ಗುಂಡಬೊಮ್ಮಯ್ಯನು ಆ 
ದೊರೆಯ ಸಮಕಾಲೀನನೆಂದೂ ಕಳವು ಮಾಡಿ ಬಂದು ಮರೆಹೊಕ್ಳವ 
ನನ್ನು ಕಾಪಾಡುವುದಕ್ಕಾಗಿ ಶೂಲನನ್ನೇರಿದನೆಂದೂ ಗೊತ್ತಾಗುತ್ತದೆ. 
ಆದುದರಿಂದ ಪದ್ಮರಸನೂ ಆತನ ಸಮಕಾಲೀನರೂ ಕ್ರಿ. ಶ. ೧೨೦೦ ಕಿಂತ 
ಈಚಿನವರೆಂಬುದು ಸ್ಪಷ್ಟ. 


ಕವಿಚರಿತೆಕಾರರ ವಾದದ ಸತ್ಯಾಂಶ ಉದ್ಭಟಕಾವ್ಯದ ಕರ್ತ 
ಸೋಮರಾಜನ ಕಾಲನನ್ನವಲಂಬಿಸಿದೆ. ಇವನ ಕಾಲ ಕವಿಚರಿತೆಕಾರರು 
ಹೇಳುವಂತೆ ಕ್ರಿ. ಶ. ೧೨೨೨ ಅಲ್ಲವೆಂದೂ ೧೫೨೨ ಇರಬೇಕೆಂದೂ ಡಾಕ್ಟರ್‌ 
ಅ. ವೆಂಕಟಿಸುಬ್ಬಯ್ಯನವರೂಕ ಶ್ರೀ ಗೋವಿಂದಪೈ ಅನರೂ ನಿರ್ಣಯಿ 
ಸಿರುವುದರಿಂದ ಸೋಮರಾಜನ ಕಾಲ ನಮಗೆ ನೆರವಾಗುವುದಿಲ್ಲ. ಆದುದ 
ರಿಂದ ಹದಿಮೂರನೆಯ ಶತಮಾನದಲ್ಲಿ ಆಳಿದ. ಇಬ್ಬರು ನರಸಿಂಹೆರಲ್ಲಿ 
ಒಬ್ಬನು ಪದ್ಮರಸಾದಿಗಳಿಗೆ ಆಶ್ರಯದಾತನಾಗಿರಬೇಕು. 
ಹಾಸನ ಜಿಲ್ಲೆಯ ಬೇಲೂರಿನ ೨೪೪ ನೆಯ ಶಾಸನದಲ್ಲಿ ಪುಲಿಗೆರೆಯ 
ಪುರಾಣದ ಮಾಯಿದೇವಭಟ್ಟಿನ ಶಿಷ್ಯ (?) ಶಿವರಾತ್ರಿಯ ಮಾಯಿದೇವರಿಗೆ 
ಹೊಯ್ಸಳ ನರಸಿಂಹನು ಕ್ರಿ. ಶ. ೧೨೮೫ ರಲ್ಲಿ ಒಂದು ದತ್ತಿ ಬಿಟ್ಟಂತೆ 
ಹೇಳಿದೆ. ಇದೇ ಶಾಸನದಲ್ಲಿ ಗೋಪೆಯ ಶಿನದೇವನಕ " ಮಗ' ಶಿವ 
1 ಸಂಧಿ ೧೩-ಪ, ೮ ೯. 
2 ಚನ್ನಬಸವಪುರಾಣ ೭೨ ನೆಯ ಸಂಧಿ; ಮರುಳಸಿದ್ಧ ಕಾವ್ಯ ೪-೪೦, ೪೧. 


3 ಕೆಲವು ಕನ್ನಡ ಕವಿಗಳ ಜೀವನಕಾಲ ವಿಚಾರ: ಪುಟ ೨೧೯ ರಿಂದ ೨೨೩ 
ರವರಿಗೆ. 4 ಕನ್ನಡ ಸಾಹಿತ್ಯಸರಿಸತ್ಪತ್ರಿಕೆ ಸಂಪುಟ ೧೨ ಸಂಚಿಕೆ ೧. 5 ಇವನು 


೫11: 
ಶರಣನು ಶಿವರಾತ್ರಿಯ ಮಾಯಿದೇವರಿಗೆ ಹೊದೋಟವೊಂದನ್ನು, 
ತಾರಣ ಸಂವತ್ಸರ ಫಾಲ್ಗುಣ ಶುದ್ಧ ಅಷ್ಟಮಿ ಘಾ ಕಳ 
(ಕ್ರ. ಶ. ೧೨೮೫ ನೆಯ ಫೆಬ್ರುವರಿ " ಪ್ರಯಸ್ರ ಮಾಣಪ 
ಪೂರ್ವಕವಾಗಿ ಕೊಟ್ಟಂತೆ ಹೇಳಿದೆ. ಕ್ರಿ. ಶ. ೧೨೮೨ರ ಶಕ 
ಶಾಸನನಲ್ಲಿ ಅಸ್ಸರಸ ದೇವರಸರೆಂಬ ಶಿವಭಕ್ತರ ಮಹಿಮೆ ವರ್ಣಿತವಾಗಿದೆ3 
ಕೆರೆಯ ಸದ್ಮರಸನು ತ್ರಿಭುವನತಾತನೊಂದಿಗೆ ವಾದಮಾಡಿ ಜಯಪಡೆ 


ಕಾಗ 








ಚೌಡದಾನಪುರದ ಶಾಸನಗಳಲ್ಲಿ ಹೊಗಳಿರುವ ಶಿನದೇವನೇ ಇರಬೇಕು. ಇವನ 
ಕಾಲ ಕ್ರಿ. ಶ. ೧೨೬೦. ಶ್ರೀ ಎಂ. ಜಿ. ನಂಜುಂಡಾರಾಧ್ಯರು ಸಂಪಾದಿಸಿರುವ "ಶಿವ 
ದೇನ ವಿಜಯ? ದ ಒಂದನೆಯ ಅನುಬಂಧವನ್ನು ನೋಡಿ. 

1 ಹಾಸನ ಜಿಲ್ಲೆಯ ಪುರವಣೆಯೆ ಶಾಸನಗಳಲ್ಲಿನ (Supplementary 
Inscriptions of Hassan) ಹೊಳೇನರಸೀಪುರೆದ ೧೧೨ ನೆಯ ಶಾಸನದಲ್ಲಿ 
ಮಾನನೂರಿನ ಅಸ್ಪ ಯ್ಯ ದೇವರಸರ ಸ್ತುತಿಯಿಡೆ. ಈ ಶಾಸನದ ಶೈ ಲಿ ಉನ್ನತ 
ತ ದಲ್ಲಿದೆ. ಹರಿಹರನ ಶೈಲಿಯ ಸೊಗಸು, ಮಾತಿನ ನಿರರ್ಗಳತೆ, ಸಾವಿನ ತ ತ್ಯ 

"ಭಕ್ತಿ ರಸವನ್ನು ಇಲ್ಲಿ ಕಾಣಬಹುದು. ಅಪ್ಪಯ್ಕದೇನರಸರಿಬ್ಬರೂ ಶಿನ 
a ಸರ ಈ ಶಾಸನ ಹರಿಹರದೇವಕ ಗತವೋ ಎಂಬ ಅನುಮಾನ 
ತಟಕ್ಕ ನೆ ಮೂಡುತ್ತದೆ. ಈ ಕೆಳಗೆ ಕೊಟ್ಟಿರುವ ಸ್‌ ಶಾಸನದ ಕೆಲವು ವಾಕ್ಯ ಗಳೆ 
ಶೆ ಲಿಮನ್ನು ಹರಿಹರನ ಕಾವ್ಶಗಳ ಶೈಲಿಯೊಡನೆ ತೂಗಿ ನೋಡಬಹುದು: 


" ಶಿವನ ಉಭಯನೇತ್ರದಿಂ ಚಂದ್ರಸೂರ್ಯರೊಗೆದಂತೆ, ಪರ್ವತಯ್ಯನು 
'ಭಯನಹ ಕಾರುಣ್ಯ ಕಟಾಸ್ಷದಿಂದುದಯಿಸದ ಅಪ್ಪಯ್ಯದೇನರಸರಂ ಕಾರುಣ್ಯಂ 
ಮಾಡಲುನೇಡಿ, ಚಂದ್ರಂಗೆ ಬೆಳುದಿಂಗಳಂ, FS ಪರಿಮಳಮಂ, 
ಪಂಮಳಕ್ಕೆ ಸನಿಯಂ, ಸವಿಗೆ ರೂಪಂ, ರೂಪಿಂಗೆ ಸೌಂದರ್ಯಮಂ ಕೊಡುವಂತೆ 
ಉಪದೇಶಂ ಮಾಡೆ; ಕೈಕೊಂಡ ಅಪ್ಪಯ್ಯದೇನರಸರು ಪುಟವಿಟ್ಟ ಪುಣ್ಯಂ 
ಪುರುಷಾಕಾರವಾದಂತೆ, ಶಾಂತಿ ಸಾಕಾರವೆತ್ತಂತೆ, ಪರಮಾರ್ಥಂ ಶರೀರನವಡೆದಂತೆೆ 
ಭಕ್ತಿಣ್ಞಾನಂ ಸಂಸಾರವಂ ಸಪಿವಂತೆ ಮೆರೆವುತ್ತೆ, ಲೋಭನಡಿಯಿಡದ ಕರಪಲ್ಲವಂ 
ಗಳ, ಅನ್ಫೃತವಂಕುರಿಸದ FS ಸಂಸ್ಕ ಂತಿ ಸರಸವಾಡದ ಚರಿತ 
ಶುದ್ಧಿಯ Ke ಅಪ್ಪ ಯ್ಯ ಡೇವರಸರು... ..ಶಿಲಮಧ್ಯೈದೊಳಿಪ್ಪ ೯ ತೆ ಲದಂತೆ, 
ಕಾಷ ಮಧ್ಯೆ ಜೊಳಿರ್ಪ ಗ ಯಂತೆ, ಜಲಮುಧ್ಯ ದೊಳಿಪ್ಪ ೯ ಕಮಳದಂಟೆ, ತಾವು 
ಮಾನುಷಚರಿತರಪ್ಪು. 1 ಸಡಕಾ Aste PR ಮೂಲೋಕೆಮಂ 
ತೀವಿದ ಶೈವಕೀರ್ತಿಯಂ ತಳೆದು ಸುಖದೊಳಿಕೆ......... 


೫111 


ದಾಗ ಅವನನ್ನು ಸ್ತುತಿಸಿದವರಲ್ಲಿ ಪುಲಿಗೆರೆಯ ಮಾಯಿದೇವಪುರಾಣ 
ಛಟ್ಟನೂ ಮೇಲೆ ಹೇಳಿದ " ಪರಮನದವಾಕ್ಯಪ್ರಮಾಣಜ್ಞ' ನಾದ 
ದೀವರಸನೂ (1?) ಇದ್ದರೆಂದು ಸಾನಂದಚರಿತ್ರೆಯ ಉಪೋದ್ಭಾತದಿಂ 
ದಲೂ ಸದ್ಮರಾಜಪುರಾಣದಿಂದಲೂ ಗೊತ್ತಾಗುತ್ತದೆ. ಆದುದರಿಂದ 
ಶಾಸನೋಕ್ತ ಹುಲಿಗೆಅಳಯ ಪುರಾಣದ ಮಾಯಿದೇವ ಪಂಡಿತರೂ, 
ಮಾನನೂರು ದೇವರಸರೂ, ಗೋಪೆಯ ಶಿವದೇವರೂಳಈ ಮೇಲಿನ ಗ್ರಂಥ 
ಗಳಲ್ಲಿ ಹೇಳಿರುವ ವ್ಯಕ್ತಿಗಳಿಂದ ಭಿನ್ನರಲ್ಲವೆಂದು ಭಾವಿಸಿದರೆ ತಪ್ಪಾಗ 
ಲಾರದು. ಇದು ನಿಜವಿದ್ದ ಪಕ್ಷದಲ್ಲಿ ಪದ್ಮರಸ ರಾಘವಾಂಕರು ಸಹ 
ಕ್ರಿ. ಶ. ೧೨೮೫ ರಲ್ಲಿ ಜೀವಿಸಿದ್ದರೆಂದು ಹೇಳಬಹುದು. 

ಪದ್ಮರಸನು ದ್ವಾರಸಮುದ್ರದಲ್ಲಿ ಪರವಾದಿಗಳನ್ನು ಜಯಿಸಲು 
ಹೋದಾಗ ಅವನ ಜೊತೆಯಲ್ಲಿದ್ದ ಭಕ್ತರು " ಮಹಿಮ್ಮವನುದ್ಭಟಸ್ತುತಿ 
ಪ್ರಮುಖ ಶೈವಸ್ತೆವ' ಗಳನ್ನೂ ಬಸವೇಶ್ವರಾದಿಗಳ ಗೀತಂಗಳನ್ನೂ 
ಹೆರೀಶಾದ್ಯಖಿಲ ಶಿನೈಕ್ಯರ ಗದ್ಯಸದ್ಯಪದಸತ್ರಬಂಧಾದಿ? ಗಳನ್ನೂ ಪಠಿ 
ಸುತ್ತ ನಡೆದಂತೆ ಪದ್ಮರಾಜಪುರಾಣದ ಹೇಳಿಕೆ. ಅಷ್ಟು ಹೊತ್ತಿಗಾಗಲೆ 
ಹರಿಹರನು ಪೂಜ್ಯತೆಯನ್ನು ಪಡೆದಿದ್ದನೆಂಬುದೇನೊ ನಿಜ. ಅವನು 
ಯಾವಾಗ ಹಳೆಯಬೀಡನ್ನು ಬಿಟ್ಟು ಪಂಪಾಪತಿಯ ಸನ್ನಿಧಿಯನ್ನು 
ಸೇರಿದನೆಂಬುದಕ್ಕೆ ತೆರೆಗೆ ಹತ್ತಿದ ಬೆಂಕಿಯನ್ನು ಆರಿಸಿದ ಪೂರ್ವೋಕ್ತ 
ಪವಾಡವು ನಡೆದ ಮುಹೂರ್ತ ನಮಗೆ ಸಹಾಯಕವಾಗುತ್ತದೆ. ಹದಿ 
ಮೂರನೆಯ ಶತಮಾನದಲ್ಲಿ ಬರುವ ಈಶ್ವರ ಸಂವತ್ಸರಗಳಲ್ಲಿ ಹಿಂದೆ 
ಹೇಳಿದ ಮುಹೂರ್ತ ಬರುವುದು ಒಂದೇ ಸಾರಿ. ಅದು ಕ್ರಿ. ಶ. ೧೨೭೭ನೆಯ 


1 ೯-೨೪, ೩೦. 

2 ಶಿವದೇನನ ಹೆಸರು ಅದೇ ಪುರಾಣದ ೨ ನೆಯ ಸಂಧಿಯಲ್ಲಿ ಬರುತ್ತದೆ. 

3 ಸಕಲಜನಸೇವ್ಶ ದೋರಾಂಬುಧಿಯೆ ರಾಮಂಣ, ಉಭಯಕವಪಿಶರಭ 
ಭೀರುಂಡ ಕನೀಂದ್ರರಾಘವ, ಹುಲಿಗೆರಿಯೆ ಮಾಯಿದೇವ ಪುರಾಣಭಟ್ಟಿ, ಗುರು 
ಭಕ್ತ ಕಾಮಂಣ್ಯ ವಿಶ್ವಂಣ್ಯ ನಾಗನಾಥಾರ್ಯ, ದೇವರಸ್ಕ ಹಂಪೆಯುರು ರಾಮಿತಂದ್ಯೆ 
ನಾಗಿದೇವೋತ್ತಮ (೯-೨೯ ೩೦) 


xiv 


ಡಿಶಂಬರ್‌ ತಿಂಗಳ ಆರನೆಯ ದಿನ. ಆದುದರಿಂದ ಪದ್ಮರಸನ " ವಾದದ 
ಪವಾಡ ಈ ವರ್ಷದಿಂದ ತುಂಬ ಈಚೆಗೆ ನಡೆದಿರಬಹುದು. ಒಟ್ಟಿನಲ್ಲಿ 
ಹರಿಹರನು ಸುಮಾರು ಕ್ರಿ. ಶ. ೧೨೨೦ ರಸ್ಟರಲ್ಲಿ ಜನ್ಮವೆತ್ತಿ ೧೨೮೫ರ 
ಸುಮಾರಿನ ವರೆಗೆ ಬದುಕಿದ್ದನೆಂದೂ, ಪುರಾಣದ ಮಾಯಿದೇವಭಟ್ಟ 
ಕೆರೆಯ ಸದ್ಮರಸ ರಾಘವಾಂಕ*ರು ಸುಮಾರು ೧೩೦೦ ರ ಹೊತ್ತಿಗೂ 
ಇದ್ದಿರಬಹುದೆಂದು ಸದ್ಯಕ್ಕೆ ಹೇಳಬಹುದು 


1 ಸೂಕ್ತಿ ಸುಧಾರ್ಣವ (೧೨೬೦) ಮತ್ತು ಶಬ್ದಮಣಿದರ್ಪಣಗಳಲ್ಲಿ (೧೨೬೦) 
ಗಿರಿಜಾಕಲ್ಯಾಣದ ಪದ್ಯಗಳು ಸೇರಿರುವುದರಿಂದ ಹರಿಹರನು ಅವರಿಗಿಂತ ಹಿಂದೆಯೇ 
ಇದ್ದಿರಬೇಕೆಂಬ ಸಂಶಯ ಸಹಜವಾಗಿ ಮೂಡುತ್ತದೆ. ಸೂಕ್ತಿ ಸುಧಾರ್ಣವ ಒಂದು 
ಸಂಕಲನಗೃಂಥವಾದುದರಿಂದಲೂ, ಕಾಲಕಾಲಕ್ಕೆ ಆ ಗ್ರಂಥ ಬೆಳೆಯುತ್ತ ಬಂದಿರು 
ವುದರಿಂದಲೂ ಮಲ್ಲಿಕಾರ್ಜುನನೆ ಗಿರಿಜಾಕಲ್ಯಾಣದಿಂದ್ಕ ಅದರಲ್ಲಿಯೂ ಒಂದು 
ಮತ್ತು ನಾಲ್ಕನೆಯ ಆಶ್ವಾಸಗಳಿಂದ ಮಾತ್ರ ಪದ್ಯಗಳನ್ನು ಆಡಿಸಿಕೊಂಡನೆಂದು 
ಹೇಳುವುದು ಕಷ್ಟವಾಗುತ್ತದೆ. ಶಬ್ದಮಣಿದರ್ಪಣದಲ್ಲಿ ಉದಾಹ್ಮತವಾಗಿರುವು 
ವೆಂದು ಶ್ರೀ ಡಿ.ಎಲ್‌. ನರಸಿ೦ಹಾಚ:ರ್ಯರು ಹೇಳುವ ಎರಡು ಪದ್ಯಭಾಗಗಳಲ್ಲಿ 
ಒಂದು ಗಿರಿಜಾಕಲ್ಯಾಣದ ಆನೇಕ ಮಾತೃಕೆಗಳಲ್ಲಿ ದೊರೆಯುವುದಿಲ್ಲ. “ಮೂವ 
ರ್ರಾಯರನೆ ಮಾರುವಂತೆಸೆದಿರ್ಕುಂ” ಈ ಭಾಗ ನಾವು ನೋಡಿದ ಶಬ್ದಮಣಿದರ್ಪ 
ಣದ ಎಂಟು ಮಾತೃಕೆಗಳಲ್ಲಿ ದೊರೆಯುವುದಿಲ್ಲ. ಆದುದರಿಂದ ಮಲ್ಲಿಕಾರ್ಜುನ 
ಕೇಶಿರಾಜರ ARR ಹರಿಹರಾದಿಗಳ ಕಾಲನಿರ್ಣಯಕ್ಕೆ ಆನುವಾಗುವು 
ದಿಲ್ಲ. ಒಂದು ಪಕ್ಷ ಮೇಲೆ ಹೇಳಿದ ಎರಡು ಗ ಗ್ರಂಥಗಳಲ್ಲಿಯೂ ಗಿಂಜಾಕಲ್ಯಾ ಣದ 
ಪದ್ಯಗಳು ಮೂಲಗ್ರಂಥಕರ್ತರಿಂದಲೇ ಹ ಶಟ್ಟಿ ವೆಯೆಂಬುದನ್ನು ಹಿಪ್ಪಿ 
ಕೊಂಡರೂ ದಾಧಕವಿಲ್ಲ. ಏಕೆಂದರೆ ಗಿರಿಜಾಕಲ್ಯಾಣವು ರಚಿತವಾದ ಕೆಲವು ವಷ? 
ಗಳನಂತರೆ ಸೂಕಿ ಕ್ವಿಸುಧಾರ್ಣವವೂ ಆಮೇಲೆ ಶಬ್ದಮಣಿದರ್ಪಣವೂ ಹುಟ್ಟರ 
ಬಹುದು. ಬಹುಶಃ ಡಾ| ಆ. ವೆಂಕಟಸುಬ್ಬಯ್ಯನವರು ಮಲ್ಲಿಕಾರ್ಜುನನಿಗೆ 
ಕೊಡುವ ಕಾಲ (೧೨೬೩) ವೇ ಸರಿಯೆಂದು ಕಾಣುತ್ತದೆ. 


ರಾಘವಾಂಕನು ಪಂಪಾಪುರದ ದೇವರಾಯನ ಆಸ್ಥಾ ನದಲ್ಲಿ ಹರಿಶ್ಚ ೦ದ್ರ 
ಕಾವ್ಯವನ್ನು ಓದಿದಂತೆಯೂ, ರಾಜ ಅದನ್ನು ಬಹುವಾಗಿ ಮೆಚ್ಚಿ ಅವನಿಗೆ ಕನಿ 
ಕರಭಭೇರುಂಡನೆಂಬ ಪೆಂಡೆಯವನ್ನು ಕೊಟ್ಟುದಾಗಿಯೂ ಸಿದ್ಧನಂಜೇಶ(೧೬೫೦)ನ 
ರಾಘವಾಂಕಕಾವ್ಯದಿಂದ ಗೊತ್ತಾಗುತ್ತದೆ. ಶಿಲಾಶಾಸನಗಳಲ್ಲಿ ಕಂಪಿಲರಾಯನಿಗೆ 
ಇಂಪಿಲದೇವರಾಯ ಎಂಬ ಹೆಸರಿರುವುದಾಗಿಯೂ, ಕವಿಗಳಂ ಇನನನ್ನು ದೇವರಾಜ 


XV 


ಕಾನ್ಯರಾಶಿ ಃ ಹರಿಹರ ರಚಿಸಿರುವ ಗ್ರಂಥಗಳ ಸಂಖ್ಯೆ ಇನ್ನೂ 
ನಿಶ್ಚಿತವಾಗಿಲ್ಲ. ಗಿರಿಜಾಕಲ್ಯಾಣ, ಪಂಪಾಶತಕ, ರಕ್ಸುಶತಕ, ಮುಡಿ 
ಗೆಯ ಅಸ್ಟೆ ಕೆಗಳ ಜೊತಿಗೆ ಅನೇಕ ಪುರಾತನೆರ ಮತ್ತು ನೂತನರ 
ಕತೆಗಳನ್ನು ರಗಳೆಯ ಮೂಲಕ ಘಡ ಅನನು ಬರೆದಿರುವ 
ರಗಳೆಗಳೆಷ್ಟು, ನೂರೊಂಡೆ, ನೊರಿಪುತ್ತೆ ಎಂದು ಖಚಿತವಾಗಿ ಹೇಳ 
ಲಾಗುವುದಿಲ್ಲ. ಇನುಗಿಳನ್ನು ಮುಖ್ಯವಾಗಿ ಎರಡು ವಿಧವಾಗಿ ವಿಂಗಡಿಸೆ 


ಎಂದು ಸ೦ರಿಬೋಧಿಸುವುದಾಗಿಯೂ, ಅವನ ಓಲಗದಲ್ಲಿ " ಹೆಂಸಸಾಗರರು, ಕನಿ 
ಭೂಷಣರು, ಹಾಸ್ಯದಲ್ಲಿ ಪ್ರತಿಮೆಯನ್ನು ಮಾತನಾಡಿಸುವವರು ಇದ್ದುದಾಗಿಯೂ 
ಶ್ರೀ ಹುಲ್ಲೂರು ಶ್ರೀನಿವಾಸ ಚಾ ಬರೆದಿರುವ " ಕುಮಾರ ರಾಮ'ಗ ಗ್ರಂಥ 
ನಿದ ಗೊತ್ತಾ ಗುತ್ತದೆ. ಅಗ ವಣಿ ಹರಿಪಯ್ಯನೆಂಬ ನಚನಕಾರನ “ ಹಂಸಪತ್ಯ 
ಗರುಡಪತ್ಕಿ, ವೃಷಭಪತ್ರಿ ಸರ್ವಜೀವಾಧಿಖಿತಿ ದೇವರಾಯಮಹಾರಾಯನ ಅರಸು 
ತನ ಹೊಸತು, ಓಲಗಕ್ಕೆ ಬಾರ, ಸಿಂಹಾಸನದಲ್ಲಿ ಕುಳ್ಳಿ ರ್ಯ ಸ್ತ್ರೀಲಂಪಟನಾಗಿ 
ಅಂತಃಪುರವ ಬಿಟ್ಟು ಹೊರವಡ, ಕಪ್ಪಕಾಣಿಕೆಯ ನೊಪ್ಪಿ ಬಕೊಂದವಂಲ್ಲ. ಗುರು 
ವೆಂಬ ತಳವಾರನೊಜ್ಜೆ ಕೆಟ್ಟತ್ತು. ದ ಬಾಗಿಲ Be ವರಿಲ್ಲ. ಮುಚ್ಚಿ ದ 
ಬಾಗಿಲ ತೆರೆವರಿಲ್ಲ. 'ಹಂಪೆಯ ವಿರೊಪೊಕ್ಷನ ಅರಸುತನ ಕೆಟ್ಟಿತ್ತು. ಭಕ್ತ ಕೆಂಬುವ 
ನ್ನು ಬದಕಲೇಬಾರೆದ? ಎಂಬ ವಚೆನ ವಿರೂಪಾಕ್ಷನ ಪರವಾಗಿಯೂ ಹಂಪೆಯ 
ಜ.21 ದೇವರಾಜನ ಪರವಾಗಿಯೂ ವ್ಯಂಗ್ಯವಾಗಿ ಕೆಲವು ವಿಷಯಗಳನ್ನು 
ತಿಳಿಸುತ್ತದೆಯೆಂದು ಶ್ರೀ ಡಿ. ಎಲ್‌. ನರಸಿಂಹೌಚಾಯರು ಹೇಳುತ್ತಾ kh 
(ಪ್ರಬುದ್ಧಕರ್ಣಾಟಕ ಸಂಪುಟ ೧೯, ಸಂಚಿಕೆ ೪) ಈ ದೇವರಾಜ ಕ್ರಿ. ಶ. ೧೨೮೬ 
ಠಿ0ದ ೧೩೨೮ ರವರೆಗೆ ಅಳುತ್ತಿದ್ದನೆಂದು ಮೆ॥ ಬ್ರಾನ್‌ ಹೇಳುತ್ತಾರೆ. 


ಇಷ್ಟೇ ಅಲ್ಲದೆ ರಾಘವಾಂಕನು ಓರಗಲ್ಲಿನ ಕಾಕತೀಯ ಪ್ರತಾಪರುದ್ರನ 
ಆಸ್ಥಾ ನಕ್ಕೆ ಹೋಗಿ ಕುಕವಿಗಳನ್ನು ಸೋಲಿಸಿ ಅನನಿಂದ ಸನ್ಮಾನ್ಯನಾಗಿ ಬಂದಂತೆ 
ರಾಘವಾಂಕಚಾರಿತ್ರವೇ ಮೊದಲಾದ ವೀರಶೈವ ಗ್ರಂಥಗಳಿಂದ ಗೊತ್ತಾಗುತ್ತದೆ. 
ಕ್ರಿ. ಶ. ೧೨೯೧ ರಿರಿದ ೧೩೩೫ರ ವರೆಗೆ ಆಳುತ್ತಿದ್ದ ದೊರೆಯೇ ಈ ಪ್ರತಾಪರುದ್ರ 
ಎಂದು ಡಾ| ಆ. ವೆಂಕಟಸುಬ್ಬಯ್ಯನವರು ಅಭಿಪ್ರಾಯಪಟ್ಟದ್ದಾರೆ. ಈ ಕಾರಣ 
ಗಳಿಂದ ರಾಘವಾಂಕನ ಕಾಲ ಕ್ರಿ. ಶ. ೧೩೦6 ಇರಬಹುದೆಂದು ಧಾರಾಳವಾಗಿ 
ಓಸ್ಬಿಕೊಳ್ಳ ಬಹುದು. 


೫೪: 


ಬಹುದು; ಕಥನರೂಪವಾದ3 ರಗಳೆಗಳು ಹೆಲವು, ಭಾವಗೀತರೂಪವಾದಳಿ 
ರಗಳೆಗಳು ಕೆಲವು. ಕಥನರೂಪದ ಕೆಲವು ರಗಳೆಗಳಿಗೆ ತಮಿಳಿನ 
ಪೆರಿಯಪುರಾಣ ಆಧಾರವಾಗಿರಬಹುದಾದರೂ ಕ್ರಾಂತಿಕವಿ ಹರಿಹರ 
ಅವುಗಳಲ್ಲಿ ತನ್ನ ಹೃದಯದ ಮುದ್ರೆಯನ್ನು ಬಲವಾಗಿ ಊರಿದ್ದಾನೆ. 
ಕೆಲವು ರಗಳೆಗಳಿಗಂತು ತಾನು ಕಣ್ಣಾರೆ ಕಂಡಿರಬಹುದಾದ ಕಿವಿಯಾರೆ 
ಕೇಳಿರಬಹುದಾದ ನೂತನ ಶಿವಶರಣರ ಕತೆಗಳೇ ಆಧಾರ. ತಾನು 
ಬಾಳಿನಲ್ಲಿ ಕಂಡುಂಡ ಸಿಹಿಕಹಿ ಅನುಭವಗಳು ಭಾವಗೀತರೂಪದ 
ರಗಳೆಗಳಲ್ಲಿ ಮತ್ತು ಶತಕಗಳಲ್ಲಿ ವ್ಯಕ್ತಗೊಂಡಿನೆ; ಅವನ ಆತ್ಮಕತೆ 
ಅವುಗಳಲ್ಲಿ ಧ್ವನಿತವಾಗುತ್ತದೆಯೆಂದರೂ ತಪ್ಪಾಗಲಾರದು. 


ಗಿರಿಜಾಕಲ್ಯಾಣ ಸಾಂಪ್ರದಾಯಕಮಾರ್ಗದಲ್ಲಿ ಬರೆದ " ಪ್ರಬಂಧ” 

ಇದು ಅವನ ಮೊದಲ ಕೃತಿಯೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯ 
ಪಟ್ಟದ್ದಾರೆ. ಇದರ ಶೈಲಿ ಕ್ಲಿಷ್ಟವಾಗಿದೆ, ಸಂಸ್ಕೃತಪದಗಳ ಬಳಕೆ ಅತಿ 
ಯಾಗಿದೆ, ಆರಂಭಕವಿಮಾತ್ರ ಮಾಡಬಹುದಾದ ಗುರುಸ್ತುತಿ ಇದರಲ್ಲಿಜೆ-- 
ಇವೇ ಮೊದಲಾದ ಕಾರಣಗಳನ್ನು ಕೊಟ್ಟು ಅವರು ತಮ್ಮ ಅಭಿಪ್ರಾಯ 
ವನ್ನು ಪುಷ್ಟೀಕರಿಸುತ್ತಾರೆ. ಆರುನೂರು ವರ್ಷಗಳ ಹಿಂದಿನ ಕವಿಯ ಕೃತಿ 
ಗಳನ್ನು ಕಾಲಕ್ರಮಾನುಗುಣವಾಗಿ ಜೋಡಿಸುವುದು ಕಷ್ಟಸಾಧ್ಯ. ಹಾಗೆ 
ಮಾಡುವುದರಿಂದ ಅವನ ಪ್ರಶಿಭೆ ವಿದ್ರತ್ತುಗಳಿಗೆ ಕೋಡು ಮೂಡುವುದೂ 
ಇಲ್ಲ. ಆದರೆ ಇಷ್ಟು ಮಾತ್ರ ನಿಜ. ಗಿರಿಜಾಕಲ್ಯಾಣದ ಶೈಲಿ, ಉದ್ದೇಶ 
ಮೊದಲಾದ ಆಂತರಪ್ರಮಾಣಗಳನ್ನು* ನೋಡಿದರೆ ಇದು ಖಂಡಿತ 
] ಬಸವರಾಜದೇವರ ರಗಳೆ, ನಂಬಿಯಣ್ಣನ ರಗಳೆ, ತಿರುನೀಲಕಂಕರ ರಗಳೆ, 


ಕಣ್ಣಪ್ಪನ ರಗಳೆ, ಕುಂಬರ ಗುಂಡಯ್ಯನ ರಗಳೆ, ಮಹಾದೇವಿಯಕ್ಕನ ರಗಳೆ 
ಮೊದಲಾದುವು. 


2 ಪುಷ್ಪದ ರಗಳೆ, ಸಂಸಾರವ್ಯಾನೋಹ ನಿರಸನ ರಗಳೆ, ಹಂಪೆಯ ರಗಳೆ, 
ನಿಂಡೋತ್ಪತ್ತಿ ರಗಳೆ ಮೊದಲಾದುವು. 


3 ಶ್ರೀ ಡಿ. ಎಲ್‌. ನರಸಿಂಹಾಚಾರ್ಯರ " ಹಂಪೆಯ ಹರಿಹರ. ಪುಟ ೬೪. 
4 ಶೈಲಿಯ ಮೇಲಣ ಚರ್ಚೆಯನ್ನು ಮುಂದೆ ನೋಡಬಹುದು. 


೫೪11 

ಆರಂಭಕೃತಿಯಲ್ಲ, ಕೆಲವಾದರೂ ರಗಳೆಗಳನ್ನು ಬರೆದು ರಗಳೆಯ ಕವಿ1 
ಯೆಂದು ಅಣಕಕ್ಕೆ ಪಕ್ಪಾದನಂತರ ಇದನ್ನು ರಚಿಸಿರಬೇಕೆಂದು ಧೈರ್ಯ 
ವಾಗಿ ಹೇಳಬಹುದು. ಕಾಲಪ್ರಮಾಣದಲ್ಲಿ ನಮಗಿಂತ ಹೆರಿಹರಸಿಗೆ 
ಹತ್ತಿರರವನಾದ ನಂಜುಂಡ (ಕ್ರಿ. ಶ. ೧೫೨೫) ಕವಿಯ ಹೇಳಿಕೆಯೂ 
ಈ ಅಭಿಪ್ರಾಯವನ್ನೇ ಬಲಪಡಿಸುತ್ತದೆ. ಅಷ್ಟೇ ಅಲ್ಲ; ಕೇವಲ ಗುರು 
ಸ್ತುತಿಯ ಆಧಾರದ ಮೇಲೆ ಇದರ ಕಾಲವನ್ನು ನಿಸ್ಪರ್ಷಿಸುವುದು 
ಸರಿಯಲ್ಲ. ಹರಿಹರನ ದೃಷ್ಟಿಯಲ್ಲಿ ಗುರು ಸಾಕ್ಟ:ತ್‌ ಪರಶಿನನ ಮೂರ್ತ 
ಸ್ವರೂಪ. ಆವನಂತಹ್‌ೆ ಭಕ್ತಕನಿ ಕನಸಿನಲ್ಲಾದರೂ ಸರಿಯೆ ಗುರು 
ವನ್ನು ಮರೆಯುತ್ತಾನೆಯೆ? ಅನನ ಎಲ್ಲ ಕೃತಿಗಳಲ್ಲಿಯೂ ಸಾಮಾನ್ಯ 
ವಾಗಿ ಗುರುಸ್ತುತಿಯ ವಾಕ್ಯಗಳು ಬರುತ್ತವೆ. 





1 ರಗಳೆಯ ಕನಿಯೆಂದು ತೆಗಳಿ ವಾದಿಗಳುರೆ | ಸೊಗಸೊಗುವಂತೆ ವಸ್ತುಕವ ॥ 
ನೆಗಳಿದ ಹಂಸೆಯ ಹರಿಯಣ್ಣನ ಪದ | ಯುಗಳಕೆರಗುವೆನಳ್ತಿ ಯೊಳು 
ಶುಮಾರರಾಮಸಾಂಗತ್ಕ್ಯ. 
ಸಾಮಾನ್ಯವಾಗಿ ವೀರಶೈವಕವಿಗಳೆಲ್ಲರು ಈ ವಿಷಯದಲ್ಲಿ ಏಕಾಭಿಪ್ರಾಯವುಳ್ಳವ 
ರಾಗಿದಾ ರೆ. 


2 ಉದಾಹರಣೆಗಾಗಿ: 
ಶ್ರೀಪರಮಗುರು ಶಂಕರ ಪ್ರಭುನಿನಂಫ್ರ)ಯೆಂ 
ಭಾಪುರೇ ಎನೆ ನೆಗಳ್ಲಾ ವಾದಿರಾಜಾಂಫ್ರಿಯಂ 
ಶ್ರೀಗುರು ಮಹಾದೇನರಾಜ್ಞೆಯಂ ಕೈಕೊಂಡು 
ಭೋಗಿ ಹಂಪೆಯ ವಿರೊಪಾಕ್ಷನ ಮನಂಗೊಂಡು 
ಪೇಳಲುದ್ಕೋಗಿಸಿದನೀಶ್ವರನ ಮಹಿಮೆಯಿಂ ಮಹಿಮರೆಗಳೆ 
ಹಂಪೆಯ ಶಂಕರ ದೇವರ 
ಹಂಪೆಯ ಗುರು ಮಾದಿರಾಜನೆಸರ ಮತ್ತಾ 
ಹಂಪೆಯ ಮಾದರೆಸರ ದಯೆ 
ಯಿಂ ಫೊಗಳ್ಳಂ ರಸಿಕ ಚಕ್ರಿ ಹರಿಹರೆದೇವಂ--ತಿರುನೀಲಕಂಠೆರ ರಗಳೆ. 
ಅರವತ್ತುಮೂರರ ದಿವ್ಯಚರಿತ್ರನುಂ ಹಂಪೆಯ ಮಾದರಸರ ಕಾರುಣ್ಯದ ಶಿಶು 
ಹಂಪೆಯ ಹರಿಹರದೇವಂ ಬಿನ್ನಪಂಗೆಯ್ವ ಪುರಾಣಮಂ... 
ಅರುನತ್ತು ಮೂರರ ಕೆಥಾಗರ್ಭಂ. 


ಎ 


xviii 

ಕನ್ನಡ ಸಾಹಿತ್ಯದಲ್ಲಿ ಹರಿಹೆರನ ರಗಳೆಗಳಿಗೆ ವಿಶಿಷ್ಟವಾದ ಸ್ಥಾನ 
ವಿಜಿ. ಅದರಲ್ಲಿಯೂ ನಂಬಿಯಣ್ಣನ ರಗಳೆ ಬಸವರಾಜದೇನರ ರಗಳೆ 
ಮೊದಲಾದುವು ಉತ್ತಮ ಕಲಾಕೃತಿಗಳು. ಗಿರಿಜಾಕಲ್ಯಾಣವಂತು 
ಅವನ ಅತ್ಯುತ್ತಮಕೃತಿಗಳಲ್ಲಿ ಒಂದು ಎಂಬುದು ಅವನ ಹೇಳಿಕೆಯಿಂದಲೆ 
ಸ್ಪಷ್ಟವಾಗುತ್ತದೆ. ಅವನಿಗಂತು ಇದರ ವಿಷಯದಲ್ಲಿ ಇತರ ಕೃತಿಗಳಿಗಿಂತ 
ಹೆಚ್ಚಾದ ಅಭಿಮಾನ. ತನ್ನ ಪರಮದೈವವಾದ ಪಂಪಾವಿರೂಪಾಕ್ಷನನ್ನು 
ಕುರಿತ ಪ್ರುಣ್ಯಕೃತಿಯಾದುದರಿಂದಲೆ ಇಷ್ಟು ಅಭಿಮಾನ. " ನೀರಸರಣ 
ವಂಶೇನಿದು ತಾರೆಲೆಯೇ ಬೀದಿವಾಡೆ ನೆರವಿಯ ತುಮುಕೇ' ಎಂದು 
ಬುಸುಗುಟ್ಟುತ್ತಾನೆ. ಸುರತರುವಿನಂತೆ ಸುಜನರ ಸಿರಿಯಂತೆ ಸರೋಜ 
ದಂತೆ ಸುಧಾಕರಕಿರಣದಂತೆ ತನ್ನ ಕಾವ್ಯ ಅಖಿಲಸೇವ್ಯವೆಂದು ಆತನಿಗೆ 
ಹೆಮ್ಮೆ. ಪೊಸತಾದ ಪಾವನವಾದ ರಸವತ್ತಾದ ಈ ಕೃತಿ ರಾಜಸಭ್ಯೆ 
ಬ್ರಹ್ಮಸಭೆ, ದೇವಸಭೆಗಳಲ್ಲಿ ಗೌರವಕ್ಕೆ ಪಾತ್ರವಾಗುತ್ತದೆಂಬ ಆತ್ಮ 
ಪ್ರತ್ಯಯ ಅವಧಿಗೆ. ಒಳಗೆ ಕೆಚ್ಚಿಲ್ಲದ ಯಾವ ಕನಿ ತಾನೆ 


ಜಾಣಂ ರಸಿಕಂ ಸುಜನ. 

ಪ್ರಾಣಂ ಕನಿತಾನಿಧಾನನಧಿಕಂ ಪುಣ್ಯಾ 

ಕೂಣಂ ವರೆಗಿರಿಜಾಕ- 

ಲ್ಯಾಣನನೊರೆವಂ ವಿವೇಕಿ ಹೆರಿಹೆರದೇವಂ 
ಎಂದು ಪ್ರಶಂಸೆಯನ್ನು ಮಾಡಿಕೊಳ್ಳಬಲ್ಲನು? 

ಕೆಥಾಗರ್ಭ: ಹಿಮಶೈಲದ ಉತ್ತರಭಾಗದಲ್ಲಿ ಭೂದೇವಿಗೆ 

ಭೂಷಣಪ್ರಾಯವಾಗಿ ಸರ್ವಸುಖಕ್ಕಾಗರವಾಗಿ ಗಿರಿರಾಜನ ದೇಶ ಬೆಳಗು 
ತ್ರಿತ್ತು. ಅಲ್ಲಿಯ " ಕಲ್ಲೆಲ್ಲಂ ಪರುಷಂ, ತರುನೆಲ್ಲಂ ಕಲ್ಪತರು, ಗುಲ್ಮ 
ಮೆಲ್ಲೌಷಧಿ, ಗೋವೆಲ್ಲಂ ಸುರಭಿಕುಲಂ, ಮಡುವೆಲ್ಲಂ ಸಿದ್ಧರಸಂ.' ಆ 
ನಾಡಿನ ರಾಜಧಾನಿ ಓಷೆಧಿಸ್ರಸ್ವಪುರ. ಪರಮಶಿನಭಕ್ತನೂ ತೇಜಸ್ವಿಯೂ 
ಕೀರ್ತಿಶಾಲಿಯೂ ಮಹಾಸರಾಕ್ರಮಿಯೂ ಆದ ಗಿರಿರಾಜನು ಅಲ್ಲಿಯ 
ದೊರೆ. ಪೂಜ್ಯೆಯೂ ಶೈವಾತುರೆಯೂ ಸದ್ಗುಣವ್ರಾಕೆಯೂ ಪಿತೃಗಳ 
ಮನದಲ್ಲಿ ಹುಟ್ಟಿದನಳೂ ಆದ ಮೇನೆ ಅವನ ಪುಣ್ಯವಲ್ಲಭೆ. ಇವರು 


xix 


ಮೈನಾಕನೆಂಬ ಕುಮಾರನನ್ನು ಪಡೆದು ವಿಮಳಮನಸ್ಥರಾಗಿ ಸಮಸುಖ 
ವನ್ನು ಅನುಭವಿಸುತ್ತಿದ್ದರು. 

ಒಂದು ದಿನ ಮೇನಾದೇವಿ ಪತಿಯನ್ನು ಕುರಿತು ಸಾಕ್ಷಾತ್‌ 
ಪರಮೇಶ್ವರನಿಗೆ ವಧುವಾಗಲು ತಕ್ಕ ಮಗಳನ್ನು ಪಡೆಯಲು ಉಗ್ರ 
ತಪಸ್ಸನ್ನು ಕೈಗೊಳ್ಳಬೇಕೆಂಬ ಬಯಕೆ ತನ್ನನ್ನು ಬಾಧಿಸುತ್ತಿದ್ದುದಾಗಿ 
ನಿನೇದಿಸಿಕೊಂಡಳು. ಗಿರಿರಾಜನು ಸಂತೋಷದಿಂದ ಒಪ್ಪಿದನು. ಮೇನಾ 
ದೇವಿಯು ಮಹಾದೇವಿಯ ನಿರ್ಮಲರೂಪವನ್ನು ಹೃದಯಕಮಲದಲ್ಲಿ 
ತಳೆದು ತಪಸ್ಸನ್ನು ಆಚರಿಸಿದಳು. ತಪಸ್ಸು ಪುರಹರನರಸಿಯ ಮೆಲ್ಲಡಿ 
ಗಳನ್ನು ಮುಟ್ಟಿತು. 

ಅದೇ ಸಮಯದಲ್ಲಿ ಅನಾಹೂತಳಾಗಿ ತಂದೆ ಮಾಡುತ್ತಿದ್ದ 
ಯಾಗವನ್ನು ನೋಡುವ ನೆವದಿಂದ ದಕ್ಷನಪುರಕ್ಕೆ ಹೋಗಿ, ಅವನ 
ಆನಾದರಕ್ಕೆ ಪಾತ್ರಳಾಗಿ, ಪತಿಯ ನಿಂದೆಯನ್ನು ಸಹಿಸಲಾರದೆ ಯೋಗಾಗ್ನಿ 
ಯಲ್ಲಿ ಬೇಹವನ್ನು ತ್ಯಜಿಸಿದ್ದ ದಾಕ್ಷಾಯಣಿ ಮೇನೆಯ ಉತ್ಕಟ ತಪೋ 
ನಿಷ್ಕೆಗೆ ಮೆಚ್ಚಿ ಬಂದು ಅವಳ ಹೈತ್ಸಮಲದ ಬೆಳಗಿನೊಳಗೆ ಬೆಳಗಾಗಿ 
ದ್ದಳು. ಇದನ್ನರಿತ ಮೇನೆಯ ಹರ್ಷಕ್ಕೆ ಮೇರೆಯಿಲ್ಲವಾಯಿತು. ಮನೆಗೆ 
ಬಂದು ತನ್ನ ಇಷ್ಟಾರ್ಥ ಫಲಿಸಿದ ಸಂಗತಿಯನ್ನು ಪತಿಗೆ ತಿಳಿಸಿ ನಿಶ್ಚಿಂತ 
ಳಾಗಿದ್ದಳು. 

ಕೆಲವುದಿನಗಳನಂತರ ಶುಭಮುಹೂರ್ತದಲ್ಲಿ ಗೌರೀದೇವಿಯು 
ಮೇರುಪರ್ವತದಿಂದ ಹೊರಹೊಮ್ಮುವ ಮಣಿಮಾಲೆಯಂತೆ ಮೇನೆಯಲ್ಲಿ 
ಉದಿಸಿದಳು. ಕೂಡಲೆ ಕಾಮನಿಗೆ ಇನ್ನೊಂದು ಭುಜ ಬಂದಂತಾಯಿತು; 
ಇಂದುಕಳೆ ತುಂಬಿತು; ಇಂದುಧರನ ವಾಮಾಂಗ ಪುಲಕಿತವಾಯಿತು; 
ಹುಟ್ಟುತ್ತಲೆ ಶಿವೆಗೆ ಶಿವನ ಚಿಂತೆ. ಶಿನಲಿಂಗದರ್ಶನ ಲೋಲುಪೆಯೂ 
ಶಿವಪ್ರಸಾದದಲ್ಲಿ ಚಿತ್ತನಿಟ್ಟವಳೂ ಆದ ಅವಳು ಶಿವನನ್ನೆ ನಚ್ಚಿ ಮಚ್ಚಿ 
ಕಣ್ಮುಚ್ಚಿರಲು ಶೈನಾಚಾರ್ಯರ ಸೂಚನೆಯ ಪ್ರಕಾರ, ಪುಣ್ಯಕ್ಕೆ 
ಮುಕ್ತಿಯನ್ನು ತೋರಿಸುವಂತೆ ಶಿನಲಿಂಗನನ್ನು ತಂದು ಅವಳಿಗೆ ತೋರಿಸಿ 
ದೊಡನೆಯೆ ಕಣ್ಣುತೆರೆದಳು. ಪುರಜನ ಪರಿಜನ ನಾಡಿನ ಜನರೆಲ್ಲ ಆನಂದ 
ದಿಂದ ನಲಿದಾಡಿದರು. 


XX 


ಶರ್ವೆಯೇ ತನ್ನ ಲೀಲೆಯನ್ನು ಮೆರೆಯುವುದಕ್ಕಾಗಿ ಬಂದಳೆಂಬು 
ದನ್ನು ಮರೆತು "ತಾಯಿತಂದೆ' ಯರು ಆಕೆಯನ್ನು "ಗಿರಿಜೆ' ಯೆಂದು 
ಕರೆದರು. ಯಾರ ಶುದಿಬೆರಳು ಅಖಿಲಜಗತ್ತಿಗೂ ತಾಯ್‌ತೊಟ್ಬಿಲಾಗಿ 
ದೆಯೋ ಅಂತಹ ಆದಿಶಕ್ತಿಯನ್ನು ರತ್ನದ ತೊಟ್ಟಿಲಲ್ಲಿಟ್ಟು ಸುವಾಸಿನಿ 
ಯರು ಜೋಗುಳ ಹಾಡಿದರು. ಅನಸೂಯೆ ಅರುಂಧತಿಯರೇ ಮೊದಲಾದ 
ಖಷಿಸತ್ಲಿಯರು ಮತ್ತು ಲಕ್ಷ್ಮಿ ಸರಸ್ಪತಿಯರು ಅವಳ ಸೇವೆಗಾಗಿ 
ನಿಂತರು. ಗಿರಿಜಾತೆಯ ಶೈಶವಲೀಲೆ ಬಾಲಲೀಲೆಯಾಯಿತು ಅವಳು 
ನಕ್ಕರೆ ಅಮೃತದ ಅಗೆ ಒಗೆದಂತೆ, ಕರುಣಾನಿಳಯದ ಮೃದುಕವಾಟ 
ತೆರೆದಂತೆ ತೋರುತ್ತಿತ್ತು. ಅಖಿಳ ಜಗತ್ತಿಗೆ ಆಶ್ರಯಭೂತಳಾದ ಅವಳು 
ಗೋಡೆಯನ್ನು ನೆಮ್ಮಿ ನಿಂತು ಬಾಲ್ಯವನ್ನು ನಟಿಸಿದಳು. ಕೋಮಲಪಾದ 
ಗಳನ್ನು ಭೂಮಾತೆ ಬಿಡಲಾರದೆ ಅಪ್ಪುಶ್ತಿರುವಳೆಂಬಂತೆ ದಟ್ಟಿ ಡಿಯಿಟ್ಟಳು, 
ಅವಳು ಇಟ್ಟ ತೊಟ್ಟ ಒಂದೊಂದು ಆಭರಣವೂ ಶಿನಪ್ರೇನುನನ್ನೆ ಪ್ರತಿ 
ಬಿಂಬಿಸುತ್ತಿದ್ದುವು. ಅವರಿವರ ಸಹಾಯವನ್ನು ಕೋರದೆ ಶಿವಮಂದಿರಕ್ಕೆ 
ದೇಕಿಕೊಂಡು ಹೋಗಿ ಶಿನನೊಡನೆ ಆಟಪಾಟಗಳಲ್ಲಿ ತಲ್ಲೀನಳಾಗುತ್ತಿ 
ದ್ದಳು. ಇದನ್ನರಿತ ಗಿರಿರಾಜನು ಸಕಲಬ್ರಹ್ಮಾಂಡವನ್ನು ರಕ್ಷಿಸುವ 
ರುದ್ರೂಣಿಗೆ ಹದಿನಾರು ಸಾವಿರ ಸಖಿಯರನ್ನು ರಕ್ಷಣೆಗಾಗಿ ನೇಮಿಸಿದನು. 
ಅವಳು ಅನರೊಡನೆ ಚೆಲುವಿನ ನೆಲೆಗಳನ್ನೆಲ್ಲ ಹೊಕ್ಕು ನುಣ್ಮಳಲಿಂದ 
ದಿವ್ಯಲಿಂಗವನ್ನು ರಚಿಸಿ ಮನಃಕುಸುಮದಿಂದ ಅವನ್ನು ಅರ್ಚಿಸುತ್ತಿದ್ದಳು. 
ಮಗಳ .ಶೈವೋನ್ಮಾದವನ್ನು ಸಖಿಯರಿಂದೆ ಅರಿತ ಹಿಮವಂತಮೇನೆಯರು 
ಅವಳನ್ನು ಅಕ್ಕರೆಯಿಂದ ಕರೆಮ ಅಪ್ಪಿ ಮುದ್ದಿಸಿ " ಶಶಿಕಲೆಯನ್ನು 
ಸಲಹುವಂತೆ, ಪುಣ್ಯವನ್ನು ಪುಟವಿಡುವಂತೆ' ಸಲಹುತ್ತಿದ್ದರು. 


ಅಷ್ಟರಲ್ಲಿ " ಅಲರ್ಗಣೆಗೆ ಕೂರ್ಪು ಕೂಡುವ ತೆರದಿಂ' ದ ಗಿರಿಜೆಗೆ 
ಯೌನನೋದಯವಾಯಿತು. ಮಗಳ ರೂಪಲಾವಣ್ಯಗಳನ್ನು ನೋಡಿದ 
ತಂದೆತಾಯಿಯರು "ಈರಮಣೀಯಾಂಗನತಿಗೆ ವರನನಿಂದುಧರನೇ ಬಲ್ಲಂ' 
ಎಂದು ಉಸಿರ್ಗರೆವರು. ಒಂದುದಿನ ನಾರದನುಹರ್ಷಿ ಇವರ ಅರಮನೆಗೆ 
ಆಗಮಿಸಿದನು. ಉಚಿತೋಪಚಾರಗಳು ಸಂದು ಕುಶಲಸಂಭಾಷಣೆ 


೪೪! 


ಜರುಗುತ್ತಿದ್ದಾಗ ಗಿರಿಜೆ ತನ್ನ ಸಖಿಯರೊಡನೆ ಅಲ್ಲಿಗೆ ಬಂದಳು. ಕೂಡಲೆ 
ನಾರದನು ಆಕೆಗೆ ಸಾಷ್ಟಾಂಗ ಪ್ರಣಾಮಮಾಡಿ ಸ್ತೋತ್ರಮಾಡತೊಡಗಿ 
ದನು. ದೇವರ್ಷಿಯ ವರ್ತನೆಯನ್ನು ಕಂಡು ಹಿಮವಂತ ಮೇನೆಯರು 
ಆಶ್ಚರ್ಯಚಕಿತರಾದರು. ಭವಾಥಿಯೇ ಈ ಗಿರಿಜೆ ಈಕೆಗೆ ಈಶ್ವರನೇ 
ಅನುರೂಪನಾದ ವರ, ಹೇಮಕೂಟದ ಬಳಿ ಯೋಗಸಮಾಧಿಯಲ್ಲಿರುವ 
ಶಿವನಲ್ಲಿಗೆ ಈಕೆಯನ್ನು ಕಳುಹಿಸುವುದು ಉಚಿತವೆಂದು ನಾರದ ಆ 
ದಂಪತಿಗಳಿಗೆ ಬೋಧಿಸಿ ಅವರಿಂದ ಬೀಳ್ಳೊಂಡು ಹೊರಟುಹೋದನು, 
ಇತ್ತ ಪಾರ್ವತಿ ಬಿಡಲೊಲ್ಲದ ತಾಯಿಯಿಂದ ಬಿಡಿಸಿಕೊಂಡು ತಂದೆ 
ಮತ್ತು ಜಯೆ ವಿಜಯೆರೊಡಗೂಡಿ ತುಂಗಭದ್ರಾತೀರದ ಹೇಮಕೂಟ 
ವನ್ನು ಸೇರಿದಳು. 


ಶಾಂತಿರಸನೆ ಘನೀಭೂತವಾದಂತಿದ್ದ ಹೇಮಕೂಟದಲ್ಲಿ ಪುಣ್ಯನೆ 
ಪಣ್ಣಾದಂತಿದ್ದ ತಾಪಸರು ನೆಲೆಗೊಂಡಿದ್ದರು. ಆ ಪ್ರಶಾಂತವಾತಾವರಣ 
ದಲ್ಲಿ ಸರಿಪೂರ್ಣಪರಂಜ್ಯೋತಿಸ್ಟೆರೂಪನಾದ ಪರಶಿವನು ಯೋಗಸಮಾಧಿ 
ಯಲ್ಲಿದ್ದನು. ಅವನ ತಪಸ್ಸಿಗೆ ಭಂಗಬಂದೀತೆಂಬ ಭೀತಿಯಿಂದ ಕೋಗಿಲೆ 
ಗಳು ಗಾನಗೈಯುತ್ತಿರಲಿಲ್ಲ ದುಂಬಿಗಳು ರೋಂಕರಿಸುತ್ತಿರಲಿಲ್ಲ, ಗಿಳಿಗಳು 
ಗಳಪುಕ್ತಿರಲಿಲ್ಲ, ಗಾಳಿ ಅಲುಗುತ್ತಿರಲಿಲ್ಲ. ಗಿರಿಶಿಖರಮುಖದ್ವಾರದಲ್ಲಿ 
ಕಾನಲು ನಿಂತಿದ್ದ ನಂದಿಯು ಪಾರ್ವತಿಯನ್ನು ಕಂಡೊಡನೆ ನಮಸ್ಕರಿಸಿ 
ದನು. "ಫಿರ್ಮಾಯ ನಿಷ್ಕಾಮಿ ನಿಸ್ಪುಂಪ ನಿವಾತಜ್ಯೋತಿಸ್ವರೂಪ 
ನಿರುಪಮ ನೆನಿಸಿ, " ನಿಜತೇಜೋವಿಲೀನಮಾನಸ' ನಾಗಿ ನಿಜಸಮಾಧಿ 
ಯಲ್ಲಿ ಸಂದಿದ್ದ ಪರಮೇಶ್ವರನ ಚರಣಸನ್ನಿಧಿಯನ್ನು ಗಿರಿರಾಜನು ಸಾರಿ 
ಶರಣುಮಾಡಿದನು. ತನ್ನ ಕುನರಿಯನ್ನು ಕರೆದು "ಹರನ ಪರತತ್ವ 
ಮಯ ಸೌಂದರ್ಯರೂಪನವನ್ನು' ತೋರಿಸಿ ಪೊಡನುಡುನಂತೆ ಹೇಳಲು 
ಗಿರಿಜೆ ಭಯಭರಿತಭಕ್ತಿಯಿಂದ ಲಜ್ಜೆಯಿಂದ ಕಲ್ಪ ತರುವಿನ ಬೀಳಿಲು 
ಮಹಾನಿಧಾನಕ್ಕೆರಗುವಂತೆ ಕುಸುಮಚಾಪವು ಕಾಲ್ಲೆರಗುವಂತೆ ಎಡದ 
ಉಂಗುಟಿನನ್ನು ಹಣೆಯಿಂದ ಮುಟ್ಟಿ ಎರಗಿದಳು. «ಶಿವನೀತಂ ಮಮ 
ಗುರು, ಎನ್ನಾಳ್ಬನ್‌ ” ಎಂದು ತಂದೆಗೆ ತಿಳಿಸಿ ಅನನನ್ನು ಬೀಳ್ಕೊಟ್ಟಳು. 


೫೫11 

ಬೈರಾಗಿಯೂ ಸುಂದರಾಕಾರನೂ ಆಗಿದ್ದ ಶಿನಶಂಕರನನ್ನು ಗಿರಿಜೆ 
ನಿಡುನೋಟದಿಂದ ನೋಡುತ್ತ ಅವನ " ತಸಮಿಂತಿದು ಮದ್ವಿರಹಾತಪಂ' 
ಎಂಬದು ಕೊರಗುವಳು. ವಿಷ್ಣು ವಿರಿಂಚಿಗಳು ಸಹೆ ಅರಿಯಲಾರದ 
ಅಭವನನ್ನು ಅರಿಯುವುದು ತನ್ನಿಂದಾಗದ ಮಾತು, ಸಾತ್ತ್ವಿಕಭಕ್ಕಿ 
ಯಿಂದಲೆ ಅವನನ್ನು ಒಲಿಸಿಕೊಳ್ಳಬೇಕೆಂದು ಬಗೆಯುವಳು. ಸಖಿಯ 
ರೊಂದಿಗೆ ವನದಲ್ಲೆಲ್ಲ ಸುತ್ತಾಡಿ ವಿಧವಿಧದ ಹೊ ಪತ್ರೆ ಬೇರುಗಳನ್ನು 
ತಿರಿದು ತಂದು ತನ್ನ ಹೂಗೈಗಳಿಂದ ಹೂದೊಡಿಗೆಗಳನ್ನು ರಚಿಸಿ 
ಈಶ್ವರನ ಪಾದಗಳಿಗೆ ಸಮರ್ಪಿಸುವಳು. ಗರಳಕೊರಳನಿಗೆ ನವಕುಸುಮ 
ಮಾಲೆಯನ್ನು ತೊಡಿಸುವ ನೆವದಿಂದ " ಪ್ರಿಯ? ನನ್ನು ಸೋಂಕೆ ಸೋಂಕಿ 
ಪ್ರಲಕಿಸುವಳು. ಆನಂದದಿಂದ ಉಬ್ಬಿ ಕೂಬ್ಬಿ ಸುಯ್ಸಂಪಿನ ಧೂಪಾರತಿ 
ಯನ್ನು ನಿವಾಳಿಸುವಳು. ಪುಣ್ಯವನ್ನು ಸೇವಿಸುವ ಧರ್ಮದಂತೆ, ಭಕ್ತಿ 
ಯನ್ನು ಬಯಸುವ ಪುಣ್ಯದಂತೆ ಮನ್ಮಥ ಮನೋರಥ ದುರ್ಲಭನಾದ 
ಶಂಕರನ ಸಂಗವನ್ನು ಬಯಸುವಳು. ಶಿವನ ಮುಡಿಯಿಂದ ಅಡಿಯವರೆಗೆ 
ತನ್ನ ದೈನ್ಯದೃಷ್ಟಿಯನ್ನು ಹರಿಸುವಳು. ಆ ಸ್ಥಾಣುವಿನ ವೈರಾಗ್ಯಕ್ಕೆ 
ಅಂಜಿ ನಡುಗಿ ಸಿಡಿಮಿಡಿಗೊಳ್ಳುವಳು. ಅನನ “ ರುದ್ರ ಮನೋಹರ 
ಮೂರ್ತಿಯನ್ನು ನೋಡಿ ನೋಡಿ ತಣಿಯದೆ ಸೊಂಕೆ ಸೊಂಕೆ ಸವೆಯದೆ 
ಪೊಗಳ್ಹು ಪೊಗಳ್ಗು ತೀರದೆ? ಅನವರತ ಶಿವಪೂಜೆಯಲ್ಲಿ ನಿರತ 
ಭಾಗಿರುವಳು. 


ಅತ್ತಕಡೆ ಲೋಕಕಂಟಕನಾದ ತಾರಕಾಸುರನ ಶೌರ್ಯಸ್ರ್ರತಾಸಗಳಿಗೆ 

ಹೆದರಿ * ಗಂಡುಡುಗಿರ್ದ ” ದೇವತೆಗಳು ಬ್ರಹ್ಮಾನುರೇಂದ್ರರೊಡನೆ 
ಮಂತ್ರಾಲೋಜಚನೆಗಾಗಿ ವಿಷ್ಣುವಿನ ಬಳಿಗೆ ಬಂದರು. ಈಶ್ವರನಿಗೆ ಮಗ 
ಇಗಿ ಹುಟ್ಟಿದ ಏಳು ದಿನಗಳ ಅರುಮೊಗರಿಂದಲ್ಲದೆ ತಾರಕ ಇನ್ನಾ 
ರಿಂದಲೂ ಸಾಯನೆಂದೂ ಈಶ್ವರನ ತಪಸ್ಸನ್ನು ಕೆಡಿಸಬಲ್ಲ ವೀರನನ್ನು 
ಹುಡುಕುವುದೇ ಉಚಿತವೆಂದೂ ವಿಷ್ಣು ನುಡಿದನು. ಆ ಕಾರ್ಯ " ಸಕಳ 
ಜಗಜ್ಜನವಶೀಕರಣಪಟುತರ ಕುಸುಮ ಕೋದಂಡ' ನಾದ ಮದನನಿಂ 
ದಲ್ಲದೆ ಇನ್ನಾರಿಂದಲೂ ಸಾಧ್ಯವಾಗದೆಂದು ದೇವತೆಗಳು ನಿಶ್ಚಯಿಸಿದರು. 


೫:1 

ಬೃಹೆಸ್ಸತಿಯೇ ಹೋಗಿ ಕಾಮನನ್ನು ಕರೆತಂದನು. ವಿಷ್ಣುವೇ ತನ್ನೆ 
ಮಗನಿಗೆ ಮುಂದಿನ ಕಾರ್ಯವನ್ನು ಸೂಚಿಸಿದನು. ಅಖಿಳಲೋಕ 
ಗುರುವಿನ ಮೇಲೆ ಬಾಣ ಬಿಡುವ ಸಮರ್ಥರು ಯಾರು? ಸೂರ್ಯನ 
ಬಳಿಗೆ ಕತ್ತಲನ್ನು ಕಳುಹಿಸುವುದೆ? ಸಿಂಹೆದ ಬಳಿಗೆ ಕರಿಯನ್ನು ನೂಕು 
ವ್ರದೆ ಎಂದು ಮುಂತಾಗಿ ಮದನೆ ನುಡಿದೆನು. ಮುಕುಂದನು ಅಷ್ಟಕ್ಕೆ! 
ಬಿಡಲಿಲ್ಲ. " ಬಹೊಕ್ತಿಯಿಂದಮೇನಪ್ಪುದು, ನಿನ್ಲ್ನಿಂದಂ ಸಕಳಜಗಂ 
ಸುಖದಿಂದಿರ್ನೊಡೆ ಹರಣದೊಂದು ಹೆರುಳರಸುವಕೆ' ಎಂದು ಪಡಿ 
ನುಡಿದನು. ಆಗ ಕಂದರ್ಪನು, ಸಕಳೆ ಭುನನವೂ ನನ್ನಿಂದ ಪರಮ 
ಸುಖನನ್ನು ಪಡೆಯುವುದಾದಕೆ "ಎನ್ನ ಹೆರಣಂ ಘನವೇ, ತೆಗೆ ಇಂದೆ 
ನೂರು ತೀವಿತ್ತು' ಎಂದು " ಮಿಾಾರಿ' ನುಡಿದು ವಸಂತನೇ ಮೊದಲಾದ 
ಚತುರಂಗಬಲದೊಡನೆ ಶಿವಯೋಗಿಯನ್ನು ಗೆಲ್ಲಲು ಹೇನುಕೂಬಾಭಿ 
ಮುಖನಾಗಿ ಹೊರಟನು. 


ಮನ್ಮಥನು ಹೊರಟಿ ಗಳಿಗೆಯೆಲ್ಲಿಯೆ ಎಲ್ಲೆಲ್ಲಿಯೂ ವಸಂತೋ 
ದಯವಾಯಿತು. ಅದಿರ್ಗಂತಿ ಮುಗುಳಿಟ್ಟಿತು ಮಾವು ಚಿಗುರಿತು 
ಮಂದಮಾರುತನು ಮೆಲ್ಲಮೆಲ್ಲನೆ ಅಡಿಯಿಟ್ಟನು. ಜಗತೀತಳನೆಲ್ಲ ಕಾಮನ 
ಪ್ರಭಾನಕ್ಕೆ ಸಿಕ್ಕಿತು. ಮನುಮುನಿಗಳ ಅಚೆಂಚಲ ಮನಸ್ಸು ಚಲಿಸಿತು. 
ಶಾಮಭೂಸನು ಹೇಮಕೂಟ ಪ್ರಾಂತವನ್ನು ಪ್ರವೇಶಿಸುತ್ತಿದ್ದಾಗಲೆ 
ನಂದೀಶ್ವರನ ಚಿತ್ತ ತುಸು ಕದಡಿತು. ಆದರೂ " ಚೆಲ್ಲಿದ ಚಿತ್ತನನ್ನು 
ಮೆಲ್ಲಮೆಲ್ಲನೆ ಸಂತಯಿಸಿಕೊಂಡು ಶಿನಜ್ಞಾೌನದಿಂದ ಎಚ್ಚತ್ತು? " ಹರನ 
ಸಮಾಧಿಗೆ ಇದು ಅನುಕೂಲತೆಯಲ್ಲ. ಇಂತಹೆ ವಿರೋಧ ವೃತ್ತಿಗೆ 
ಕಾರಣರಾರು? ? ಎಂದು ಕೋಪದಿಂದ ಮದನ ಸೇನೆಯ ಕಡೆಗೆ ಕಣ್‌ 
ಸುಳಿಸಿದ ಕೊಡಲೆ ತುಂಬಿಗಳ ಮೊರೆತ ಮಾಯವಾಯಿತು; ಕೋಗಿಲೆಗಳ 
ಕೂಜನ ಇಲ್ಲವಾಯಿತು; ಇಂದು ಕಳೆಗುಂದಿದನು; ಮದನ ಚಿಂತಾ 
ಕ್ರಾಂತನಾದನು. 

ಅಷ್ಟೆರಲ್ಲಿ " ಕಾಂತಿಪ್ರದೆ, ನಿತ್ಯಾನಂದ, ಚೆಂದ್ರಾಭೆರಣನ ಸುಖ 
ಸಂಪತ್ತಿ ಕಾರುಣ್ಯದ ನೆಲೆನನೆ ಶರ್ವಾಣಿ' ಆಗಮಿಸಿದಳು. ಮದನನಿಗೆ 


32517೫ 

ಕಣ" ಬಂದಂತಾಯಿತು, ಉಸಿರ” ಬಂದಂತಾಯಿತು. ತನ್ನನ್ನು ಕಾಪಾಡ 
ಬೇಕೆಂದು ಜಗನ್ಮಾತೆಯನ್ನು ಕಾಡಿ ಬೇಡಿ ಒರಲಿದನು. ಕಾತ್ಯಾಯನಿ 
ಕಾಮನನ್ನು ಕರುಣೆಯಿಂದ ಕಂಡು "ಯಾನ ಯಾನ ವಿಧದಿಂದಲಾವರು 
ಸರಿಯೆ ರುವುತ ತಪಸ್ಸಿನ ಬೆಸುಗೆಯನ್ನು ಸಡಿಲಿಸು. ಅದೇ ಎನ್ಸ್ಟಿಚ್ಛೆ, 
ಎನ್ನ ಲಾಭ, ಎನ್ನ ಲೋಭ; ಶ್ರೀನಂದನ, ನೀನಂಜದಿರು, ನಾನಿದ್ದೇನೆ, 
ನಾನೆ ರಕ್ಷೆ, ನಾನೆ ಸಹಾಯ? ಎಂದು ಅಭಯವನ್ನು ನೀಡಿದಳು. 
ಮವನನು ಮತ್ತೆ ಹುರಿಗೊಂಡು ಪಾರ್ವತೀದೇವಿಯ ಪುಸ್ಪಕದ ಮರೆ 
ಯಲ್ಲಿಯೇ ನಡೆನು ನಂದೀಶ್ವರನು ಕಾನಲಿದ್ದ ಗಡಿಯನ್ನು ದಾಟಿ ಮತಂಗ 
ಪರ್ನತನನ್ನೇರಿ ನಿಂತನು ಗಗನನ ದೇನತೆಗಳು ಅನನನ್ನು ಮತ್ತಷ್ಟು 
ಹೆರಿಮಂಬಿಸಿವರು. ತನ್ನ ಸಾನುರ್ಥ್ಯವನ್ನೆಲ್ಲ ಒಂದುಗೂಡಿಸಿ ಪುಷ್ಪ 
ಧನ್ವನು ನಿಬಿಲಾಕ್ಸನ ಮೇಲೆ ಬಾಣವನ್ನು ಕೂಡಿದನು. ಬಿಟ್ಟಿ ಬಾಣ 
ಈಶ್ವರನನ್ನು ಮುಟ್ಟದೆ ಬಿಟ್ಟಲ್ಲಿಗೆ ಮರಳಿತು. ರತೀಶನ ಸೊಕ್ಕು 
ಮುಕಪ್ವಯಿತು. 


ಇತ್ತ ಗಿರಿರಾಜನಂದಿನಿಯು ಹೊ ಪತ್ರೆಗಳನ್ನು ಕೊಂಡು ನಿಲಾಸಿಸಿ 
ಯಶೊಡನೆ ಬಂದು ಶಿವನನ್ನು ಸಿಂಗರಿಸುತ್ತ, ಕಟಾಕ್ಷಗಳಲ್ಲಿ ಕಾಮಕಳೆ 
ಯನ್ನು ಹೊರಸೂಸುತ್ತ ನಿಂತಿವ್ಹಳು. ಇವನ್ನು ಕಂಡ ಕುಸುನು 
ಕೋದಂಡನು " ಇನ್ನಂಜೆನಂಜೆನಾಹಾ ಉನ್ನತಬಲವಾಯ್ತೆನುತ್ತೆ' ಧೈರ್ಯ 
ಗೊಂಡು ಐದು ಬಾಣಗಳನ್ನು ಒಂದೇ ಬಾರಿಗೆ ಈಶ್ವರನ ಮೇಲೆ ಹೂಡಿ 
ದನು ಹರಿವಿರಿಂಚಾದಿಗಳ ಮನದ ಬಯಕೆ ಕಂದರ್ಪನ ಪಂಚಬಾಣಾ 
ನುಸಂಧಾನ, ಪಾರ್ವತಿಯ ಮನೋರಥ ಈ ಮೂರೂ ಮುಪ್ಪುರಿಗೊಂಡು 
ಶಿವನನ್ನು ಸಮಾಧಿಯಿಂದ ಕದಲಿಸಿದುವು. ಪುಷ್ಪಶರ ನೂರ್ಮಡಿಸಿದುವೊ 
ಎಂಬಂತೆ ಪುಷ್ಪಾಂಜಲಿಯನ್ನು ಕೊಟ್ಟು ಕಂಪಿಸಿ ಮೆಯ್ಕಿಕ್ಸಿದ ಗಿರಿಜಾತೆ 
ಯನ್ನು ಭೂತೇಶ್ವರನು ನೋಡಿ " ಆನೇಕೆ, ಈ ಮಾನಿನಿ ಏಕೆ, ಈ ತಾಪ 
ಎಲ್ಲಿಯದು, ಯಾರಿಂದಾದುದು' ಎಂದು ನಸುಗೋಪದಿಂದ ಎಡಗಡೆಗೆ 
ಕಣ್ಣು ಹೊರಳಿಸಿದನು. ಅಲ್ಲಿಯೇ ನಿಂತಿದ್ದ ಕಾಮ ದೃಷ್ಟಿಗೆ ಬಿದ್ದುದೆ ತಡ, 
ಕೋಪ ಕೆರಳಿ ಕೆಂಡಗಣ್ಣಿನ ಉರಿಯಾಗಿ ಹೂಗಣೆಯನನ್ನು ಬೂಡಿ 


೫2೬7 


ಮಾಡಿತು. ಮುಂದೆ ನಿಂತಿದ್ದ ಗಿರಿಜೆಯನ್ನ ನೋಡದೆ ನುಡಿಯಿಸದೆ 
ಸೋಂಕದೆ ನಿಶ್ಚಿಂತನೂ ಸ್ಪತಂತ್ರನೂ ಆದ ಅಹಿಧರನು ಅಂತರ್ಧಾನ 
ನಾದನು. 

ಪತಿವಿಹೀನೆಯಾದ ರತಿ ಶೋಕಕ್ಟೀಡಾದಳು. ತನ್ನ ಪತಿಯ 
ಗುಣರೂಪವಿಲಾಸಗಳನ್ನು ನೆನೆನೆನೆದು ಹಲುಬಿ ಹೆಂಬಲಿಸಿದಳು. ದೆಸೆ 
ದೆಸೆಗೆ ಕರೆಕರೆದು ಬಾಯಾರಿ ಬಸನಳಿದು ಮೂರ್ಛಿತಳಾದಳು. ಆಗ 
ಕೃಪಾಕರೆಯಾದ ಗಿರಿಸುತೆ ಅವಳ ಸಮಿಸಾಪವನ್ನು ಸಾರಿ, ಮೈದಡವಿ, 
ಬೋಳ್ಳೆಸ್ಕಿ, ಮನ್ಮಥನನ್ನು ಮತ್ತೆ ಅವಳಿಗೆ ದೊರಕಿಸಿಕೊಡುವುದಾಗಿ 
ಅಭಯವನ್ನು ನೀಡಿ ಸಂತೈಸಿದಳು. 

ಅನಂತರ ಭಗ್ಗಮನೋರಥಳಾದ ಪಾರ್ವತಿ ಚಿಂತೆಗೆ ಸೆರೆಯಾದಳು. 
ಆಷ್ಟು ದಿನ ತಾಯಿತಂದೆಯರನ್ನು ತ್ಯಜಿಸಿ ಶಿವನೇ ಗತಿ ಮತಿ ಪತಿ ಆಯು 
ಆತ್ಮಸತ್ತ್ವ ಎಂದು ಪೂಜಿಸುತ್ತ, ಅವನ ಕಾರುಣ್ಯಪುಸಾದಕ್ಕೆ ಕೈಯೊಡ್ಡಿ 
ಕಾದುಕೊಂಡಿದ್ದರೆ ಅವನ ತಿರಸ್ಕಾರಕ್ಕೆ ತಾನು ಗುರಿಯಾದೆನಲ್ಲ ಎಂದು 
ಮುನಿದಳು. ಅವನಿದ್ದಲ್ಲಿಗೆ ತಾನು ಹೋಗಿ ಸೋತುದಾಯಿತು, ತಾನಿದ್ದ 
ಲ್ತಿಗೆ ಆ " ವಿಪುಳ ನಿಶ್ಚಳನಂ ಚಲದಿಂದೆ ತಂದಪೆನ್‌' ಎಂದು ಪ್ರತಿಜ್ಞಾ 
ರೂಢಳಾದ ಚಲದ ಲಲನೆ ಬಲ್ಬಿನ ಭಾವಕಿ ಏಕನಿಷ್ಮಾನಿಧಿ ಆ ಗಿರಿಜೆ 
ಉಗ್ರತಪಸ್ಸಿಗೆ ಅಣಿಯಾದಳು. 


ಸಖಿಯರು ಪಾರ್ವತಿಗೆ ತಪೋಯೋಗ್ಯವಾದ ಅಲಂಕಾರಗಳನ್ನು 
ತೊಡಿಸಿದರು. ಹೇಮಕೂಟ ನಗಾಗ್ರದಲ್ಲಿ ಪ್ರಶಸ್ತವಾದ ನಿವೇಶನವನ್ನು 
ಹುಡುಕಿ ಪಂಚಾಗ್ಟಿ3ಯ ನಡುವೆ ಉಗ್ರತಷಸ್ಸಿಗೆ ಸಿದ್ಧಳಾದಳು. ಅವಳ 
ತಪೋಜ್ವಾಲೆಗೆ ಅಂಜಿ ಸೂರ್ಯದೇವನು ಸಿತ್ಯಪಥವನ್ನು ಬಿಟ್ಟು ಅರು 
ಗಾದನು; ಅರಣ್ಯದ ಮೃಗತತಿ ದೂರ ಸರಿಯಿತು; ಹಕ್ಕಿಗಳು ಕುಳಿತ 
ಲಿಂದ ಮಿಡುಕಲಿಲ್ಲ; ಗಾಳಿ ಅಲುಗಲಿಲ್ಲ. ಜೊತೆಗೆ ಬೇಸಗೆಯ ಬಿಸಿಲ 
ಬೇಗೆ! ಅರಣ್ಯ ಬೆಂದು ಕರಿಕಾಯಿತ್ತು ಮೃಗಪಕ್ಷಿಗಳು ತಾರಿಹೋದುವು, 
ಸಾಗರಗಳು ಇಂಗಿದುವು, ಬೆಟ್ಟಿಗಳು ಉರಿದುಹೋದುವು. ನೆಳಲನ್ನು ಸಹ 


1 ೮೭ ನೆಯ ಪುಟದಲ್ಲಿ ೧೬ ನೆಯ ಓಪ್ಪಣಿಯನ್ನು ನೋಡಿ. 
ಇ 


೫೫1೪೬ 


" ಕರಿಯ ಬಿಸಿಲೆ? ನ್ನುವಷ್ಟು ಉರಿಬೇಸಗೆ! ಶಶಿಧರನನ್ನು ನೆನೆಯುತ್ತ 
ಭಾಳಲೋಚನನ ಭಾಮಿನಿ ಬೇಸಗೆಯನ್ನು ನೂಕಿದಳು. ಕೂಡಲೆ ಕಾರ್‌ 
ಮೊಗವಾಯಿತು. ನವಿಲು ನಲಿದುವ, ಅಂಚೆ ಸುಳಿದುವು, ಮುಗಿಲು 
ಕವಿದುವು, ಗುಡುಗು ಸಿಡಿಲುಗಳು ಮೊಳಗಿದುವು. ಎಡೆತಡೆಯಿಲ್ಲದೆ 
ಮಳೆ ಸುರಿಯಿತು. ಜಗವೆಲ್ಲ ಜಲಮಯವಾಯಿತು. ರಸೆದೆಸೆ ಗಗನಗಳು 
ಕಾಣದಾದುವು. ಆದರೂ ಆ ಗಂಗಾಧರಸ್ರಿಯೆ " ಕೋಡದೆ ಕೊಂಕದೆ 
ಬಾಡದೆ ಬಳ್ಳದೆ ಸೆಡೆಯದೆ' ನಿಶ್ಚಲಚಿತ್ತಳಾಗಿ ಮಹಾನಟನೃಕ್ಷದ ಕೆಳಗೆ 
ಮಳೆಗಾಲವನ್ನು ಕಳೆದಳು. ಶರತ್ಕಾಲ ಸಾರಿ ಸಾಗಿತು. ಚಳಿಗಾಲ 
ಕಾಲಿಟ್ಟಿತು. ಮೃಗಪಕ್ಷಿಗಳು ಕೋಟರಗಳನ್ನು ಸೇರಿದುವು. ಒಡಲೇ 
ಪ್ರಾಣಕ್ಕೆ ಚಳಿಯ ಕುಪ್ಸಸವಾಯಿತು. ರವಿಶಶಿಗಳ ವ್ಯತ್ಯಾಸ ಮಾಯ 
ವಾಯಿತು. ಅತಾಗೇಹಗಳ ನಡುವಣ ಕಾಸಾರತಟಿದಲ್ಲಿ ನಿಂತು ಭಾಳ 
ಲೋಚನನನ್ನು ನೆನೆಯುತ್ತ ಶಶಿಧರನರಸಿ ಚಳಿಗಾಲವನ್ನು ಕಳೆದಳು. 


ಕಡೆಗೆ ಪಾರ್ವತಿಯ ತಪಃಪ್ರಭಾವ ವಿರೂಪಾಕ್ಷನ ಕರಣಗಳನ್ನು 
ಆವರಿಸಿತು. ಅವನ ಕೆಚ್ಚು ಕರುಣೆಯಾಗಿ ಪರಿಣಮಿಸಿತು. ಗಿರಿಜೆಯ 
ಮನವನ್ನು ಒರೆದು ನೋಡಬೇಕೆಂಬ ಕುತೂಹಲದಿಂದ ವಟುವೇಷವನ್ನು 
ತಳೆದು ಅವಳ ಬಳಿಗೆ ಸಾರಿದನು. ವಸೆಂತ ಉದ್ಯಾನದಲ್ಲಿಗೆ, ಪ್ರಾಣಾ 
ನಿಳ ದೇಹದಲ್ಲಿಗೆ ಮರಾಳ ಪೂರ್ಣಕಾಸಾರದಲ್ಲಿಗೆ ಬಂದಂತಾಯಿತು. 
ಆಗ ವಸಂತಖತುವಲ್ಲದಿದ್ದರೂ ಮಾನು ಪಲ್ಲವಿಸಿತ್ತ, ಅಶೋಕೆ ಅಂಕುರಿ 
ಸಿತು, ತರುಗುಲ್ಮಲತಾದಿಗಳು ಚಿಗಿತು ಹೊತು ನನಜೇತನನನ್ನು ಪಡೆ 
ದುವು; ಕೋಗಿಲೆ ಕೂಗಿತು, ತಣ್ಣೆಲರು ತೀಡಿತು. ಆಕಸ್ಮಿಕನಾದ 
ವಸಂತಾಗಮನಕ್ಕೆ ದೇವಿಯ ತಪಃಪ್ರಭಾವವೆ ಕಾರಣವೆಂದು ಸಖಿಯರು 
ಭವಾನಿಗೆ ತಿಳಿಸಿದರು. 


ಬಾಲಚೂತದ ತಣ್ಣೆಳಲಿನಲ್ಲಿ ಕುಳಿತಿದ್ದ ಕಪಟನಟುವನ್ನು ಕಂಡ 
ಜಯೆನಿಜಯೆಯರು ಬಂದು, ಅಗ್ಗಣಿಯಿಂದ ಅವನ ಅಡಿದಾವರೆಗಳನ್ನು 
ತೊಳದು, ಎಳೆಯ ಬಾಳೆಯ ಸುಳಿಯೆಲೆಯಲ್ಲಿ " ನಳನಳಿಸುವ ಕಂದ 


2251711 
ಮೂಲ, ನವಜಂಬೂಫಲ, ಆಮ್ರಫಳ, ಕದಳೀಫಲ' ಗಳನ್ನು ತಂದು 
ಅವನಿಗೆ ಎಡೆಮಾಡಿ ಇಂತು ನುಡಿದರು: 

“ಎಲೆ ಅತಿಥಿ ಬಳಲ್ಲಿರಿಂ; ಈ ಫಲದಿಂದಂ ನಿಮ್ಮ ಪಸಿವನ್‌ 
ಉಡುಗಿಸಿ 

“ಹೈ ಫಲಮಂ ಕೆಯ್ಯೊಂಡಪೆವು. ಈ ಲಲನೆ ಅದಾರ? 
ತನವಗಣ್ಯ ಆವನ ಪುಣ್ಯಂ” 

“ ಇ್ರವರಿರವಿನ ಚಿಂತಾರತಿ ನಿನಗೇಕೆ? ಈ ಕ್ಷುಥೆಯನೀ 
ಪಥಶ್ರಮಮಂ ತೀರ್ಚುವ ಬಗೆಯಂ ಬೇಗಂ ಮಾಡುವುದು.” 

“ ಬೆಸಗೊಂಡೊಡೆ ದೋಷಮೆ? ಈ ಪೊಸಕನ್ನೆ ತಪೋನಿಶೋಧ 
ದಿಂರ್ದೊಡೆ ಸೈರಿಸಬರ್ಪುದೆ? ತಸಮಂ ಮಾಣಿಸುವವರಿಲ್ಲಾ? ಸಹಾಯ 
ಸಂಪದಮಿಲ್ಲಾ? ಚ 

ಈ ಮಾತುಗಳನ್ನು ಕೇಳಿದ ಗಿರಿಜೆಗೆ ತಡೆಯಲಾಗಲಿಲ್ಲ. ಜಪ 
ವನ್ನು ಅಷ್ಟಕ್ಕೆ ನಿಲ್ಲಿಸಿ ಜಪಮಾಲೆಯನ್ನು ತುಸು ಓಸರಿಸಿ ಮೆಲ್ಲನೆ 
ಕಣ್ಣರಳಿಸಿ ವರನಟುವನ್ನು ಕಂಡಳು. ಇಂದುವಿಗೆ ಮೋಡ ಕವಿದರೂ 
ಲೋಕಕ್ಕೆ ತಂಪು ಎಂತು ತಪ್ಪುವುದಿಲ್ಲವೋ ಅಂತು ಈಶ್ವರನ ಸ್ವಸ್ತರೂಪ 
ಮರೆಯಾಗಿದ್ದರೂ ಪಾರ್ವತಿಗೆ ಹರ್ಷೊೋೋದಯವಾಯಿತು. ಆದರೆ ಆ 
ಹರ್ಷ ಏಕಾಯಿತೆಂದು ಅವಳಿಗೆ ಆಶ್ಚರ್ಯ. ಅವಳ ಮಧುರನೋಟವನ್ನು 
ಕಂಡ ಈಶ್ವರನ ಕಪಟವೇಷ ಕರಗುವುದರಲ್ಲಿತ್ತು. ಬಹುಕಷ್ಟದಿಂದ 
ಆತುರವನ್ನು ಸಂಯಮಿಸಿಕೊಂಡು " ಪ್ರಣಯ ಕಲಹಲೀಲಾಲೋಲ 
ಚಿತ್ರ' ನಾದ ವಿರೂಪಾಕ್ಷನು " ಮೃದುಕಠಿನಾಕ್ಷೇಪಗರ್ಭಿತವಜೋ 
ವಿಳಾಸಮಂ' ನುಡಿದು ಅವಳ ತಪಸ್ಸಿಗೆ ಕಾರಣವನ್ನು ಕೇಳಿದನು. 
ಗಿರಿಜೆ ಇಕ್ಕಟ್ಟಿ ಗೊಳಗಾದಳು. ಕೇಳುವವನು " ಅಮಳದ್ವಿಜ' ಹೆಸರು 
ಹೇಳಿದರೂ ಕಷ್ಟ, ಹೇಳದಿದ್ದರೂ ಕಷ್ಟ. ಕೊನೆಗೆ ಮೆಲ್ಲನೆ ಬಾಯಿ 
ತೆಕೆದು ಗದ್ಗದಿಸಿದಳು. 

“ ಬಗೆವೆರ್ಚಿ ಕೇಳುತಿರ್ದಪೈ, ಪೇಳ್ಗಸೆನ್‌ ಎಲೆಲೆ ಧೂರ್ತವಿಪ್ರತೆ 
ಕೇಳ್‌, ಶಂಭುಗೆ ಕಾರುಣ್ಯಾಬ್ಬಿಗೆ ಶೂಲಿಗೆ ಕರುಣಂ ಪುಟ್ಟುವಂಕೆ 
ತಪದಿಂದಿರ್ಸೆಂ.” 


೫೫1111 
4 ಅಕ್ಕಕ್ಕು ಕಾಮಹರನೊಳ” ಮುಕ್ಕಣ್ಣನೊಳ” ಅಖಿಳವೇದೆ 
ಶಾಸ್ತ್ರ ಕ್ರಮಮಂ ಮಿಕ್ಸವನೊಳ್‌ ಪಿತೃವನದೊಳ್‌ ಸೊಕ್ಕನನೊಳ್‌ 
ಅದೆಂತು ಚಿತ್ತನಿಟ್ಟಿ ಲತಾಂಗಿ? ನೀನಿನಿಯಳ್‌, ವಿಷಮಾತಂ, ಪುಲಿದೊನ 
ಲುಡುಗೆಯ ಹಾವಿನ ನೆಲೆದೊಡಿಗೆಯ ನೊಸಲಕಣ್ಣ ಖಟ್ಟುಂಗದ 
ಸಂದಲೆಗಳ ಮಾಲೆಯ ಶೂಲದ ಕಲಿಗಂಜದೆ ಮನನನೆಂತು ಮಾಡಿದೆ 
ಮುಗ್ಗೇ?? 


ವಿಪ್ರನ ಈ ಶಿವನಿಂದೆಯನ್ನು ಕೇಳಿ ಭವಾನಿ ಮುನಿದು ಕಿನಿಸಿ 
ಕಿಡಿಕಿಡಿಯಾದಳು. ತಪದ ಮಾತು ಒತ್ತಟ್ಟಿಗಿರಲಿ ಶಿವನಿಂದೆಯನ್ನು 
ಕೇಳಿದ ಪಾಪಕ್ಕೆ ತಾನು ಗುರಿಯಾದೆನೆ ಎಂದು ಚೆಂತಿಸಿದಳು. ಕೋಪಿ 
ಸಿದರೆ "ತಪದಕೇಡು' ನಿಜ್ಯ ಆದರೆ ಪತಿನಿಂದೆಯನ್ನು ಸೈರಿಸಿದರೆ ಮಹಾ 
ಪಾಪ ಎಂದು ಬಗೆದು ಭಸ್ಮದಿಂದ ಅವನನ್ನು ಹೊಡೆದಳು ಕೂಡಲೆ 
ವಟುವೇಷ ಸೆರಿಯಿತು ನಿಜವೇಷ ಮೆರೆಯಿತು, ಸುಮವೃ ಷ್ಟಿ ಕರೆಯಿತು; 
ಅಗಸುತೆಗೆ ವಿಸ್ಮಯವಾಯಿತು. ಹರ್ಷಪ್ರಲಕಿತೆಯಾಗಿ ಲಜ್ಜೆಯಿಂದ 
ತಲೆ ಬಗ್ಗಿಸಿದಳು. ಶಿವನನ್ನು ನೋಟದಿಂದಲೆ ಸೆಳೆದಳು ಮನದಲ್ಲಿಯೆ 
ಅಪ್ಪಿದಳು. ಪರಮೇಶ್ವರನು ಅಪರ್ಣೆಯ ಪುಣ್ಯ ಹಸ್ತವನ್ನು ಹಿಡಿದು 
ತಾರಾಚಲಕ್ಕೆ ಹೊರಡುವಂತೆ ಹೇಳಿದನು. ತಂದೆಯಲ್ಲಿ ತನ್ನನ್ನು ಬೇಡಿ 
" ಊರ್ಜಿತ? ವಿವಾಹವನ್ನು ಮಾಡಿಕೊಳ್ಳಬೇಕೆಂದು ಗಿರಿಸುತೆ ಬೇಡಿ 
ಕೊಂಡಳು. ಈಶ್ವರ ಸಮ್ಮತಿಸಿದನು. ಅಷ್ಟರಲ್ಲಿ ವ್ಯಾಕುಲಚಿತ್ತಳಾದ 
ರತಿ ಬಂದು ಮೆಯ್ಯಿಕ್ಕಿದಳು. ತಾನು ಹಿಂದೆ ಅವಳಿಗೆ ನೀಡಿದ ಅಭಯ 
ವಚನದ ಸಂಗತಿಯನ್ನು ಗಿರಿಜೆ ಶಂಕರನಿಗೆ ತಿಳಿಸಿದಳು. ಶಂಕರನು 
" ಗಿರಿತನಯಾ ಮಧುರಾಸ್ಯಮಂ ಥಿರೀಕ್ಷಿಸಿ ನಗುತ್ತ? ಕಾಮನು ಅನಂಗ 
ನಾಗಿ ರತಿಗೆ ಸುಖಸಂಸತ್ತನ್ನು ಕೊಡುತ್ತಿರಲಿ ಎಂದು ಹರಸ್ಕಿ ಗಿರಿಜೆ 
ಯನ್ನಗಲಿ ಕೈಲಾಸಕ್ಕೆ ಹೊರಟನು. 


ಬಯಕೆ ಕೈಗೂಡಿ ಮನೆಗೆ ಬಂದ ಮೆಗಳನ್ನು ನೋಡಿ ತಂದೆಗೆ 
ಅಪರಿಮಿತವಾದ ಸಂತೋಷವಾಯಿತು; ತಪೋನಿರೋಧದಿಂದ ಬಡ 
ವಾಗಿದ್ದ ಮಗಳ ಮೈಯನ್ನು ಕಂಡು ತಾಯಿಗೆ ದುಃಖವಾಯಿತು. ಒಡ 


XXIX 

ನೆಯೆ ಸುಂದರಿಯರು ಪಾರ್ವತಿಯನ್ನು ಮೊದಲಿನಂತೆ ಅಲಂಕರಿಸಿದರು. 

ಒಂದು ದಿನ ಸಸ್ತರ್ಷಿಯರು ಪಿನಾಕಿಯ ಇಷ್ಟದಂತೆ ಕನ್ಯಾರ್ಥಿ 
ಗಳಾಗಿ ಗಿರಿರಾಜನ ಬಳಿಗೆ ಬಂದರು. ಗಿರಿರಾಜನು ಅವರನ್ನು ಗೌರವ 
ದಿಂದ ಉಪಚರಿಸಿ, ಬಂದ ಕಾರಣವನ್ನು ವಿಚಾರಿಸಿದನು. “ ಅಭನಂ 
ನಿರ್ಮಾಯಂ ಗಿರಿಜೆಯ ಬೇಡುವೊಡೆ ತಿಳುಪಿ ಕಳುಪಿದನೆಮ್ಮಂ ? ಎಂದು 
`ಯಹಿಗಳು ನುಡಿದರು. ಅವರ ಆಪ್ತವಚನ ಹಿಮನಂತನಿಗೆ ಕರ್ಣ 
ರಸಾಯ.ನನಾಯಿತು. "ಶಿವನ ಕರುಣಂ ಎನಗಿದಿರ್ವರೆ ವಿಚಾರಮೈ 
ಬರ್ದುಂಕಿದೆಂ ಬರ್ದುಂಕಿದೆಂ ಎನ್ನ ಭಾಗ್ಯದ ಬೆಳೆ ತಳಿರ್ತುದು' 
ಎಂದು ಹಿಗ್ಗಿ " ಕೊಟ್ಟಿಂ ಕೊಟ್ಟೆಂ ಎರಡಿಲ್ಲ' ಎಂದು ಸತ್ಯವಚನವನ್ನು 
ಸಂತೋಷದಿಂದ ನುಡಿದು ಅವರನ್ನು ಕಳುಹಿಸಿಕೊಟ್ಟು ವಿವಾಹಮಂಟಿಪ 
ರಚನೆ ಮೊದಲುಗೊಂಡು ಸಕಲಸಿದ್ಧತೆಗಳನ್ನು ಅಣಿಗೊಳಿಸಿದನು. ಯಕ್ಷ 
ರಾಕ್ಷಸರು ಗರುಡಗಂಧರ್ವರು, ಮನುಮುನಿಸುರರು, ಪರ್ವತರಾಜನ 
ಬಂಧು ಬಳಗದನರು, ಹೆರಿವಿರಿಂಚಾದಿ ದೇವತೆಗಳು ಎಲ್ಲರೂ ಬಂದು 
ನೆರೆದರು. ಸುವಾಸಿನಿಯರು ಗಿರಿರಾಜಕನ್ಯೆಗೆ ಸಮುಚಿತವಾದ ಸಿಂಗರ 
ವನ್ನು ಕೈಕೊಳಿಸಿದರು. ಪರಮೇಶ್ವರನು ಉಗ್ರರೂಪನ್ನು ತೊರೆದು ಸೌಮ್ಯ 
ಸುಂದರಾಕಾರವನ್ನು ತಳೆದು ಮದುವಣಿಗತನವನ್ನು ನಟಿಸುತ್ತ ಪ್ರಮಥ 
ಗಣಗಳೊಡಗೂಡಿ ಬಂದನು. ಸುಮುಹೂರ್ತದಲ್ಲಿ ಗಿರಿರಾಜನಂದಿನಿ 
ಮತ್ತು ಗಿರಿಶರ ಮಹಾವಿವಾಹ ನೆರವೇರಿತು. 


ಕಥೆಯ ಮೂಲ ಮತ್ತು ಬೆಳವಣಿಗೆ : ಗಿರಿಜಾಕಲ್ಯಾಣದ 


ಕಥೆ ಸಂಸ್ಕೃತಸಾಹಿತ್ಯದಲ್ಲಿ ಮೊದಲು ನಮ್ಮ ಕಣ್ಣಿಗೆ ಬೀಳುವುದು! 


ನಾ 


1 ಪಾರ್ವತೀಸರನೇಶ್ವರರು ಸತಿಪತಿಗಳು ಮತ್ತು ಜಗತ್ತಿನ ಮಾತಾಪಿತೃ 
ಗಳು ಎಂಬ ಕಲ್ಪನೆ ಬಹಳ ಹಿಂದಿನ ಕಾಲದ್ದು ಎಂದು ತೋರುತ್ತದೆ. ವೇದಗಳ 
ಕಾಲದಲ್ಲಿ ದೇವರು ತಂದೆ ಎಂಬ ಭಾವನೆ ಇತ್ತು. ತಾಯಿಯಿಲ್ಲದೆ ತಂದೆಯ 
ಕಲ್ಪನೆ ಹೇಗೆ ಸಾಧ್ಯ? ಅನಾದಿಯಾದ ಆ ವಿಶ್ವಶಕ್ತಿಗೆ ಹೆಂಡತಿ ಎಲ್ಲಿಂದ 
ಬರಬೇಕು ? ಸೃಷ್ಟಿಗಿಂತ ಹಿಂದೆ ಅವನೊಬ್ಬನೇ ಇದ್ದವನು. ಆದುದರಿಂದ 
ಅವನೇ ಪಿರಡಾಗಿ ಒಡೆದು ಒಂದು ಗಂಡು ಇನ್ನೊಂದು ಹೆಣ್ಣಾಗಿ ಸೃಷ್ಟಿಕಾರ್ಯ 


XXX 


ನಡೆಯಚೇಕು. ಬೃಹದಾರಣ್ಯಕೋಪನಿಸತ್ತಿನ ಈ ಮಂತ್ರದಲ್ಲಿಯೂ ಅದೇ 
ಅರ್ಥ ಸ್ಪಷ್ಟವಾಗಿ ಕಾಣುತ್ತದೆ: 

ಸವೈ ನೈವ ರೇಮೇ, ತಸ್ಮಾದೇಕಾಕೀ ನ ರಮತೇ; ಸ ದ್ವಿತೀಯ ಮೈಚ್ಛತ್‌ 
ಸ ಹೈತಾವಾನಾಸ ಯಥಾ ಸ್ತ್ರ ಪುವಾಂಸೌ ಸಂಪರಿಸ್ತಕ್ಸ್‌; ಸ ಇಮ- 
ಚಾ ಒನಂದ್ವೇಧಾ ಪಾತಯತ್‌, ತತಃ ಪತಿಶ್ಚ ಪತ್ನಿ Re, 
ತಸ್ಮಾದಿದಮರ್ಧಬೃಗಲಮಿವ ಸ್ವ ಇತಿ ಹ ಸ್ಮಾಹ ಯಾಜ್ಲ ವಲ್ಯ » ತ 
ಸ್ಮಾದಯಮಾಕಾಶಃ ಸ್ತ್ರಿಯಾ ಪೂರ್ಯತ ಏನ; ತಾಂ ರ ತತೋ 
ಮನುಷ್ಯಾ ಅಜಾಯಂತ (೧-೪-4). 

(ಅನನು [ಪುರುಷ] ಒಬ್ಬೊಂಟಗನಾದುದರಿಂದ ಭೋಗಕ್ಕೆ ಅವಕಾಶವೇ 
ಇಲ್ಲ. ಹೆಣ್ಣು ಗಂಡು ಎರಡೂ ಅವನಲ್ಲಿ ಒಂದಾಗಿದ್ದುವು. ಆ ಒಂದು ಎರಡಾಗಿ 
ಒಡೆದು ಪತಿಪತ್ನಿ ಯರಾದರು. ಅವರ ಭೋಗದಿಂದ ಸೃಷ್ಟಿಯಾಯಿತು.) ಕಾಳಿ 
ದಾಸನು ತನ್ನ ರಘುವಂಶಕಾವ್ಯ ದ ನಾಂದೀಪದ್ಯದಲ್ಲಿ ಶಿನಶಕ್ತಿ ಯರ ಸ್ವರೂವನ್ನು 
ಅರ್ಥನತ್ತಾಗಿ ನಿರೂಪಿಸಿದ್ದಾನೆ: 


ವಾಗರ್ಥಾನಿನ ಸಂಪೃಕ್ತಾ ವಾಗರ್ಥಪ್ರತಿಸತ್ತಯೇ 
ಜಗತಃ ಪಿತರೌ ವಂದೇ ಪಾರ್ವತೀಪರಮೇಶ್ವರೌ ' 

ಈ "ಮಾತಾಪಿತೃ' ಭಾವನೆ ವೇದಗಳ ಕಾಲಕ್ಕಿಂತಲೂ ಹಿಂದಿನದು ಎಂದು 
ಬಹುಜನಾಭಿಪ್ರಾಯನಿದೆ. ಸಿಂಧೂನದಿಯ ಬಯಲಿನಲ್ಲಿ ಅರ್ಯರಿಗಿಂತ ಮುಂಚೆಯೇ 
ಮೆಡಿಟರೇನಿಯನ್‌ ಕಡೆಯಿಂದ ಬಂದ ಜನಾಂಗ (ದ್ರಾವಿಡರು) ವೊಂದು ವಾಸಿಸು 
ತ್ತಿತ್ತು. ಅನರು ನಾಗರಿಕತೆಯಲ್ಲಿ ಆರ್ಕರಿಗಿಂತ ಮುಂದುವರಿದಿದ್ದರಲ್ಲದೆ ಪ್ರ ಪ್ರಪಂಚದ 
ಪುರಾತನ ನಾಗರಿಕ ಜನಾಂಗಗಳಲ್ಲೊ ೦ದಾಗಿದ್ದರು. ಅವರು 'ಶಪೋಷಾಸಕರು. 
ಅಸ್ಟೇ ಅಲ್ಲ: ಹೆಣ್ಣುದೇವತೆಯನ್ನು 'ಿಶೇಷವಾಗಿ ಪೂಜಿಸುತ್ತಿದ್ದರು. ಆ ಹೆಣ್ಣು 
ಗೂಡು ದೇವರುಗಳಲ್ಲಿ ಅವರು ಸೃಷ್ಟಿ 43 ಮೂಲಶಕ್ತಿಗಳನ್ನು ಕಂಡರು. ಹೀಗೆಂದು 
ಶ್ರೀ ಎಸ್‌. ಕೆ. ಚಟಿರ್ಜಿಯವರು ಹೇಳುತ್ತಾರೆ. [But ಚ್‌ 
had a conception of the forces of life and of the unr- 
verse in the forms of great Mother Goddess and her 
male counter part a Father God, and this conception 
which was more profound, more mystic, more all- 
embracing and more deeply philosophical as well as 
more poetic than the simple Aryan idea of a material 


XXX 


ಕಾಳಿದಾಸನಲ್ಲಿ1ಯೇ ಎಂದು ಹೇಳಬಹುದು. ಪದ್ಮಪುರಾಣ, ಲಿಂಗಮಹಾ 
ಪುರಾಣ, ಸ್ಫಾಂದಪುರಾಣ, ಸೌರಪುರಾಣ, ಶಿವವುರಾಣಗಳಲ್ಲಿ ಅಲ್ಪಸ್ವಲ್ಪ 
ವ್ಯತ್ಯಾಸಗಳೊಡನೆ ಈ ಕತೆ ದೊರೆಯುತ್ತ ಜಿ. ಆದರೆ ಪುರಾಣಗಳ ಕಾಲ 
ಅನಿಶ್ಚಿತ. ಪುರಾಣಗಳೆಲ್ಲ ಸಾಮಾನ್ಯವಾಗಿ ಕಾಳಿದಾಸನಿಗಿಂತ ಈಜೆಯವು 
ಎಂದು ಹೇಳುನ ಪಂಥವೂ ಉಂಟು. ಆ ಕಗ್ಗ ಂಬಾದ ಸಮಸ್ಯೆಯ 
ಸಮಾಲೋಚನೆ ಇಲ್ಲಿ ಅನ ನಗತ್ಯ. ಹರಿಹರನ ಕಾವ್ಯದಲ್ಲಿ ಕುಮಾರಸಂಭವ, 


ಡಾ ಪಾಗಾರ ಬ 





sky Father and an equally material Earth Mother, the 
Dravidians appear to have brought to India from their 
original home-land in the islands of the Aegean and 
the tracts of mainland along the Agean sea— Greece 
and Asia Minor. Ma ೦೯ Kubele and Atthis, ೦೯ Hepit 
and Teshup, the great Asianic Mother Goddess and 
Father God, the former having as her symbol or 
vehicle the lion, the latter the bull, form undoubtedly 
one of the bases on which the Siva-Uma cult of Hindu 
India grew up— The Vedic Age: Page 158) 

ಒಟ್ಟಿನಲ್ಲಿ ಗಿರಿಜಾಕಲ್ಯಾಣದ ಕತೆ ಕಾಳಿದಾಸನಿಗಿಂತ ಮೊದಲೇ ಜನತೆಯ 
ಬಾಯಿಯಲ್ಲಿ ಬೆಳೆದು ಅನೇಕ ರೂಪಾಂತರಗಳನ್ನು ಹೊಂದಿತ್ತೆ ನ್ನ್ನ ಲು ಅಡಿ ಯಿಲ್ಲ. 


1 ಇದಲ್ಲದೆ ಸಂಸ್ಕ ತದಲ್ಲಿ ಉದ್ಭಟಿ ಬರೆದಿರುವ Fp ಸಿಕ್ಕಿಲ್ಲ. 
ಅವನು 21. ಚಚ ಪಾರ್ವತೀಪರಿಣಯನೆಂಬ ಒಂದು 
ನಾಟಕ ಬಾಣನ ಹೆಸರಿನಲ್ಲಿದೆ. ವಸ್ತುತಃ ಅದು ಹದಿನೈದನೆಯ ಶತಮಾನದಲ್ಲಿದ್ದ 
ವಾಮನಭಟ್ಟಿಬಾಣನದು. ಅದು ಉತ್ತಮವಾದ ಕೃತಿಯೂ ಅಬ್ಬ. ಇದಲ್ಲದೆ 
ಚಾಲುಕ್ಕ ದೊರೆ ಸೋಮದೇವ (೧೧೨೬-೧೧೩೮) ನ ಆಸ್ಥಾ ನಪಂಡಿತನಾದ ವಿದ್ಮಾ 
ES RNR ಪಾರ್ವತೀ ರುಕ್ಮಿಣೀಯವೆಂಬ "| (ಷಕಾವ್ಮವನ್ನು ಬರೆ 
ದಿದ್ದಾ ನೆ. 

ಕನ್ನಡದಲ್ಲಿ ಮೊಟ್ಟಮೊದಲಿಗೆ ಗಿರಿಜಾಕಲ್ಯಾಣದ ಕತೆ ಸಮಗ್ರವಾಗಿ ದೊರೆ 
ಯುವುದು. ಹರಿಹರನಲ್ಲಿ ಮಾತ್ರ. ಅವನಿಗಿಂತ ಹಿಂದೆ ಈ ಕತೆ ಎಪಕಃ ಜನಪದ 
ಗೀತೆಯಲ್ಲಿ ಬೆಳೆದುಕೊಂಡು ಬಂದಿರಬಹುದೆಂದು ಕಾಣುತ್ತದೆ. ಮದುವೆ ಮೊದ 


೫1 

ಶಿನಪುರಾಣ! ಮತ್ತು ಲಿಂಗಪುರಾಣಗಳ ಪ್ರಭಾವ ಮುದ್ರೆ ಸುಸ್ಪಷ್ಟವಾಗಿ 
ಗೋಚರವಾಗುತ್ತದೆಂಬುದನ್ನು ನೆನಪಿನಲ್ಲಿಟ್ಟುಕೊಂಡರೆ ಸಾಕು. 

ಹಿಮವಂತನ ಸತಿ ಮೇನೆಯ ತಸಸ್ಸಿಗೆ ಮೆಚ್ಚಿದ ಆದಿಶಕ್ತಿ ಅವಳಿಗೆ 
ಮಗಳಾಗಿ ಜನಿಸಿ, ತಪಶ್ಶಕ್ತೆಯಿಂದ ತಪೋನಿರತನಾದ ಈಶ್ವರನನ್ನು ಒಲಿಸಿ 
ಕೊಂಡು ಮದುವೆಯಾದ ಕತೆಯೇ ಗಿರಿಜಾಕಲ್ಯಾಣದ ವಸ್ತು. ಕತೆ 
ಮಹಿಮಾಸ್ವಿತವಾದುದಾದರೂ ಪುಮಾಣದಲ್ಲಿ ಚಿಕ್ಕದು. ಕೇನಲ ಹತ್ತು 
ಹನ್ನೆರಡು ವರ್ಷಗಳಲ್ಲಿ ನಡೆದ ಕತೆ. ಮಹಾಕಾವ್ಯಳಿವನ್ನು ಬರೆಯ 


ಲಾದ ಒಸಗೆಯ ಸಮಯಗಳಲ್ಲಿ ಬಹುಶಃ ಈ ಹಾಡುಗಳನ್ನು ಹಾಡುತ್ತಿದ್ದಿರಬೇಕು. 
ಆ ರೂಢಿ ಅಲ್ಲಲ್ಲಿ ಇನ್ನೂ ಅಪರೂಪವಾಗಿ ಉಳಿದಿದೆ. (ಶ್ರೀ ನಲ್‌, ಗುಂಡಸ್ಪ ನವರು 
ಸಂಪಾದಿಸಿರುವ * ಹ ಪದಗಳು' ಎಂಬ ಸಂಗ್ರಹದಲ್ಲಿ ಗಿರಿಜಾಕಲ್ಯಾಣ ರ 
ವಾದ ಹಾಡುಗಳನ್ನು ನೋಡಿ) ಕುಮಾರಸಂಭವದ ಭಾಗನಿರಬಹುದಾದ ಗಿರಿ 
ರಾಜನ ಆಸ್ಥಾನ, ಪಾರ್ವತಿಯ ಬಾಲ್ಯ, ರತೀಮನ್ಮಥರ ರೊಪಲಾವಣ್ಯ ಗಿರಿಜಾ 
ಕಲ್ಯಾಣ ಮೊದಲಾದವುಗಳಿಗೆ ಸಂಬಂಧಪಟ್ಟ ಪದ್ಮಗಳು ಸೂಕ್ತಿ ಸುಧಾರ್ಣವದಲ್ಲಿ 
ಎಡೆಯೆಡೆಯಲ್ಲಿ ಗೋಚರವಾಗುತ್ತವೆಂದೂ, ಇವು ಹರಿಹರನ ಗಿರಿಜಾಕಲ್ಯಾಣದ 
ಭಾಗಗಳಲ್ಲನೆಂದೂ ಸೂಕ್ತಿ ಸುಧಾರ್ಣವದ ಮುನ್ನು ಡಿಕಾರರು ತಿಳಿಸುತ್ತಾರೆ. ಈ 
ಪದ್ಯಗಳು ಇರುವ ಗ್ರಂಥ ಯಾವುದೋ ಇನ್ನೂ ಸಿಕ್ಕಿಲ್ಲ. ಲಕ್ಕಣ್ಣ ದಂಡೇಶನ 
(೧೪೩೦) ಶಿವತತ್ವಚಿಂತಾಮಣಿಯಲ್ಲಿಯೊ, ವಿರೂಪಾಕ್ಷಪಂಡಿತನ (೧೫೮೫) ಚಿನ್ನ 
ಬಸವಪುರಾಣದಲ್ಲಿಯೂ ಬರುವ ಗಿರಿಜಾಕಲ್ಯಾಣದ ಕತೆಗೆ ಹರಿಹರನ ಗಿರಿಜಾ 
ಕಲ್ಯಾಣನೆ ಆಧಾರ. 

1 ಶಿವ ಮತ್ತು ಸ್ಕಾಂದಫುರಾಣಗಳ ಕಥಾಸಾರನನ್ನು ಎರಡನೆಯ ಪರಿಶಿಷ್ಟ 
ದಲ್ಲಿ ಕೊಟ್ಟದೆ. 

2 ಮಹಾಕಾವ್ಯದ ಸಾಂಪ್ರದಾಯಿಕ ಲಕ್ಷಣಗಳಿವು: ಎಂಬಿಕ್ಕೆ ಕಡಮೆ 
ಯಿಲ್ಲದೆ ಸಂಧಿಗಳಿರಬೇಕು. ಒಂದೊಂದು ಸಂಧಿಯಲ್ಲಿಯೂ ಮೂವತ್ತಕ್ಕೆ ಕಡಮೆ 
ಯಿಲ್ಲದೆ ಇನ್ನೂ ರಕ್ಕೆ ಮಾರಿರದೆ ಪದ್ಮ ಗಳಿರಬೇಕು. ಒಬ್ಬ ನಾಯಕನ ಕತೆ ಅಥವಾ 
ದೊರೆಯ ಚ್‌ "ತೆ ವಸ್ತು ವಾಗಿರಬೇಕು. ನಾಯಕ ಒಬ್ಬನೇ ಇದ್ದರೆ, ಅವನು 
ದೇವಾಂಶಪುರುಷನಾಗಿರಬೇಕು ಅಥವಾ ಉತ್ತಮ ನಂಶದವನಾಗಿರಬೇಕು; 
ಧೀರೋದಾತ್ತಗುಣಗಳನ್ನು ಹೊಂದಿರಬೇಕು. " ಪ್ರಧಾನರಸ ಶೃಂಗಾರ ವೀರ 
ಅಥವಾ ಶಾಂತವಾಗಿರಬೇಕು. ಪುರುಷಾರ್ಥಸಾಧನೆಯೇ ಕಾವ್ಯೋದ್ಹೇಶವಾಗಿಕ 


೫೫೮1 


ಬೇಕೆಂಬ ಗೀಳು ಹರಿಹರನಿಗೆ. ವರ್ಣನೆಗಳ ಮೇಲೆ ವರ್ಣನೆಗಳನ್ನು 
ಅಡಕಿ ಈ ಕಿರುಗತೆಯನ್ನು ಹಿಗ್ಗಲಿಸಿದ್ದಾನೆ. ಇತರ ಕೃತಿಗಳಲ್ಲಿ ಅದ್ದಿ 
ತೀಯ ಕಲೆಗಾರನೆನಿಸಿಕೊಂಡ ಹರಿಹೆರ ಇಲ್ಲಿ ಸಾಂಪ್ರದಾಯಿಕ ಲಕ್ಷಣಗಳ 
ಶೃಂಖಲೆಯಲ್ಲಿ ಕಟ್ಟುಗೊಂಡು ಮುಗ್ದರಿಸುತ್ತಾಕೆ. ಈಶ್ವರಸಂದರ್ಶನ 
ಕಾಗಿ ಪಾರ್ವತಿಗೆ ಕಾತರ, ಕವಿಗೆ ಕಾತರ, ವಾಚಕರಿಗೆ ಕಾತರ. ಪಾರ್ವ 
ತಿಯ ಸಂಕಲ್ಪಸಿದ್ಧಿಯೇ ಕವಿಯ ಸಿದ್ದಿ, ವಾಚಕರ ಸಿದ್ಧಿ. ಆದುದರಿಂದ 
ಪಾರ್ವತಿ ತಿಂಗಳುಗಟ್ಟಿಲೆ ಬನದ ಹೊವುಗಳನ್ನೆಲ್ಲ ಕಿರಿದು ತಂದು ಪೂಜೆ 
ನಡೆಸಲಿ, ವರ್ಷಪರ್ಯಂತರ ಚಳಿಮಳೆ ಬಿಸಿಲೆನ್ನದೆ ತಪಗೈಯಲಿ, ಎಲ್ಲರೂ 
ಕಾದು ನೋಡಬಹುದು, ಅವಳೊಡನೆ ತಪಗ್ಗೆಯಬಹುದು, ಆದರೆ 
ಅಂತ್ಯಗುರಿಯನ್ನು ಒಳ್ಳಡೆಗೆ ಒತ್ತರಿಸಿ ಹೈಮಾಚಲ ಪ್ರಾಂತದಲ್ಲಿ ಅಲೆ 
ದಾಡುವುದಾಗಲೀ, ಬೇಡರೊಡನೆ ಬೇಟಿಯಾಡುವುದಾಗಲೀ, ಉದ್ಯಾನ 
ವನಗಳಲ್ಲಿ ವಿಹರಿಸುವುದಾಗಲೀ, ಜಲಕೇಳಿಯಲ್ಲಿ ಆಸಕ್ತಿ ವಹಿಸುವುದಾ 
ಗಲೀ, ಸೂಳೆಗೇರಿಯಲ್ಲಿ ಸುತ್ತಾಡುವುದಾಗಲೀ, ರಣರಂಗದಲ್ಲಿ ತೊಳ 
ಲಾಡುವುದಾಗಲೀ ಬೇಡವಾದ ಬೇಸರದ ಹವ್ಯಾಸಗಳು. ಮೃಗಯಾ 
ವಿಹಾರ ಜಲಕೇಳಿಗಳು ಯಾರಿಗೆ ಬೇಡ? ಬೇಕು. ಬೇಡವೆನ್ನುವವನು 
ಅರಸಿಕ. ಆದರೆ ತುಂಗಭದ್ರಾತೀರದ ತಪೋಭೂಮಿಯ ಪ್ರಶಾಂತ 


ಬೇಕು. ಪಟ್ಟಣ, ಸಮುದ್ರ, ಪರ್ವತ್ಯ ಯತ್ತು ಚಂದ್ರೋದೆಯೆ, ಉದ್ಯಾನ, 
ಜಲಕ್ರೀಡೆ, ಮಧುಪಾನ್ಯ ಸಂಭೋಗ ವಿಪ್ರಲಂಭ ಶೃಂಗಾರ, ವಿವಾಹ, ಪುತ್ರೋ 
ತತ್ತಿ, ಮಂತ್ರಾಲೋಚನೆ, ದ್ಯೂತ ಪ್ರಯಾಣ, ಯುದ್ಧ ನಾಯಕನ ಜಯಪ್ರಾಪ್ತಿ 
ಈ ಹದಿನೆಂಟು ವರ್ಣನೆಗಳಿಂದ ಕೂಡಿರಬೇಕು, ಇತ್ಯಾದಿ, ಇತ್ಯಾದಿ 

1 ಅವು ಕತೆಯ ಓಟಕ್ಕೆ ಅಡ್ಡಿಯಾಗುತ್ತ ವೆಂಬುದೇ ಹೊರತು ಚೆನ್ನಾಗಿಲ್ಲ 
ವೆಂಬುದು ಈ ಹೇಳಿಕೆಯ ಉದ್ದೇಶವಲ್ಲ. ಹರಿಹರನ ಕೆಲವು ವರ್ಣನೆಗಳಂತು-- 
ಬೇಟಿಯ ವರ್ಣನೆ, ಉದ್ಯಾನವನದ ವರ್ಣನೆ ಮೊದಲಾದುವು. ಪ್ರಥೆಮಶ್ರೇಣಿಗೆ 
ಏರತಕ್ಕಂಥವು. ಅವುಗಳಲ್ಲಿ ಕೆಲವನ್ನು ಮಾತ್ರ ಆರಿಸಿ ಮೂರನೆಯ ಪರಿಶಿಷ್ಟದಲ್ಲಿ 
ಕೊಟ್ಟದೆ. 

೧2 ಈ ವರ್ಣನೆಗಳೆನ್ನು ಸಂಗ್ರಹದಲ್ಲಿ ಕೊಟ್ಟಲ್ಲ. ಮೂಲವನ್ನು ದೃಷ್ಟಿಯಲ್ಲಿ 
ಟ್ಟುಕೊಂಡು ಈ ಅಭಿಪ್ರಾಯವನ್ನು ಇಲ್ಲಿ ಸೂಚಿಸಿದೆ. 

೫ 


XXXIV 

ವಾತಾವರಣದಲ್ಲಿ ನೆಲೆಗೊಳ್ಳಬೇಕಾದ ಮನಸ್ಸು ಗೊತ್ತುಗುರಿಯಿಲ್ಲದೆ ಅಲೆ 
ದಾಡುವುದು ಸರಿಯಲ್ಲ. 

ಕುಮಾರಸಂಭವ ಮತ್ತು ಶಿವಪ್ರರಾಣಗಳ ಆಧಾರದ ಮೇಲೆ 
ಹರಿಹರ ತನ್ನ ಕೃತಿಯನ್ನು ನಿರ್ಮಿಸಿದ್ದರೂ ಇದು ಅವುಗಳ ಪ್ರತಿಬಿಂಬ 
ವಲ್ಲ, ಕುರುಡುನಕಲಲ್ಲ. ಗಿರಿಜಾಕಲ್ಯಾಣನನ್ನು ಬರೆಯುವುದರಲ್ಲಿ ಇನನ 
ದೃಷ್ಟಿಯೇ ಬೇರೆ. ಪಾರ್ವತಿಯ ಸಂಕಲ್ಪ, ಸಾಧನೆ ಮತ್ತು ಸಿದ್ದಿಯನ್ನು 
ನಿರೂಪಿಸಿ, ಅವಳ ಮಹಿಮೋನ್ನತಿಯ ಗೀತೆಯನ್ನು ಹಾಡುವುದೇ ಕವಿಯ 
ಮುಖ್ಯೋದ್ದೇಶ.. ಅನನ ದೃಷ್ಟಿಧ್ಯೇಯಗಳಿಗನುಗುಣವಾಗಿ ಹೊಸ 
ಹೊಸ ಸನ್ನಿವೇಶ ಸಂದರ್ಭಗಳು ಜೋಡಣೆಗೊಂಡು ಕೃತಿ ಹೊಚ್ಚ 
ಹೊಸದಾಗುತ್ತದೆ. ಪಾರ್ವಶಿಯ ಜನನ, ಸೈಶನಲೀಲೆ, ನಾರದನ ಆಗ 
ಮನ, ಹೇಮಕೂಟದಲ್ಲಿ ತಪಸ್ಸುಮಾಡುತ್ತಿದ್ದ ಶಿವನ ಬಳಿಗೆ ಪಾರ್ವತಿ 
ಬರುವಿಕೆ, ಅನಳ ಶಿತ್ಯಶಿವಾರ್ಚನೆ, ಮನ್ಮಥನಿಗೆ ಅವಳು ನೀಡುವ 
ಧೈರ್ಯ, ಕಾಮದಹನಾನಂತರ ಅವಳು ರತಿಗೆ ಕೊಡುವ ಅಭಯ, 
ಶಿವನು ತನ್ನನ್ನು ಮಾತಾಡಿಸದೆ ಹಾಗೆಯೇ ಅಂತರ್ಧಾನನಾದುದಕ್ಕೆ 
ಮುಳಿದು ಅವಳು ತೊಡುವ ಸಂಕಲ್ಪ, ಮುನಿಕುಲವನ್ನೇ ವಿಸ್ಮಯಗೊಳಿಸಿ 
ಅವಳು ಎಸಗುವ ತಪಸ್ಸು, ವಟುವೇಷಧಾರಿಯಾಗಿ ಬಂದ ಶಿವನೊಡನೆ 
ಮಾತುಕತೆ, ಶಿವನನ್ನು ನಿಂದಿಸಿದ ಕಸಟನಟುನಿನ ವೇಷವನ್ನು ವಿಭೂತಿ 
ಯೆರಚಿನಿಂದ ಪರಿಹರಿಸುವುದು, ಪಾರ್ವಶೀಪರಮೇಶ್ವರರ ವಿವಾಹ 
ಈ ಒಂದೊಂದು ಸಂದರ್ಭದಲ್ಲಿಯೂ ಕವಿ ತನ್ನ ವೈಶಿಷ್ಟ್ಯವನ್ನು ವ್ಯಕ್ತ 
ಪಡಿಸಿದ್ದಾನೆ. ಸ್ವಲ್ಪ ಅತಿಯೆಂದು ಕಾಣಬಹುದಾದ, ಆದರೆ ಪ್ರಧಾನ 
ಕಥೆಗೆ ಪೋಷಕವಾಗಿ ಬರುವ ಬೃಹೆಸ್ಸೆತಿಸ1ಯ ದೌತ್ಯ ಮತ್ತು ಮನ್ಮಥ 

1 ಕುಮಾರಸಂಭವ, ಶಿವಪುರಾಣ, ಪದ್ಮಪುರಾಣ ಮತ್ತು ಸೌರಪುರಾಣಗಳಲ್ಲಿ 
ಬೃಹಸ್ಪತಿಯ ದೌತ್ಯದ ವಿಷಯ ಬರುವುದಿಲ್ಲ. ಲಿಂಗಪುರಾಣದಲ್ಲಿ ಅವನ ವಿಷಯ 
ಈ ರೀತಿ ಬರುತ್ತದೆ; ತಾರಕಾಸುರನ ವಿಪತ್ತಿನಿಂದ ಪಾರಾಗುನ ಉಪಾಯವನ್ನು 
ತಿಳಿಸುವಂತೆ ಇಂದ್ರ ದೇವತೆಗಳ ಸಮ್ಮುಖದಲ್ಲಿ ಬೃಹಸ್ಪತಿಯನ್ನು ಬೇಡಿಕೊಳ್ಳು 
ವನು. ಬೃಹಸ್ಪತಿ ಅವರನ್ನು ಬ್ರಹ್ಮನ ಬಳಿಗೆ ಕರೆದುಕೊಂಡು ಹೋಗುವನು. 
ಬ್ರಹ್ಮನ ಸಲಹೆಯ ಮೇರೆಗೆ ಬೃಹಸ್ಪತಿ ಮನ್ಮಥನನ್ನು ನೆನೆದು ಬರಿಸಿ, ಅವನನ್ನು 


XXXV 


ಪ್ರಸಂಗಗಳನ್ನು ಸಹೆ ಸಂಪೂರ್ಣವಾಗಿ ಮಾರ್ಪಡಿಸಿಕೊಂಡಿದ್ದಾನೆ. 
ಕಥನ ಕಲೆಯ ದೃಷ್ಟಿಯಿಂದ ಅತಿಯೆನ್ನಬಹುದಾದ ಕೆಲವು ವರ್ಣನೆ 
ಗಳನ್ನೂ, ಈ ಒಂದೆರಡು ಸಂದರ್ಭಗಳನ್ನೂ ಬಿಟ್ಟರೆ ಹರಿಹರ ಕವಿಯ 
ಸ್ವಾಭಾವಿಕವಾದ ವ್ಯಕ್ತಿತ್ವ ಮತ್ತು ಅವನ ಮೂಲಸ್ವರೂಪ ಅವನ ಕಾವ್ಯ 
ದಲ್ಲಿ ಸುಪ್ರಕಟಿಗೊಳ್ಳುತ್ತವೆ. ಉಳಿದ ಸಂದರ್ಭಗಳು ಸಮಯೋಚಿತವಾಗಿ 
ಸುಸಂಗತವಾಗಿ ಸಹಜನಾಗಿ ಹೃದಯಂಗಮವಾಗಿ ಕತೆಯ ಕಟ್ಟಡಕ್ಕೆ 
ಪೂರಕವಾಗಿ ಬಂದು ಅವನ ಕಥನಕಲೆಯ ಪರಿಪೂರ್ಣತೆಯನ್ನು ವ್ಯಕ್ತ 
ಗೊಳಿಸುತ್ತವೆ. 


ಪಾತ್ರಪರಿಚಯ : ಸನ್ನಿವೇಶಸಂದರ್ಭಗಳ ನಿರೂಪಣೆಯಲ್ಲಿ 
ಗಿರಿಜಾಕಲ್ಯಾಣ ಹೇಗೆ ಇತರ ಕಾವ್ಯಪುರಾಣಗಳಿಂದ ಭಿನ್ನವಾಗಿದೆಯೋ 
ಹಾಗೆಯೇ ಪಾತ್ರರಚನಾದೃಷ್ಟಿಯಿಂದಲೂ ಅದು ಅವುಗಳಿಂದ ಭಿನ್ನ 
ವಾಗಿಜಿ. ಹರಿಹರನ ದೃಷ್ಟಿಯಲ್ಲಿ ಗಿರಿಜೆಯೇ ಪ್ರಧಾನ ಕಥಾನಾಯಿಕೆ. 
ಆದುದರಿಂದಲೆ ಕಾವ್ಯಾರಂಭದಲ್ಲಿ "ತನ್ನ ವಿವಾಹವರ್ಣನಾಸಂಗತಿ 
ಯೆಂದು ಮತ್ಫತಿಗೆ ಪಾರ್ವತಿ ಮಾಳ್ಕೆ ಮಹೋತ್ಸವಂಗಳಂ,' " ಮರಲ್ಪ 
ಪ್ಪುಗೆ ಕೆಯ್‌ಕೊಂಡೀ ಕಾವ್ಯಮನಗಜೆಯ ಗಂಡನಲಂಸಿಂದೈೆ' "ಕಾವ್ಯಂ 
ಚ್‌ ಗಿರಿಜಾಧಿನಾಥನುರುತರ ಕರ್ಣಶ್ರಾವ್ಯಂ' ಎಂದು ಮತ್ತೆಮತ್ತೆ ಒತ್ತಿ 
ಹೇಳುತ್ತಾನೆ. ಗಿರಿಜೆಯೆ ಕಥೆಯ ಪ್ರಮುಖ ಚಾಲಕಶಕ್ತಿ, ಕ್ರಿಯಾಶಕ್ತಿ. 
ಅವಳ ಜನನದಲ್ಲಿ ಅವಳ ತಪಸ್ಸಿನಲ್ಲಿ ಅವಳ ವಿವಾಹದಲ್ಲಿ ಅಖಿಳ 
ಲೋಕದ ಒಸಗೆ ಹುದುಗಿದೆ; ಬ್ರಹ್ಮ ವಿಷ್ಣು ಇಂದ್ರಾದಿದೇವತೆಗಳ ಸುಖ 
ಶಾಂತಿ ನೆಲಸಿದ; ಈಶ್ವರನ ತಪಸ್ಸು ಕೊನೆಮುಟ್ಟುತ್ತದೆ. ಅವಳ ಜನನ 
ದಿಂದ ಇಂದು ಕಳೆಯೇರುತ್ತಾನೆ, ಇಂದುಧರನ ವಾಮಾಂಗ ಪುಲಕಿತ 
ವಾಗುತ್ತದೆ, ಜಗತ್ತಿನ ಸಚರಾಚರವಸ್ತುಗಳಲ್ಲಿ ಹರ್ಸೊೋದ್ಲಮವಾಗು 


ಮುಂದಿನ ಕಾರ್ಯಸಾಧನೆಗಾಗಿ ನಿಯಮಿಸುವನು. ಬಹುಶಃ ಹರಿಹರ ಈ ಕತೆಯ 
ಅವಲಂಬನದಿಂದ ಬೃಹಸ್ಪತಿಯ ಪ್ರಸಂಗವನ್ನು ಸೃಷ್ಟಿಸಿಕೊಂಡಿರಬೇಕೆಂದು 
ಊಹಿಸಿಬಹುದಾಗಿದೆ. ಜೊತೆಗೆ ಹದಿನೆಂಟು ವರ್ಣನೆಗಳಲ್ಲಿ ದೌತ್ಕವಿಸಯವೂ 
ಒಂದೆಂಬ ದೃಷ್ಟಿಯಿಂದ ಈ ಪ್ರಕರಣವನ್ನು ಅವನು ಸ್ವಲ್ಪ ಲಂಬಿಸಿರಬಹುದು. 


xxxvi 


ತ್ರದೆ. ಇಂದ್ರಾಣಿ ಅನಸೂಯಾದಿ ದೇವಸ್ತ್ರೀ ಖಸಿಸತ್ಲಿಯರು ಅವಳನ್ನು 
ತೊಟ್ಟಲಲ್ಲಿಟ್ಟು ತೂಗಿ ಜೋಗುಳ ಹಾಡುತ್ತಾರೆ. 


ಹೆರಿಹರ ಪಾರ್ವತಿಯ ವ್ಯಕ್ತಿತ್ವವನ್ನು ಚಿತ್ರಿಸುನ ರೀತಿ ಅನ್ಯಾದೃಶ 
ವಾದುದು: ಅವನ ಇಡೀ ಜೀವನದ ಶ್ರದ್ಧಾಭಕ್ತಿ ಸಾಧನಾಸಿದ್ದಿಗಳೆಲ್ಲ 
ಆ ಒಂದು ವ್ಯಕ್ತಿಗಾಗಿ ಮಾಸಲು, ಕತೆಯ ಪ್ರತಿಯೊಂದು ಮಜಲಿ 
ನಲ್ಲಿಯೂ ಅವನು ಪಾರ್ವತಿಯನ್ನೂ ಅವಳು ಜಗನ್ಮಾತೆಯೆಂಬುದನ್ನೂ 
ಮರೆಯುವುದಿಲ್ಲ. ಅವನ ದೃಷ್ಟಿಯಲ್ಲಿ ಅವಳು ಮಾನವಿಯೂ ಅಲ್ಲ, 
ಪವಾಡವ್ಯಕ್ತಿಯೂ ಅಲ್ಲ ಆದಿಶಕ್ತಿಯೆ ಮೈತಳೆದು ಬಂದವಳು. ಆ ಆದಿ 
ಶಕ್ತಿಯನ್ನು ಗರ್ಭದಲ್ಲಿ ಧರಿಸುವ ಸಾಮರ್ಥ್ಯ ಮತ್ತು ಪುಣ್ಯ ಮೇನೆ 
ಯಂಥ ಶಪಸ್ವಿನಿಗಲ್ಲದೆ3ಮತ್ತಾರಿಗೆ ಸಾಧ್ಯ? ಹುಟ್ಟುವಾಗಲೆ ಅವಳಿಗೆ 
ಶಿವನ ಚಿಂತೆ; " ಶಶಿರವಿಶಿಖಿಲೋಚನ' ಶಿನಲಿಂಗವನ್ನು ನೋಡುವ 
ತನಕ ಅವಳು ಕಣ್ಷೆರೆಯುವುದಿಲ್ಲ. "ಶಿವಜ್ಞಾನದ ದೇಹದಂತೆ, ನಿರು 
ಪಾಧಿಕ ಜ್ಯೋತಿಯಂತೆ, ಪರಮಾತ್ಮನ ಸರಿಣಾಮದಂತೆ' ಶೋಭಿಸುತ್ತಿದ್ದ 
ಆ ಗಿರಿಜಾತೆಯ ಬಾಲಲೀಲೆಗಳು ಶಿನಲೀಲೆಯಾಗುತ್ತವೆ * ಹರಪೂಜೆಯೇ 
ಅವಳ ಆಟಪಾಟ, ಹರನಿಲಯವೇ ಅವಳ ಕೇಳೀನಿಲಯ. ಜೆಲುವಿನ 
ತಾಣಗಳಲ್ಲೆಲ್ಲ ಸೌಂದರ್ಯನಿಧಿ ಈಶ್ವರನನ್ನು ಆರಾಧಿಸಿ ಮೈಮರೆ 
ಯುವಳು. 

" ದಾಕ್ಟಾಯಿಣಿ ಕರುಣಿಸಿ' ಮಗಳಾಗಿ ಬಂದಳೆಂಬುದನ್ನು ಮರೆತು 
ತಾಯಿತಂದೆಯರು ಪಾರ್ವತಿಯ ವಿಲಕ್ಷಣವಾದ ಆಟಪಾಟಗಳನ್ನು 
ನೋಡಿ ಚಕಿತರಾಗುವರು. ಅವಳ ಯೌವನದೊದವನ್ನು ನೋಡಿದ 
ಅವರಿಗೆ ಗಂಡು ಹುಡುಕುವ ತವಕ, ಕಾರುಣ್ಯನಿಧಿಯೂ ಜಗನ್ಮಾತೆಯೂ 
ಆದ ಪಾರ್ವತಿಗೆ ಅವರಲ್ಲಿ ಅರೆಕೊರೆಯಿಲ್ಲದ ಎರಕ. ಈಶ್ವರನ ಕಾರುಣ್ಯ 


1 ಕುಮಾರಸಂಛನ್ಯ, ಶಿನಪುರಾಣಗಳಲ್ಲಿ ಮೇನೆಯ ತಪಸ್ಸಿನ ವರ್ಣನೆ 
ಇಷ್ಟು ವಿಸ್ತಾರವಾಗಿ ಧ್ವನಿಪೂರ್ಣವಾಗಿ ಬಂದಿಲ್ಲ. 


2 ಪೂರ್ವೋಕ್ತ ಕಾನೃಪುರಾಣಗಳೆಲ್ಲಿ ಪಾರ್ವತಿಯ ಬಾಲಲೀಲೆ ಕೇವಲ 
ಲೌಕಿಕವಾಗಿದೆ. 


XXXVI 


ದಂತೆ ಆಗಮಿಸಿದ ದಿನ್ಯಜ್ಞಾನಿ ನಾರದ ಪಾರ್ವತಿಯನ್ನು ಕಂಡುದೆ ತಡೆ 
" ಹೆರಿಸದಿಂ ಭೀತಿಯಿಂ ಸಾಷ್ಟಾಂಗಪ್ರಣಾಮಂ ಬೆರಸು”! ಸ್ತೋತ್ರ 
ಮಾಡುತ್ತಾನೆ; ಹಿಮವಂತಮೇನೆಯರನ್ನು ಎಚ್ಚರಿಸಿ ಅವರಿಗೆ ಪಾರ್ವತಿಯ 
ಭವಿಷ್ಯವನ್ನು ತಿಳಿಸಿ ಹೊರಡುತ್ತಾನೆ. 

ಅನಂತರ ಸಖಿಯರೊಡಗೂಡಿ ತಂದೆಯ ಕೈಹಿಡಿದುಕೊಂಡು 
ಬಂದ ಅನಂತಗುಣಾಭರಣೆ ಅಪರ್ಣೆಗೆ ಈಶ್ವರನ ತಪೋನಿವೇಶನದಲ್ಲಿ 
ಕಾವಲು ನಿಂತಿದ್ದ ನಂದೀಶ್ವರ ಅನನ್ಯಭಕ್ತಿಯಿಂದ ಶರಣುಮಾಡುವನು. 
" ಶಿವನೀತಂ ನಿಜವಲ್ಲಭಂ ಎನ್ನಾಳ್ದ್ಬನ್‌' ಎಂದು "ಕಲ್ಪತರುವಿನ ಬೀಳಿಲು 
ಮಹಾನಿಧಾನಕ್ಕೆರಗುವಂತೆ ವಿಲಾಸದಿಂದ ಲಲಾಟದಿಂ ಮುಚ್ಚಿ' ಪರಮೇ 
ಶ್ಚರನನ್ನು ನಮಸ್ಫರಿಸುತ್ತಾಳೆ. ತಂದೆಯನ್ನು ಕಳುಹಿಸಿಕೊಟ್ಟು, ಮನ್ಮಥ 
ಮನೋರಥದರ್ಲಭವಲ್ಲಭನಾದ ಶಿವನ ಸಂಗನನ್ನು ಬಯಸಿ ಆರ್ತದಿಂದ 
ಪೂಜೆಮಾಡುವಳು. ಬಹುಕಾಲ ಸಮೆದರೂ ಅಭೀಷ್ಟ ಈಡೇರುವುದಿಲ್ಲ. 
ಶಿವನ ತಪಸ್ಸನ್ನು ಭಂಗಗೊಳಿಸಲು ಯತ್ನಿಸಿ ಹೆತಾಶನಾದ ಮನ್ಮಥನ 
ಆರ್ತನಾದವನ್ನು ಅವಳು ಕೇಳಿದುದೆ ತಡ “ ಶ್ರೀನಂದನ ನೀನಂಜದಿರಾ 
ನಿರ್ದಸೆನಾನೆ ರಕ್ಷೆಯಾನೆ ಸಹಾಯಂ” ಎಂದು ಧೈರ್ಯವಿತ್ತು ಮುಂದಿನ 
ಕಾರ್ಯಕ್ಕೆ ಸಜ್ಜಾಗುವಂತೆ ಅವನನ್ನು ಪ್ರಜೋದಿಸುತ್ತಾಳೆ. 

ಪಾರ್ವತಿ ಮನ್ಮಥನನ್ನು ಹುರಿದುಂಬಿಸಿದಳು; ತತ್ಪರಿಣಾಮವಾಗಿ 
ರತಿ ನಿಧನೆಯಾದಳು, ನಿಜ ಆದರೆ ಅವಳು (ಪಾರ್ವತಿ) ಜಗನ್ಮಾತೆ 
ಯಲ್ಲವೆ? ರತಿಯನ್ನು ಕಾರುಣ್ಯದಿಂದ ಉಪಚರಿಸಿ ಅಭೆಯನಚನಗಳಿಂದೆ 
ಸಂತೈಸುವಳು. ಈಶ್ವರ ತನ್ನನ್ನು " ಈಕ್ಷಿಸದೆ ನುಡಿಯಿಸದೆ ಸೋಂಕಡೆ? 
ಹೋದುದಕ್ಕಾಗಿ ಅವಳು ಅಂಜುವುದಿಲ್ಲ ಗೋಳ್ಗರೆಯುವುದಿಲ್ಲ. " ಆಸಿ 
ರ್ದಲ್ಲಿಗೆ ಉಗ್ರನನೀಶನಂ ವಿಪುಳನಿಶ್ವಳನಂ ಚಲದಿಂದೆ ತಂದಪೆಂ% ಎಂದು 

1 ಬೇರೆ ಕಡೆ ನಾರದ ಪಾರ್ವತಿಗೆ ನಮಸ್ಕೃರಿಸುವುದಿಲ್ಲ. 

2 ಕುಮಾರಸಂಭವದ ಪಾರ್ವತಿ ಮದನಹರನ ಉಗ್ರಸ್ವರೂಪಕ್ಕೆ ಅಂಜಿ 


ಮನೆಯ ಕಡೆಗೆ ಹೋಗುತ್ತಾಳೆ. ಶಿವಪುರಾಣದ ಪಾರ್ವತಿಯಾದರೊ ವಿರಹ 


ವೇದನೆಯಿಂದ ಕೊರಗುತ್ತಾಳ್ಕೆ ಮೂರ್ಛೆ ಹೋಗುತ್ತಾಳೆ. ರತಿಯ ಚಿಂತೆಯೇ 
ಅವರಿಗಿಲ್ಲ. 


ರ್ಗ! 


ಆ ಚಲದ ಲಲನೆ ಬಲ್ಬಿನ ಭಾನಕಿ ಸರ್ವತಂತ್ರಸ್ತತಂತ್ರೆ "ಉಗತಪೋಭರ 
'ನಿವೇಶನಾಭಿಮುಖಿಯಾಗಿ ' ಹೊರಡುವಳು. ಪಾರ್ವತಿಯೊಡನೆ ಹರೀಶ್ಚ 
ರನೂ ಶಸಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ತನ್ನ ತಸಸ್ಸಾಧನೆಯಿಂದ ಲಭಿಸಿದ 
ಶಕ್ತಿಸಮಸ್ತೆವನ್ನೂ ಪಾರ್ವತಿಯ ತಪೋವರ್ಣನೆಗೆ ಸಿನೇದಿಸುತ್ತಾಕೆ. 
ಗಿರಿಜಾಕಲ್ಯಾಣಮೇರುವಿನ ಶಿಖರ ಈ ಭಾಗ. ಪಾರ್ವತಿಯ ತಪೋ 
ಜ್ವಾಲೆಗೆ ಇಡೀ ವಿಶ್ವವೆ ಬೆದರಿ ಕಂಪಿಸುವುದು; ರಜತಗಿರಿಯಲ್ಲಿದ್ದ ಈಶ್ವರನ 
ಚಿತ್ರವೂ ಚಲಿಸುವುದು. ಆ ಏಕನಿಷ್ಕ್ಮಾನಿಧಿ ಮಹಾದೇವಿಯ ಮನಸ್ಸನ್ನು 
ಒರೆಹಚ್ಚಿ ಮೆಚ್ಚಬೇಕೆಂಬ ಕುತೂಹಲ ಅನಸಥಿಗೆ. ವಟುವೇಷದಿಂದ 
ತಪೋಭೂಮಿಗೆ ಬರುತ್ತಾನೆ. ಜಯೆವಿಜಯೆಯರು ಕೊಟ್ಟ ತನಿಹಣ್ಣು 
ಗಳನ್ನು ಒಲ್ಲದೆ ಗಿರಿಜೆಯನ್ನು ಮಾತಾಡಿಸುತ್ತಾನೆ; ದಾಕ್ಟೋಯಣಿಯ 
ಮುಂದೆಯೆ ಶಿವನಿಂದೆಯನ್ನು ಮಾಡುತ್ತಾನೆ. ಆ ಉಗ್ರೆ ಮರುಮಾತಾಡು 
ವುದಿಲ್ಲ; ವಿಭೂತಿಯಿಂದ ಅವನನ್ನು ಹೊಡೆಯುತ್ತಾಳೆ. ಕೂಡಲೆ ಪುಸಿ 
ವೇಷದ ತೆರೆ ಸರಿದು ನಿಜವೇಷ ಗೋಚರಿಸುವುದು; ಪಾರ್ವತಿ ಲಜ್ಜಾ 
ನ್ವಿತೆಯಾಗಿ ತಲೆಬಾಗುವಳು. 

ಹರಿಹರನ ಪಾರ್ವಕಿಯನ್ನ ಎರಡು ದೃಷ್ಟಿಯಿಂದ ನೋಡ 
ಬಹುದು: ಒಂದು ಪಾರಮಾರ್ಥಿಕ, ಮತ್ತೊಂದು ಲೌಕಿಕ. “ಗಿರಿಜಾ 
ಕಲ್ಯಾಣವು ಜಗತ್ತಿನ ಕಲ್ಯಾಣವು. ಪಾರ್ವತಿ ಜಗಕ್ಕೆ ಜನನಿ ದೇವಿ, 
ಆದರ್ಶ ಪತ್ನಿ, ಗೌರಿ, ನಮ್ಮ ನಾರೀಜನಕ್ಕೆ ಉಪಾಸ್ಯಜೇವತೆ.”1 ಅಷ್ಟೇ 
ಅಲ್ಲ; ಹರಿಹರ ಶರಣಸತಿ ಲಿಂಗಪತಿ ಭಾವದಿಂದ ತಾನೇ ಪಾರ್ವತಿಯಾಗಿ 
ಭೀಷಣತಪವನ್ನು ಕೈಗೊಂಡು ಶಿನಸಾಯುಜ್ಯವನ್ನು ಸಾಧಿಸಿದನೆಂದಾ 
ದರೂ ಊಹಿಸಬಹುದು. 

ಈಶ್ವರ : ಶಿವಪುರಾಣ ಕುಮಾರಸಂಭವಗಳಲ್ಲಿ ವರ್ಣಿತವಾಗಿರುವ 
ಮಹಾಯೋಗಿಯೆ ಹರಿಹರನ ಈಶ್ವರ. ವಿಶ್ವವಿಭುವೂ ಆದ್ಯಂತರಹಿತನೂ, 
ಭಿನ್ನಾಭಿನ್ನನೂ, ಜ್ಞಾನಮುಯನೂ, ಸರ್ವಾಂತರ್ಯಾಮಿಯೂ ಆದ ಈಶ್ವರ 
ಯಾರ ಕಲ್ಪನೆಗೂ ನಿಲುಕುವ ವಸ್ತುವಲ್ಲ. ಅವನು ಅನಿರ್ವ್ನಚನೀಯನು, 

1 ಹರಿಹರದೇವ-. ಪುಟಿ ೧೨೭. 


ಇದರ 


ಅಣೋರೇಣೀಯನು. ಕರ್ತಾರನೂ ಅವನೆ, ಭರ್ತಾರನೂ ಅವನೆ, 
ಹರ್ತಾರನೂ ಅವನೆ. ಅನನು ವಜ್ರದಂತೆ ಕಕೋರನು, ಕುಸುಮದಂತೆ 
ಕೋಮಲನು. ನಿಯತಿನಿಯಮವನ್ನು ಮಾರಿ ಸ್ಟೇಚ್ಛಾಚಾರಿಗಳಾಗಿ 
ವರ್ತಿಸುವವರಿಗೆ ಅನನು ಭೀಕರಸ್ವೆರೂಸನು; ಸಾತ್ಟಿಕಭಕ್ತಿಯಿಂದ ಪೂಜಿ 
ಸುವವರಿಗೆ ಕಾರುಣ್ಯಸಿಂಧು. ಕಾಮ ಎಲ್ಲೆಮಾರಿ ವರ್ತಿಸಿದುದರಿಂದಲೆ 
ದಗ್ಗ ನಾಗುತ್ತಾನೆ;ಸೆ ಸೌಂದರ್ಯಗರ್ವದಿಂದ ಮೆರೆದುದರಿಂದಲೆ ಗಿರಿಜೆ ನಿರಾಶ 
ಳಾಗುತ್ತಾಕೆ. ತಪೋಜ್ವಾಲೆಯಲ್ಲಿ ಕಾಮವಿಕಾರದ ಕಾಳಿಕೆ ದಗ್ಬ ವಾಗಿ 
ಶುದ್ಧ ಸಾತ್ರ್ವಿಕಪ್ರೇಮ ಕದಾ? ಪಾರ್ವತಿ ಶಿವನ ಕೃಪೆಗೆ ಯೋಗ್ಯ 
೫೪ 

ಉಳಿದ ಪೋಷಕಪಾತ್ರಗಳಲ್ಲಿ ಮುಖ್ಯರಾದವರು ಗಿರಿರಾಜ ಮೇನೆ 
ಯರು, ಮನ್ಮಥ ಮತ್ತು ರತಿ. ಗಿರಿರಾಜ ಮೇನೆಯರು ಆದರ್ಶ ದಂಪತಿ 
ಗಳು, ಉದಾತ್ತಶೀಲರ್ಕು, ಸಾತ್ತ್ವಿಕಗುಣವುಳ್ಳೆ ವರು, ತಪಸ್ತಿಗಳು, 
ಮೇಲಾಗಿ ಆದರ್ಶರಾದ ತಂದೆತಾಯಿಯರು. ತಮ್ಮ ವಂಶದ ಕುಡಿ 
ಯನ್ನು ಬೆಳೆಸುವ ಗಂಡುಮಕ್ಕಳಿದ್ದರೂ ಮಗಳಲ್ಲಿಯೇ ಅವರಿಗೆ ವಿಶೇಷ 
ವಾದ ಅಕ್ಕರೆ. ಆ ಅಕ್ಕರೆಯ ಉರುಬಿನಲ್ಲಿ ತಮ್ಮ " ಮಗಳು' ದಾಕ್ಸಾ 
ಯಣಿಯೆಂಬುದನ್ನು ಮರೆಯುತ್ತಾರೆ. ಮಗಳನ್ನು ಬೆಳೆಸುವ, ಬೆಳೆದ 
ಮಗಳನ್ನು ನೋಡಿ ಕಾತರಿಸುವ, ಶಿವನ ಸನ್ನಿಧಿಗೆ ಅವಳನ್ನು ಕಳುಹಿ 
ಸುವ, ಅಳಿಯನೊಂದಿಗೆ ಮಗಳನ್ನು ಬೀಳ್ಕೊಡುವ ಸನ್ನಿವೇಶಗಳಲ್ಲಿ 
ವ್ಯಕ್ತವಾಗುವ ಅವರ ನಡತೆ ಅನುಸರಣೀಯವಾದುದು. ಮನ್ಮಥ 
ಚಪಲಚಿತ್ತನಾದರೂ, ಗರ್ವಿಷ್ಠನಾದರೂ ಜಗತ್ತಿನ ಕ್ಷೇಮಕ್ಕಾಗಿ ತನ್ನ 
ಪ್ರಾಣವನ್ನೆ ಒತ್ತೆಯಿಡಲು ಸಿದ್ಧನಾಗಿರುವ ಶೂರಯೋಧ. ತನ್ನ ಶೌರ್ಯ 
ಶಿವನ ಮುಂದೆ ನಿಲ್ಲಡೆಂದು ತಿಳಿದೂ ತಿಳಿದೂ ಬಾಣಪ್ರಯೋಗ ಮಾಡಿ, 
ಕಡೆಗೆ ಈಶ್ವರನ ಕೋಪಕ್ಕೆ ತುತ್ತಾಗುವ ಆ ಎಳೆಯನನ್ನು ನೋಡಿ 
ಸಹೃದಯರಲ್ಲಿ ಅನುಕಂಪೆ ಮೂಡದಿರದು. ಪಾರ್ವತಿಗೆ ತದ್ವಿರುದ್ದ ವ್ಯಕ್ತಿ 
ರತಿ. ಅವಳು ಸೌಂದರ್ಯನಿಧಿಯಾದರೂ ಅಬಲೆ. ಸುಖಲೋಲುಪಳೆ 
ಹೊರತು ಕಷ್ಟ ಸಹಿಸ್ಥೆ ಕಯಲ್ಲಿ. ಸಂಕಟವೊದಗಿದಾಗ ಮರಣವೇ ಶರಣೆ 
ನ್ನುನ ಸಾಮಾನ್ಯಸ್ತಿ ೇಯಳು. 


XL 


ಶೈಲಿ : ಹೆರಿಹೆರನ ಜೀನನಕಥೆಯಿಂದ ಆ ಮಹಿಮಾನ್ವಿತ ವ್ಯಕ್ತಿ 
ತ್ವದ ಎತ್ತರಬಿತ್ತರಬೀಸುಗಳು ಬಹುಮಟ್ಟಿಗೆ ವೇದ್ಯವಾಗುತ್ತವೆ. ಅನೆಲ್ಲ 
ಅನನ ಕಾವ್ಯದ ತಿಳಿಗೊಳದಲ್ಲಿ ಸ್ವಚ್ಛವಾಗಿ ಪ್ರತಿಬಿಂಬಿತವಾಗಿವೆ. 
" ಕವಿಯೇ ಶೈಲಿ? ಎನ್ನುವ ತತ್ತ್ವ ಇವನ ವಿಷಯದಲ್ಲಿ ಸಂಪೂರ್ಣವಾಗಿ 
ಅನ್ವಯವಾಗುತ್ತದೆ. "ಕುಲ ಬಲ ಚಲ ಚಾಳಿ ಸ್ಥಿತಿ ಗತಿ ವ್ಯಾಸಂಗ ವ್ಯವ 
ಹಾರ ಮೊದಲಾದ ಪ್ರೇರಣೆಗಳಿಂದ ಪರಿಪಕ್ಟೆವಾದ ಕವಿಯ ಸಮಸ್ತ 
ಆಧ್ಯಾತ್ಮಿಕ ಜೀವನವನ್ನು ಅವನ ಕಾವ್ಯಗಳು ಪ್ರತ್ಯಕ್ಷಗೊಳಿಸುತ್ತವೆ. "ಕಪ್ಪು 
ಡದ ಶರೀರಿಗಳ್‌ ತೃಣದ ಹಾಹೆಗಳ್‌ ಮಣ್ಣಬೊಂಬೆಗಳ್‌' ಆದ ರಾಜ 
ಮಹಾರಾಜರ ಕೃಪಾಪ್ರಸಾದಕ್ಕಾಗಿ ಅವನು ಕೈಯೊಡ್ಡಲಿಲ್ಲ. ನಿತ್ಯಮುಕ್ತ 
ರಾದ ಭಕ್ತಾಗ್ರಣಿಗಳ ಜೀವನಸಂಗೀತನನ್ನು ಹಾಡಿ ತಣಿದು ತನ್ನನ್ನು 
ತಾನು ಉದ್ದರಿಸಿಕೊಳ್ಳುವುದರಲ್ಲಿ, ವಿನೀತರಾಗಿ ತನ್ನ ಸನ್ನಿಧಿಗೆ ಬಂದ 
ಪತಿತರನ್ನು ಶಿವಭಕ್ತಿಸುಭಧೆಯ ಪಾನದಿಂದ ತಣಿಸಿ ಸಚೇತನಗೊಳಿಸುವುದ 
ರಲ್ಲಿ ಅನನು ಸದಾ ನಿರತನೇ ಹೊರತು ಅವರಿವರನ್ನು ಹೊಗಳಿ ಹೊಗಳಿ 
ಅಧೋಗತಿಗಿಳಿಯಲಾರನು. ತನ್ನ ಶಿಷ್ಯಪರಂಪರೆಯಲ್ಲಿ ಯಾರಾದರೂ 
ಸರಿಯೆ-ಕಡೆಗೆ ಸೋದರಳಿಯನಾಗಲಿ-ಅಂಥನರನ್ನು ಹೊಗಳಿದರೆ ನಿರ್ದಾ 
ಕ್ಷಿಣ್ಳಿವಾಗಿ ಅವರ ಹಲ್ಲುಗಳನ್ನುದುರಿಸಿಯಾನು. ಬಾಳಿನಲ್ಲೊದಗಿದ 
ವಿಪಶ್ಸರಂಪರೆಗಳನ್ನು ಎದೆಗಾರಿಕೆಯಿಂದ ಎದುರಿಸಿ, ಅರಸಾಗಲಿ ಹಣ 
ವಂತನಾಗಲಿ- ಮತ್ತೊಬ್ಬನ ಕೀಳಿನಲ್ಲಿರಲಾರದೆ. ಪಾಪವಿನಾಶಿಯಾದ 


1 ನರರಂ ಸೇವಿಸುತಯ್ಯ ಜೀಯೆನುತುಮಿರ್ಪೆೇನೆಂದೊಡಂ ದೈನ್ಯಮು- 
ಬ್ಬರಿಸುತ್ತುಂ ತನುಗುಂದಿಯುಂ ತನಗೆ ತಾನೆಂತಕ್ಕೆಯುಂ ಬೇಡುತಿ- 
ರ್ಪಿರವಂ ಸುಟ್ಟು ಬಿಸುಟ್ಟು ಭಕ್ತಿಯೊಳಗೋಲಾಡಲ್‌ ಮನಂದಂದು ಶಂ- 
ಕರನಂ ಶಾಶ್ಚತನಂ ಕೃಪಾಜಲಧಿಯಂ ಕಂಡೆಂ ವಿರೂಪಾಕ್ಷನಂ. 
ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಮರ ಮೇಲೆಯಕ್ಕಟಾ 
ತನತನಗಿಂದ್ರ ಚಂದ್ರ ರವಿ ಕರ್ಣ ದಧೀಚಿ ಬಲೀಂದ್ರನೆಂದು ಮೇಣ್‌ 
ಅನನರತಂ ಫೊಗೆಳ್ನು ಕೆಡಬೇಡೆಲೆ ಮಾನವ ನೀನಹರ್ನಿಶಂ 
ನೆನೆ ಪೊಗಳರ್ಚಿಸೆಮ್ಮ ಕಂಡು ಸೊಂಪಿನ ಪೆಂಪಿನ ಹಂಪೆಯಾಳ್ಹನಂ. 

೨. ಪಂಪಾಶತಕದಿಂದ" 


೫೭.1 


ತುಂಗಭೆದ್ರಾನದಿಯ ತೀರದ ಪಂಪಾವಿರೂಪಾಕ್ಷನ ಸಾನ್ನಿಧ್ಯವನ್ನು ಸೇರಿ 
ಧ್ಯಾನಯೋಗ ನಿಧಿಧ್ಯಾಸನ ಸಮಾಧಿಗಳಿಂದ ತನ್ನ ಚಿತ್ತವನ್ನು ಒಂದು 
ನಿಲುಗಡೆಗೆ ತಂದುಕೊಂಡು ಈಶ್ವರಸಾಕ್ಸಾತ್ಠ್ಫಾರವನ್ನು ಪಡೆದ ಭಕ್ತಾಗ್ರಣಿ 
ಹರಿಹರದೇವ. ಅವನ ಬಾಳಿನಲ್ಲಿ ಎದ್ದು ಕಾಣುವ ಆತ್ಮನಿಶ್ವಾಸ, ನಿಷ್ಠಾ 
ಪಟ್ಟಿ ಮತ್ತು ಸ್ವಾತಂತ್ರ 3ನುನೋಧರ್ಮ, ಆ ಬಾಳಿನ ಸಾರ್ಥಕತೆಗಾಗಿ 
ಕೈಗೊಂಡ ಆಧ್ಯಾತ್ಮಿಕ ಸಾಧನೆ, ಆ ಸಾಧನೆಗೆ ನೆರವಾದ ಭಕ್ತಿಯ ಉತ್ಸಾಹ 
ಮತ್ತು ನಿರ್ಭಯತೆ--ಇವು ಅವನ ಕೃತಿಗಳಲ್ಲಿ ಎದ್ದು ಕಾಣುತ್ತವೆ. 


ಹೆರಿಹೆರನು ಮೊಟ್ಟಮೊದಲು ಶಿವಭಕ್ತ. ಅನನಿಗೆ " ಮಾತೆ ಶಿವಂ, 
ಹಿತಂ ಶಿವನ್‌, ಅನಂತಬಲಂ ಶಿವನ್‌, ಊರ್ಜಿತಂ ಶಿವಂ, ನೀತಿ ಶಿವಂ, 
ಸ್ಥಿರಾಯು ಶಿವಂ, ಒಳ್ಳು ಶಿವಂ, ಸುಕೃತಂ ಶಿವಂ, ಘನಖ್ಯಾತಿ ಶಿವಂ, 
ಧವನಂ ಶಿವಂ, ಅಪಾರಸುಖಂ ಶಿವಂ, ಸಂಪ್ರೀತಿ ಶಿವಂ.' ಸ್ವಾಮಿಯನ್ನು 
ದರ್ಶಿಸಿದ ಭಕ್ತನು ಕಣ್ಣುಹೊರಳಿಸಿದೆಡೆಯಲ್ಲೆಲ್ಲ ಹೆಂಪೆಯಾಳ್ಚನೆ ಗೋಚರಿ 
ಸುತ್ತಾನೆ, ಕಿವಿ ತಿರುಗಿಸಿದೆಡೆಯಲ್ಲೆಲ್ಲ ಶಿವಸಂಕೀರ್ತನೆಯೆ ಕೇಳಿಬರುತ್ತದೆ. 
ಶಿವನಾಮಸ್ಮರಣೆ ಶಿವಗೋತ್ರಸಂಕೀರ್ತನೆಗಳನ್ನುಳಿದುದೆಲ್ಲ ಅವನ ಪಾಲಿಗೆ 
ಹೊಲ್ಲ, ಅವನ ಜಾಯಮಾನಕ್ಕೆ ಅಪಥ್ಯ. ಶಿವನನ್ನು ಬಿಟ್ಟು ಚೀಕಿಡೆಗೆ 
ಮನ ತಿರುಗಿದರೆ ಅವನ ಉತ್ಕಟಭಕ್ತಿಗೆ ಕುಂದಕ. ಆದುದರಿಂದಲೆ 
" ಸೀಳ್ಲೊಡಂ ಪೋಳ್ಗೊಡಂ ಬಿಡೆನಭವಾ' ಎಂದು ಶಪಥಗೈಯುತ್ತಾಕೆ. 
ಹೆರಿವಿರಿಂಚೆಗಳು ಶಿವನ ಆಜ್ಞಾಧಾರಕರೆ ಹೊರತು ಅವನಿಗೆ ಸೆರಿಸಮಾಫ 
ರಲ್ಲವೆಂಬುದೇ ಅವನ ಭಾವನೆ. ದ್ವೈತವೋ ಅದ್ವೈತವೋ, ಹರಿಯೋ 
ಹರನೋ, ಸಾಕಾರವೋ ರಿರಾಕಾರವೋ--ಇವೇ ಮೊದಲಾದ ಕೇವಲ 
ಪಂಡಿತಪ್ರಿಯವಾದ ಸಂದೇಹಜನ್ಯವೂ ವಿನಾಶಕಾರಿಯೂ ಆದ ಶುಷ್ಯ 


1 ಇನನಂ ನೋಡಿದ ಕಣ್ಣೆ ಮತ್ತೆ ಕೆಲವುಂ ರೂಪೇ ವಿರೂಪಾಕ್ಷನೆಂ- 
ಬವನಂ ಮುಟ್ಟದ ಕೈಗೆ ಮತ್ತೆ ಕೆಲವುಂ ಮೆಯ್ಕೇ ಪೆಸರ್ಗೇಳ್ವ್ದ ಮ- 
ಚ್ಛ ೨ವಣಕ್ಯಕ್ಕಟ ನೋಡೆ ಮತ್ತೆ ಕೆಲವುಂ ನಾಮಂಗಳೇ ಸ್ತೊ ತ್ರಮಂ 
ಸವಿವಾ ನಾಲಗೆಗೊರ್ಮೆ ಮತ್ತೆ ಕೆಲವುಂ ಮಾಣ್‌ ಮಾಣು ಶಬ್ದಂಗಳೇ 
—ಪೆಂಪಾಶತಕದಿಂದ 


xLii 

ತರ್ಕವ್ಯರ್ಥಾಲಾಪಗಳ ಗರ್ತಾವರ್ತಗಳಲ್ಲಿ ಸಿಕ್ಕಿ ಸಿಕ್ಕಿ ಬಾಯ್‌ ಬಾಯ್‌ 
ಬಿಡುವುದಕ್ಕಿಂತ ಏಕದೇವತಾಪಾರಮ್ಯವನ್ನು ಒಪ್ಪಿ, ನಂಬಿ, ಸಾಧಿಸಿ 
ಶೃತಾರ್ಥನಾಗುವುದು ಮೇಲೆಂಬುದೇ ಅವನ ಸ್ಪಷ್ಟಾಶಯ. ಚಿತ್ರೈ 
ಕಾಗ್ರತೆ ಉತ್ತಮ ಭಕ್ತನ ಸಲ್ಲಕ್ಷಣ.' ಅಂತಹ ಚಿತ್ರೈಕಾಗ್ರತೆಗೆ ಏಕಿ 
ದೇವತಾಪಾರಮ್ಯದಲ್ಲಿ ವಿಶ್ಯಾಸೆ ಅತ್ಯಗತ್ಯವಾದುದರಿಂದ ಅನ್ಯದೇನತೆ 
ಯನ್ನು ನಿರ್ಲಕ್ಷಿಸುವ ಭಕ್ತನ "ವೀರತ್ವ? ಖಂಡನೀಯವಲ್ಲ. ಅಂದಿನ 
ಮತೀಯ ಹೋರಾಟದ ಪ್ರಕಶ್ರುಬ್ಧವಾತಾವರಣದಲ್ಲಿ ಅನ್ಯಮತೀಯರ 
ಬಾಯ್‌ ಬತ್ತಳಿಕೆಯಿಂದ ತೂರಿ ಹಾರಿ ಬರುತ್ತಿದ್ದ ವಾಗ್ದಾಣಗಳನ್ನು 
ಖಂಡಿಸುವುದಕ್ಕಾಗಿ ಹೆರಿಹರ ಆಗಾಗ್ಗೆ ಒಂದೆರಡು ಚುಚ್ಚುನುಡಿ ಅಣಕ 
ನುಡಿಗಳ ಪುತ್ಯಸ್ತ್ರಗಳನ್ನು ಎಸೆದಿದ್ದರೆ ಅದು ಅಕ್ಷಮ್ಯುವಾದ ಅಪರಾಧ 
ವಾಗಲಾರದು. ಆ ಉಗ್ರಭಕ್ತನು ಆಡುವುದೆಲ್ಲ ಬಿಚ್ಚುನುಡಿ. ಮುಚ್ಚು 
ನುಡಿಗೂ ಅವನಿಗೂ ಎಣ್ಣೆ ಸೀಗೆಕಾಯಿ ಇದ್ದಂತೆ. 


ಉದರಪೋಷಣೆಗಾಗಿ ಪರರ ವಂಚನೆಗಾಗಿ ವೇಷತೊಟ್ಟ ಬೂಟಾ 
ಭಕೆಯ ಭಕ್ತನಲ್ಲ ಅವನ. ಭಕ್ತಿಯ ಸುಖವನ್ನು ಬಿಟ್ಟರೆ ಅವನಿಗೆ ಬೇರೆ 
ಸುಖವಿಲ್ಲ ಬೇರೆ ಗತಿಯಿಲ್ಲ ಬೇರೆ ಮತಿಯಿಲ್ಲ. ಅವನ ಭಕ್ತಿ ಎಷ್ಟು 
ಚೊಕ್ಳವಾದುದು, ಅಕಳಂಕವಾದುದ್ಕು, ಉತ್ಸಾಹಪೂರ್ಣವಾದುದು 
ಎಂಬುದನ್ನು ಅವನ ಎಲ್ಲ ಕೃತಿಗಳಲ್ಲಿಯೂ ಕಾಣಬಹುದು. ಅವನ 
ಅನುದಿನದ ಕೃತ್ಯಗಳು ಅವನ ಕೃತಿರೂಪದಲ್ಲಿ ಮೈವೆತ್ತಿವೆ. ಕೃತಿಗಳನ್ನು 
ಹಾಡುವುದು, ಶಿವನನ್ನು ಓಲೈ ಸುವುದು--ಇವೆರಡೇ ಅನಢ ದಿನಚರಿ. 


ಅಂತು ಹರಿಹರ ಗಿರಿಜಾಕಲ್ಯಾಣವನ್ನು ರಚಿಸುವ ಹೊತ್ತಿಗೆ ಅನನ 
ಬಾಳು ಕಷ್ಟ ಸಂಕಟಗಳ ಮೂಸೆಯಲ್ಲಿ ಬೆಂದು ಕಳೆಕಳಿಸುತ್ತಿದೆ; ಹೃದಯ 
ಅನೇಕ ಅನುಭವಗಳ ಅಮೃತಸೇಚನೆಯಿಂದ ಹೊರವಾಗಿ ಹೊಮ್ಮಿ 
ತ್ಯಾಗದ ಎಳಬಿಸಿಲಿನಲ್ಲಿ ಮಾಗಿದೆ ; ಸಂಸಾರದಲ್ಲಿ ವಿರಕ್ತಿ ಮೂಡಿ ಪಂಪಾ 
ನಾಥನ ಸಾನ್ನಿಧ್ಯವನ್ನು ಸೇರಿ ಅನೇಕ ರಗಳೆಗಳನ್ನು ಹಾಡಿ ಆತ್ಮಸಾಧನೆ 
ಯಲ್ಲಿ ಬಹುದೂರ ಮುಂದುವರಿದಿದೆ. ಶಿವಗಣಗಳನ್ನು ಸ್ತುತಿಸಿಯಾಯಿತು, 
ಶಿವನನ್ನು ಸ್ತುತಿಸಬೇಕಾಗಿದೆ. ಆ ಕಾರ್ಯಕ ತಕ್ಳು ಯೋಗ್ಯತೆಯೂ 


೫.111 
ಲಭಿಸಿದೆ. ರಗಳೆಯ ಕವಿಯೆಂಬ ಅಣಕಕ್ಕೆ ಗುರಿಯಾಗಿಯೋ ನಿನೋ 
(ಅಥವಾ ಶಿವನ ಕಥೆಯನ್ನು ನಿರೂಪಿಸಲು "ವಸ್ತುಕ' ರೀತಿಯೆ ಸರಿ 
ಯೆಂದು ತೋಚಿರಬಹುದು) ರಗಳೆಯ ಹೊಸ ಜಾಡನ್ನು ಬಿಟ್ಟು ಹಳೆಯ 
ಚಂಪೊಸದ್ಧತಿಯಲ್ಲಿ ಈ ಗ್ರಂಥವನ್ನು ರಚಿಸುತ್ತಾನೆ. 


ಈ ವಿವರಣೆಯ ಹಿನ್ನೆಲೆಯಲ್ಲಿ ಗಿರಿಜಾಕಲ್ಯಾಣದ ಶೈಲಿಯನ್ನು 
ವಿವೇಚಿಸೆಬೇಕಾಗುತ್ತದೆ. ವಸ್ತುಸೃಸ್ಟಿ ಕಥನಕೌಶಲ, ಸನ್ನಿವೇಶ 
ಸಂದರ್ಭಗಳ ಜೋಡಣೆ, ಪಾತ್ರಪರಿಪೋಷಣೆ, ಭಾವರಸನಿರೂಪಣೆ, ಇವು 
ಗಳ ಅಖಂಡ ಪ್ರಕಾಶನವೇ ಶೈಲಿ; ಇವುಗಳ ಪರಸ್ಪ್ರರೌಚಿತ್ಯ ಪೋಷ 
ಣೆಯೇ ಉತ್ತಮ ಶೈಲಿ ಹರಿಹರನೇ ಪೀಠಿಕೆಯಲ್ಲಿ ತನ್ನ ಕಾವ್ಯದ 
ಗುಣಗಳನ್ನು ಕುರಿತು ಹೇಳುವ ಕೆಲವು ಮಾತುಗಳು! ವಿಶ್ವಾಸಾರ್ಹ 
ವಾದುವು. ವಿಶೇಷವಾದ ಅರ್ಥ, ಅರ್ಥವನ್ನು ಸುಸ್ಪಷ್ಟಪಡಿಸುವ ಪದ, 
ಪದಕೃನುಗುಣವಾದ ಬಂಧ, ಬಂಧಾನುಸಾರಿಯಾದ ರೀತಿ, ರೀತಿಯನ್ನು 
ಹೊಂದುವೆ ಅಲಂಕಾರ, ಭಾವಕ್ಕನುಗುಣವಾದ ರಸ--ಇವುಗಳಿಂದ 
ಕೂಡಿರುವ ತನ್ನ ಕಾವ್ಯ | ಅಖಿಳಸೇವ್ಯಂ ನವ್ಯಂ' ಎಂದು ಹೇಳಿಕೊಳ್ಳು 
ತ್ತಾನೆ. ತನ್ನ " ಕಾವ್ಯರಸದೊಳ್‌ ಮಯೂರನ ರೇಖೆ ಕಾಳಿದಾಸನ 
ರಸವೃತ್ತಿ ಬಾಣನ ಮೃದೂಕ್ತಿ ಉದ್ಭಟಯ್ಯನ ಗಭೀರತೆ ಭೋಜರಾಜನ 
ಜಸ' ನೆಲಸಿರಲೆಂದು ಆಶಿಸುತ್ತಾನೆ. " ಹೋಮರನೂ ತೂಕಡಿಸುತ್ತಾನೆ' 
ಎಂಬ ಗಾದೆಗನುಸಾರವಾಗಿ ಈ ಶಿವಯೋಗಿ ಕವಿ ಅಲ್ಲಲ್ಲಿ ಎಡಹುವು 
ದುಂಟು ಗಿರಿಜಾಕಲ್ಯಾಣದಲ್ಲಿ ಬರುವ ಬೃಹೆಸ್ಪಕಿನಾರದರ ಪಾತ್ರ, 
ನಾರಾಯಣ ಮನ್ಮಥರ ಸಂಭಾಷಣೆ, ಇಂಥ ಸಂದರ್ಭಗಳಲ್ಲಿ ಅವನ 
ಮುಗ್ಗ ರಿಸಿಕುವುದು ದಿಟ. ಅತಿ ವಿಸ್ತಾರ ಮತ್ತು ಪುನರುತ್ತೆಯ ದೌರ್ಬಲ್ಯ- 
ಇದು ಅವನ ದೌರ್ಬಲ್ಯವೊ, ದೌರ್ಬಲ್ಯವೆಂದು ಹೇಳುವ ನಮ್ಮ ದೌರ್ಬ 





1 ಅತುಳತರಾರ್ಥಮರ್ಥದನುವೈತ್ತಿ ಪದಂ ಪದದಿಚ್ಛೆ ಬಂಧೆಮೂ- 
ರ್ಜಿತಪದಬಂಧಸಂಧಿ ನವರೀತಿ ಸುರೀತಿ ಗುಣಂ ಸದೃಕ್ಕಲಂ- 
ಕೃತಿ ಸದಲಂಕೃತಿ ಪ್ರತಿಮಮೊಘಪ್ಪೆ ವ ಭಾವಮನೂನಭಾವದು- 
ನ್ಮತರಸಮೆಂದು ಸತ್ತವಿಗಳಾಲಿಸೆ ಪೇಳ್ದಪೆನೀ ಪ್ರಬಂಧಮಂ. 


2೭11? 


ಲ್ಯವೊ---ಅವನ ಜನ್ಮರಾಶಿಯ ಫಲವೆಂದು ಕಾಣುತ್ತದೆ. ಶಿವನ ಮತ್ತು 
ಶಿವಗಣದ ಸಂಕೀರ್ತನೆಯ ನೆಸವೊದಗಿದರೆ ಸಾಕು ಭಕ್ತಿಯ ಹುಚ್ಚು 
ಹೊಳೆಯಲ್ಲಿ ತೇಲಿ ತೇಲಿ ಮುಳುಗಿ ಏಳುತ್ತಾನೆ; ಬಾಹ್ಯಪ್ರಪಂಚನನ್ನೂ 
ತನ್ನನ್ನೂ ಸಂಪೂರ್ಣವಾಗಿ ಮರೆಯುತ್ತಾನೆ. ಇಂಥದೇ ಜಾಯಮಾನದ 
ಮತ್ತೊಬ್ಬ ಕನ್ನಡಕವಿಕುಲಗುರು ಕುಮಾರವ್ಯಾಸನೂ ಹೀಗೆಯೆ 
ಕೃಷ್ಣ ಬಂದನೆಂದರೆ ಕುಣಿದದ್ದೂ ಕುಣಿದದ್ದೆ, ಹಾಡಿದ್ದೂ ಹಾಡಿದ್ದೆ ; 
ಮನೆಯ ಸೂರನ್ನು ಮುರಿದದ್ದೂ ಮುರಿದದ್ದೆ ; ಕೃಷ್ಣ ಶುಡಿದ ಗುಟುಕು 
ಹಾಲು ಬೀದಿಯಲ್ಲೆಲ್ಲ ಹರಿದದ್ದೂ ಹೆರಿದದ್ದೆ. ಅಂತಹ ವೇಳೆಯಲ್ಲಿ ಅವರಿಗೆ 
ಬಚಿತ್ಯಾನೌಚಿತ್ಯದ ಮಾತು ಕೇಳಿಸದು; ಅದು ಅಸಂಗತವೂ ಅಹುದು. 
ರೀತಿ ಗುಣ ಅಲಂಕಾರ, ರಸ್ಕ ಧ್ವನಿ, ಕಾವ್ಯದ ಎಲ್ಲ ಲಕ್ಷಣಗಳೂ ಭಕ್ತಿಗಾಗಿ 
ಸಮರ್ನಿತ. ಮಾತು ಹೇರಳ, ಮಾತು ಕಟ್ಟಿದಾಗ ಕೇವಲ ಉದ್ಗಾರ 
ಗಳು--ಓಹೋ ಓಹೋ ಟ್ಛ ಲ್ಚ ಇತ್ಯಾದಿ ಶಬ ಮಾಧುರ್ಯದ ಸ 
ನಾದಲೀಲೆ. ವಾಚಕರಿಗಾಗಿ ಕಟ್ಟ ದ ಹಾಡುಗಳಲ್ಲ ಅವು; ಈಶ್ವರನನ್ನು 
ಕುರಿತು ಮೂಡಿದ ಹಾಡುಗಳು. ಭಕ್ತಿಯುಳ್ಳವರು ಅನರಂತೆಯೆ 
ಕೈಚಪ್ಪಾಳೆ ಬಡಿದು, ಕುಣಿದು ಪುಟಹಾರಿ ನೆಗೆದು ಹಾಡಿ ತಣಿಯ 
ಬಹುದು; ಇಲ್ಲದವರು ಸದ್ದಿಲ್ಲಡಿ ಮುಂಡೆ ತೆರಳಬಹುದು. ಇಂತಹ 
ಸಂದರ್ಭಗಳನ್ನು ಬಿಟ್ಟರೆ ಕನಿ ಮೇಲೆ ಹೇಳಿಕೊಂಡಿರುವ ಲಕ್ಷಣಗಳು 
ಅನನ ಕೃತಿಗಳಿಗೆಲ್ಲ ಇ ತ್ರವೆಂದು ಧಾರಾಳವಾಗಿ ಹೇಳಬಹುದು 


ಅಸ್ಸ ಹಾಕಿದ ಆಲದಮರವೆಂದು ನೇತುಹಾಕಿಕೊಳ್ಳದೆ, ಅವರಿವರ 
“ಓೋಷಾರೋಪಣೆ ದೂಷಣೆಗಳಿಗೆ ಪಕಷ್ಟಿಗಬಹುದೆಂದೂ ಹೆದರದ ತಾನು 
ಕಂಡ ಕಾಣ್ಠೆಯೆ ಸ ಸತ್ಯವೆಂದು ನಂಬಿ, ಆತ್ಮಶಕ್ತಿಯಲ್ಲಿ ಅಪಾರ ವಿಶ್ವಾಸ 
ವಿಟ್ಟು ಸಮೆದು ಕೊರಕಲು ಬಿದ್ದಿದ್ದ ಹಳ್ಳದ ಜಾಡನ್ನು ಬಿಟ್ಟು ಕನ್ನಡ 
ಸಾಹಿತ್ಯ ಪ್ರಪಂಚದಲ್ಲಿ ಕ್ರಾಂತಿಯನ್ನೈಬ್ಬಿಸಿ ನೂತನ ಸ್ವತಂತ್ರ ಮಾರ್ಗ 
ವನ್ನು ಸ್ಥಾಪಿಸಿದ ಕೀರ್ತಿ ಹರಿಹರನದು. ವಿರೂಪಾಕ್ಷನ ವರಮಹಿಮೆ 
ಯಿಂದ ಕೃತಾರ್ಥನಾದ ಭಕ್ತವರೇಣ್ಯನಿಂದ ಮಾತ್ರ ಅಂತಹೆ ಭೂಮ 
ಕಾರ್ಯ ಸಾಧ್ಯನೇ ಹೊರತು ಅಲ್ಲಕವಿ, ಕುಕವಿಗಳಿಂದ ಸಾಧ್ಯವಿಲ್ಲ. 


XLV 


ಶುಷ್ಪುವೈಯಾಕರಣಿಕರು! ನಿರ್ಮಿಸಿದ ಚಿನ್ನದ ಸಂಕೋಲೆಯನ್ನು ಪುಡಿ 
ಪುಡಿಮಾಡಿದ " ಶಕ್ತಿಕವಿ' ಅವನು, ಆದರೆ ಲಕ್ಷಣಶಾಸ್ತ್ರ ವನ್ನು ಓದಲಾ 
ರದ, ಪದಗಳನ್ನು ಕಂಠಪಾಠಮಾಡಲಾರದ ಅಶಕ್ತಕವಿಯಲ್ಲ.* ತನ್ನ 
ಹಿಂದಿನ ಸಂಸ್ಕೃತ ಕನ್ನಡ ಕನಿಸಿತಾಮುಹರ ಕಾವ್ಯಗಳನ್ನು, ಲಕ್ಷಣಕಾರರ 
ಗ್ರಂಥಗೆಳನ್ನು ಓದಿ, ಮೆಲುಕುಹಾಕಿ, ಜೀರ್ಣಿಸಿಕೊಂಡು, ಸಂಪ್ರದಾಯ 
ಮಾರ್ಗದ ಆಧಾರದ ಮೇಲೆ ನೂತನ ಪಂಥವನ್ನು ನಿರ್ಮಿಸಲು ಹೊರಟ 
ದ್ದಾನೆ. ನೀರಸರ ಮಾತರಿಯದನರ ಕಾವ್ಯ ಎಂಥದೆಂಬುದು ಅವನಿಗೆ 
ಗೊತ್ತು. ಕನ್ನಡ ನುಡಿಯ ಬೆಡಗು ಬಿನ್ನಾಣ ವೈಚಿತ್ರ್ಯ ವೈಲಕ್ಷಣ್ಯ 
ಗಳನ್ನು ಚೆನ್ನಾಗಿ ಅರಿತಿದ್ದ ಕೆಲವು ಕನಿಗಳಲ್ಲಿ ಅನನೂ ಒಬ್ಬನು. 
ಸಂಸ್ಕೃತದ ವಿಷಯದಲ್ಲಿ ಆಂಡಯ್ಯಲಛಲವಿಲ್ಲ ಅವನಿಗೆ. ಸಂಸ್ಕೃತವನ್ನು 
ಚೆನ್ನಾಗಿ ಅಧ್ಯಯನಮಾಡಿ ಪಾಂಡಿತ್ಯವನ್ನು ಸಂಪಾದಿಸಿದ್ದ ಅನನು ಆ 
ಭಾಷೆಯ ಒನಪು ಒಯ್ಯಾರ ಮತ್ತು ಮೋಹೆಕ ನಾದಗಳನ್ನು ಅರಿತಿದ್ದಾನೆ. 
ಆದುದರಿಂದ " ಮುತ್ತುಂ ಪವಳಂಗೋದಂತಿರೆ' ಸೆಂಸ್ಕೃತಪದಗಳನ್ನು 
ಬಳಸುತ್ತಾನೆ; ಅರ್ಥಭಾವರಸಾಭಿವ್ಯಕ್ತಿಗೆ ಅನುಕೂಲವಾಗುವಂತೆ ಪದ 








1 ನೋಡುವೊಡೊಂದಕ್ಕರಮದು 
ಮಾಡುವೊಡುಚ್ಚರಣೆಗರಿದು ಮೂಲಿಂ ತೆಅನಂ 
ಕೂಡೆ ಕಪಿತತಿ ನಿಚಾರಿಸ 
ಬೇಡದಲಕಿಂ ಅಳಕುಳಕ್ಷಳಂಗಳನಿದಅಕೊಳ್‌ 


ಕ್ಷುದ್ರಂಗೆ ಸಕಲಸುಜನೋ 

ಪದ್ರವರೂಪಂಗೆ ಪರರ ಕಾವ್ಕಾರ್ಥಮುಮಂ 
ಭಿದ್ರಿಸುನಂಗತಿ ಶಬ್ದದ- 

ರಿದ್ರಂಗಕ್ಕುಮೆ ನವೀನಕಾವ್ಯಾರಂಭಂ 


೭22೦ 


3 ಓದಿದೊಡೆ ಕಬ್ಬಮಾಲೆಯ 
ನಾದಂ ಕರ್ಬೊನ್ನ ಕಡಲೆ ವಾದಿಸೆ ರಸಮಂ 
ಸೋದಿಸೆಯುರ್ಕಿನ ಪುಡಿಯೆನಿ- 
ಪಾ ದುಷ್ಕವಿತೆಗಳಲೆಣಿಸಲೇಕೀ ಕೃತಿಯೊಳ್‌ 


XLV! 


ಗಳನ್ನು ಜೋಡಿಸುತ್ತಾನೆ. ಒಮ್ಮೊಮ್ಮೆ ಅಪರೂಪವಾಗಿ ಅಚ್ಚ ಸೆಂಸ್ಕ್ರೆತೆದೆ 
ವೃತ್ತಗಳನ್ನೇ ಹೆಣೆಯುತ್ತಾನೆ: 


ಧೀರಂ ಹಿಂಗಳಲೋಚನಂ ನಿಶಿತದಂಷ್ಟ್ರೆಂ ಭೀಷ್ಮನಕ್ರಂ ಘನಂ- 
ಕ್ರೂರಂ ವಜ್ರಸಮಾನ ರೋಮನಿಚಯಂ ಸಂಪೂರ್ಣಕಾಯಂ ಸ್ಥಿರಂ 
ಶೂರಂ ರೌದ್ರಗಭೀರ ಚಿತ್ತನತಿಮಾನಿ ಸ್ವಲ್ಪ ಪುಚ್ಛಾನ್ವಿತಂ 
ಘೋರಾರಣ್ಯಚರಂ ವಿರಾಜಿಸಿದುದುದ್ಯದ್ದೀಕರಂ ಸೂಕರಂ. 


ಕಾಡುಹೆಂದಿಯ ವರ್ಣನೆಯ ಪದ್ಯವಿದು. ಔಷಧಿಗೂ ಕನ್ನಡಪದ 
ಸಿಗುವಂತಿಲ್ಲ. ಆದರೆ ಆದು ಕೇಳುಗರ ಮನಸ್ಸಿಗೆ, ಅವರು ಕಾಡುಹಂದಿ 
ಯನ್ನು ನೋಡಿರಲಿ ನೋಡದಿರಲಿ, ಅದರ ಚಿತ್ರವನ್ನು ತಂದುಕೊಡುವು 
ದಿಲ್ಲವೆ! ಶಾರ್ದೂಲವೃತ್ತದ ಆ ಗುರುಲಘುವಿನ್ಯಾಸ, ಮೇಲಿಂದ ಮೇಲೆ 
ಬರುವ "ರ ವರ್ಣದ ಕಶಠೋರತಾಡನ, ಇವು ಹೆಂದಿಯ ಗಭೀರತೆ ರೌದ್ರತೆ 
ಗಳನ್ನು ವ್ಯಕ್ತಪಡಿಸುವುದಿಲ್ಲನೆ? ಕನ್ನಡ ಸಂಸ್ಕೃತಪದಗಳ ಉಚಿತವಾದ 
ಜಿರಕೆಯಿಂದ ವೀರರಸದ ಬುಗ್ಗೆ ಚಿಮ್ಮುವಂತೆ ಹರಿಹರ ಪದ್ಯಗಳನ್ನು 
ರಚೆಸಬಲ್ಲನು.? ಆದರೆ ಯಾವ ರಸಾಭಿವ್ಯಕ್ತಿಗೆ ಯಾವ ಪದವಿರಜೇಕು, 
ಅವುಗಳ ಜೋಡಣೆ ಹೇಗಿರಬೇಕು, ಛಂದಸ್ಸು ಯಾವುದಿರಬೇಕು ಎಂಬು. 
ದನ್ನು ಉತ್ತಮಸಂಸ್ಸೃತಿಯೆ ಕವಿಗೆ ಯಾರೂ ಕಲಿಸಬೇಕಾಗಿಲ್ಲ. ಪ್ರತಿ 
ಜಿಯೇ ಪ್ರೇರಕಶಕ್ತಿ. ಆದರ ಮುಂಡೆ ಲಕ್ಷಣಗಿಕ್ಷಣಶಾಸ್ತ್ರಗಳು ಬರಿಯ. 
ಸಂತೆ. 


ಕನ್ನಡವೆಂದರೆ ಹೆರಿಹರನಿಗೆ ಪ್ರಾಣ, ಆದು ಆವನುಸಿರು. ಅವನ 
ನುಡಿಯೆ ಬೆಡಗನ್ನು ರಗಳೆ ಮತ್ತು ಕಂದಗಳಲ್ಲಿ ಕಾಣಬೇಕು. ಅಪ್ರಯಾಸ 
ವಾಗಿ, ಅಪ್ರಯತ್ನವಾಗಿ ಹೊರಹೊಮ್ಮುವ ಯಮಕಾದಿ ಶಬ್ದಾಲಂಕಾರ 
ಧರಣಿಯನೊಕ್ಕಲ್ಲಿಕ್ಕಿ ದಿಗಧೀಶರ ಗಂಟಲನೊತ್ತಿ ಮೆಟ್ಟಿ ಭೀ- 
ಕರೆ ಫಣಿಲೋಕಮಂ ಹಿಳಿದು ನಾಕಮನೋಡಿಸಿ ನಿಂದ ವೀರೆರಂ 
ಫುರೆಯೊಸೆ ತತ್ತ್ವಜಿಂದಬಿರಿದು ತಳ್ಳಿ ಸುತಪ್ರತಿಮಪ್ರತಾಪಭಂ- 
ಸುರ ಭುವನತ್ರ್ವಯಂ ನೆಗಳ್ನನಕ್ರಮಜಿತಾರಿ ತಾರಕಂ 


೫೩೪1 
ಗೆಳೆ, ಆ ಅಲಂಕಾರಗಳಿಂದ ಧ್ವನಿತವಾಗುನ ರಸ-- ಇವು ಅವನೆ ನುಶಿ 
ಗಬ್ಬಿನ ವೈಶಿಷ್ಟ |. 
ಕೇಲದೊಳ್‌ ಪ್ರ್‌ಳಿಂದಿಯಿಕೆ ಪೆ- 
ರ್ಬುಲಿ ಬಂದೊಡೆಮಂಜನಳ್ಳನೋಡಂ ನೋಡೆಂ 


ಚಲದಿಂ ಕೌಡೆಂ ಕಾಡಂ 
ಸಲೆ ಪಸಿವಂ ಮಣ್ಣಿದು ತಣಿದು ಬೇಡಂ ಬೇಡಂ 


ಪ್ರಕಿಭೆಯ ನಿದ್ಯುಚ್ಛಕ್ತಿಯನ್ನು ಮಾಟಿದರೆ ಸಾಕು, ಭಾವನಾ 
ಪೂರ್ಣವಾದ ಪದಗಳು ದಂಡೆದಂಡೆಯಾಗಿ ಕೆಂದ"ಗಳನ್ನು ಹೆಣೆದು 
ಕೊಂಡು ಹೊರ ಸೊಮ್ಮುತ್ತವೆ. ಕವಿ ತನ್ನ ಕಂದಗಳೆ ವಿಷಯದಲ್ಲಿ ಹೇಳಿ 
ಕೊಳ್ಳುವ ಮಾತು ನಿಜ. 


ಸ್ಪಭಾವೋಕ್ತಿಗಿಂತ ನಕ್ರೋಕ್ತಿಯೆ ಬಹು ಜನರಿಗೆ ಬಹು ಪ್ರಿಯ. 
ಆದರೆ ಅನೇಕ ವೇಳೆ ಅಲಂಕಾರರಹಿತವಾದ ಸ್ಪಭಾವೋಕ್ತಿಗಳೇ ಹೆಚ್ಚು 
ಹೃದಯಂಗಮವಾಗಿ ಪ್ರಕಾಶಿಸುತ್ತವೆ. ಕೆರೂಪಿಗಳಿಗೆ ಕಡ್ಡಿ ಪೈಲ್ವಾನರಿಗೆ, 
ಜಳ್ಳುಗರಿಗೆ ಹೊರಗಣ ವೇಷಭೂಷಣಗಳ ಆಡಂಬರ ಅವಶ್ಯಕ. ಆತ್ಮಶಕ್ತಿ 
ಯುಳ್ಳವರಿಗೆ ಅವರ ನಿರಾಭರಣಾತ್ರವೆ ಆಭರಣವಾಗುತ್ತದೆ. ಹೆರಿಹರನ 
ಒಲವು ಹೆಚ್ಚಾಗಿ ಬಿಚ್ಚುನುಡಿ ಸ್ಪಭಾವೋಕ್ತಿಗಳ ಕಡೆಗಿದ್ದರೂ ಹಲವು 
ಕಡೆಗಳಲ್ಲಿ ವಕ್ರೋಕ್ತಿಗಳನ್ನು ಬಳಸುತ್ತಾನೆ. * ಶಬರಿಯಿಲ್ಲದೊಂದಡಿಯ 
ನಿಡಂ': ಕಾಂತೆಯಿಲ್ಲದೆ ಬೇಡ ಒಂದಡಿಯನ್ನೂ ಮುಂದಿಡುವ್ರೆದಿಲ್ಲವಂತೆ; 
ಹತ್ತಿರದಲ್ಲಿ ಉತ್ಸಾಹಕಾರಿಣೆಯೂ ಶಕ್ತಿ ದಾಯಿಠನಿಯೂ ಆದ ಸತಿಯಿಲ್ಲ 
ದಿದ್ದರೆ ಅವನಿಗೆ ಬೇಟಿ ಸಿಗುವುದಿಲ್ಲವಂತೆ. " ಕೆಲದೊಳ್‌ ಪುಳಿಂದಿಯಿರೆ 
ಪೆರ್ಬುಲಿ ಬಂಡೊಡಮಂಜನಳ್ಳನೋಡಂ ನೋಡಂ': ಇದಕ್ಕಿಂತಲೂ 


1 ಕಂದಂಗಳೆಮೃತಲತಿಕಾ 
ಕಂದಂಗಳನೂನ ವಾಕ್ಕಫೆಲನಿಲಸನ್ಮಾ- 
ಕಂದಂಗಳ* ತನಿರೆಸದು- 
ಕೃಂದಂಗಳ್‌ ಸೊಗಯಿಸಿರ್ಪುವೀ ಸತ್ಯೃತಿಯೊಳ್‌ 


೫೫೪111 

ಉತ್ತಮವಾಗಿ ಅನಶ್ಲೀಲವಾಗಿ ಯಾವ ಕನಿಪುಂಗವ ತಾನೆ ಶೃಂಗಾರವನ್ನು 
ಚಿತ್ರಿಸಬಲ್ಲನು! ಹೀಗೆಯೆ ಸ್ಪಭಾವೋಕ್ತಿಯ ಮೂಲಕವೂ ಶೃಂಗಾರ 
ವನ್ನು ನಿರೂಪಿಸಬಲ್ಲನೆಂಬುದಕ್ಕೆ ಅನೇಕ ಉದಾಹರಣೆ3 ಗಳನ್ನು ಕೊಡ 
ಬಹುದು. 

ಚರಾಚರ ವಸ್ತುಗಳಲ್ಲಿ ಕ್ಷಣೇ ಕ್ಷಣೇ ನಡೆಯುಷ ವ್ಯಾಪಾರಗಳನ್ನು 
ಕಣ್ಣಿಗೆ ಕಟ್ಟುವಂತೆ, ಮನಸ್ಸಿಗೆ ನಾಟುವಂತೆ, ನೆನೆದೊಡೆ ಮರುಕೊಳಿಸು 
ವಂತೆ ಚಿತ್ರಿಸುವುದು ಹಿರಿಯಕವಿಯಿಂದ ಮಾತ್ರ ಸಾಧ್ಯ. ಪ್ರತಿಯೊಂದು 
ವಸ್ತುವನ್ನು ಮಿತ್ರದೃಷ್ಟಿಯಿಂದ ಸೂಕ್ಷ್ಮವಾಗಿ ನೋಡಬಲ್ಲ ಕನಿಗೆ 
ಮಾತ್ರ ಆ ಗುಟ್ಟು ರಟ್ಟು. ಹೆರಿಹರ ಈ ಚಿತ್ರಣಕಾರ್ಯದಲ್ಲಂತು ತನ್ನ 
ಕೈಚಳಕವನ್ನು ಡಿನ್ನಾಗಿ ವ್ಯಕ್ತಪಡಿಸಿದ್ದಾ ನೆ: 


ಬಿಗಿಯಫ್ಪಿ ಮೊಗಮನಿಟ್ಟಾ 

ಲಿಗಳವು ನಸುಮುಚ್ಚೆ ಸಕ್ಷಯುಗಮೆಳಲೆ ರಸೆಂ- 
ದೆಗೆವ ದನಿ ನಿಮಿರೆ ನಾಲಗೆ 

ಚಿಗುರುತ್ತಿರೆ ಸವಿದುದೊಂದು ಗಿಳಿ ತನಿವಣ್ಣಿಂ 


ಗಿಳಿ ಹಣ್ಣನ್ನು ಸವಿಯುವ ಚಿತ್ರವನ್ನು ಎಷ್ಟು ಸಹಜವಾಗಿ 
ಎಷ್ಟು ಧ್ವಥಿಪೂರ್ಣವಾಗಿ ಚಿತ್ರಿಸುತ್ತಾನೆ! ಪ್ರಾಚೀನ ಕನ್ನಡ ಕನಿಗಳಲ್ಲಿ 
ಹೆರಿಹರನಂತೆ ಹೂಗಳನ್ನು ಆತ್ಮೀಯತೆಯಿಂದ ನೋಡುವವರು, ನೋಡಿ 
ಬಣ್ಣಿ ಸುವವರು ಯಾರೂ ಇಲ್ಲ. ಎಷ್ಟು ಬಗೆಯ ಹೊಗಳನ್ನು ಅವನು 


1 ತಳಿರ್ಗಳ ಸೀರೆಯುಟ್ಟು ಗುರುಗಂಜಿಯ ಹಾರಮನಾಂತು ಮುಂದೆ ಶೀ- 
ತಳ ಶಶಿಕಾಂತದಿಂ ಸಮೆದೊರಲ್ಲಳೊಳೆಂ ಬಿದಿರಕ್ಕಿಯಿಕ್ಕಿ ನಿ 
ಚ್ಚಳಮನ ಸುವ್ವಿ ಕಾಡೊಡೆಯ ಸುವ್ವಿ ಮನೋಹರ ಸುಪ್ವಿ ಸುವ್ವಿಯಂ- 
ವಳವಡೆ ರಾಗೆದಿಂ ತಳಿಸಿದರ್‌ ವನದಲ್ಲಿ ಪುಳಿಂದ ಕಾಂತೆಯರ್‌ 


2 ಸಾಮಾನ್ಯರಿಗೆ ಕೇವಲ ಪುಷ್ಪಗಳ ಪಟ್ಟಯಂತೆ ಕಾಣುವ ಅವನ ಪುಷ್ಪದ ರಗಳೆ 
ಅತ್ಯುತ್ತ ಮವಾದೊಂದು ಭಾವಗೀತೆಯೆಂದೇ ಹೇಳಬಹುದು. ವಾಗ್ರೂ ಪ 
ವನ್ನು ತಳೆದ ನೈಜಭಾವ ಭಾವಗೀತೆಯಲ್ಲವೇನು? 


XLIX 


ನೋಡಿದ್ದಾನೆ? ಮೊಗ್ಗು ಒತ್ತರಿಸಿದಾಗಿನಿಂದ ಅರಳುವ ತನಕ ಅದು 
ತಾಳುವ ಬಣ್ಣ ಹೊಮ್ಮುವ ಗಾತ್ರ ಎಲ್ಲವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರ 
ಬೇಕು. ಪಾರ್ವತಿ ಹೇಮಕೂಟದಲ್ಲೆಲ್ಲ ಅಡ್ಡಾಡಿ ಹೊಗಳನ್ನು ತಿರಿದು 
ಶಿವನನ್ನು ಪೂಜಿಸುವ ಸನ್ನಿವೇಶದ ಸೊಬಗನ್ನು ಓದಿಯೇ ಅನುಭವಿಸೆ 
ಬೇಕು. ಚಳಿ ಮಳೆ ಬೇಸಗೆ ಕಾಲಗಳ ವರ್ಣನೆಯಲ್ಲಿ ಇಂಥವೇ ಹಲ 
ವಾರು ಚಿತ್ರಗಳನ್ನು ನಾವು ನೋಡಬಹುದು. ಒಮ್ಮೊಮ್ಮೆ ಕವಿಸಮಯದ 
ಮೂಲಕ ಚಿತ್ರಗಳನ್ನು ಚಿತ್ರಿಸಲು ಕವಿ ಹವಣಿಸುತ್ತಾನೆ. ಪ್ರತಿಭಾವಂತ 
ನಾದ ಕವಿಯ ದಿವ್ಯಹಸ್ತದಲ್ಲಿ ಕವಿಸಮಯ ಕಾಮಥೇನುವಾಗುತ್ತದೆ, 
ಕಾಮನ ಬಿಲ್ಲಾಗುತ್ತದೆ; ಕ್ಷುದ್ರಕವಿಯ ಸೊತ್ತುಗೈಯಲ್ಲಿ ಬರಡಾಕಳಾಗು 
ತ್ತದೆ, ಹರಳುಕಡ್ಡಿಯಾಗುತ್ತದೆ. 
ಹರಿಹೆರ ಗಿರಿಜಾಕಲ್ಯಾಣದ ವಿಷಯದಲ್ಲಿ "ಕಾವ್ಯಂ ಶಾಸಿದು 
ನವರಸಸೇವ್ಯಂ' ಎಂದು ಹೇಳಿಕೊಳ್ಳುತ್ತಾನೆ. ಈ ಮಾತು ಸಂಪೂರ್ಣ 
ನಿಜವಲ್ಲ. ಶೃಂಗಾರ, ವೀರ, ಕ್ರೋಧಾದಿರಸಗಳು ಕ್ರಚಿತ್ತಾಗಿ ಮತ್ತು 
ಇತರ ಪ್ರಧಾನರಸಗಳಿಗೆ ಪೋಷಕವಾಗಿ ಅಲ್ಪಸ್ಪಲ್ಪ ಪುಮಾಣದಲ್ಲಿ ಬರು 
ತ್ತವೆ ಅಷ್ಟೆ. ಆ ಭಕ್ತಕವಿಯ ಒಲವರವೆಲ್ಲ ಶಾಂತಕರುಣೆಗಳ ಕಡೆಗೆಂಬುದು 
ಕಾವ್ಯದ ಉದ್ದಕ್ಕೂ ವ್ಯಕ್ತವಾಗುತ್ತದೆ. 
ಕಾವ್ಯವಿಸಾಮಾಂಸೆಯಲ್ಲಿ " ಕಲೆಗಾಗಿ ಕಲೆ” ಎಂಬ ತತ್ತ್ವ ಬಹಳ 

ಹಿಂದಿನ ಕಾಲದಿಂದ ವಿಮರ್ಶಕರ ಜಿಜ್ಞಾಸೆಯ ವಿಷಯವಾಗಿದೆಯಸ್ಟೆ. 
ಆದರೆ ಕೆಲವು ಕನ್ನಡ ಕವಿಗಳ ವಿಷಯದಲ್ಲಂತು, ಅದರಲ್ಲಿಯೂ ಹರಿಹರನ 
ವಿಷಯದಲ್ಲಿ ಈ ತತ್ತ್ವ ಸಂಪೂರ್ಣವಾಗಿ ಒಪ್ಪುವುದಿಲ್ಲ. ಹರಿಹರನ 
ಜೀವನದಿಂದ ಈ ವಿಷಯ ಸ್ಪಷ್ಟವಾಗಿ ಧ್ವನಿತವಾಗುತ್ತದೆ. ಅವನ್ನ 
ಮೊದಲನೆಯದಾಗಿ ಅನುಭಾವಿ. ಈಶ್ವರ ಸಾಕ್ಷಾತ್ಕಾರಕ್ಕಾಗಿ ಅವನು 
ಕೈಗೊಂಡ ಸಾಧನೆಯ ಫಲವೇ ಅವನ ಕೃತಿಗಳು. ಆ ಕೃತಿಗಳಲ್ಲಿ ಆ 
1 ಉಗುರಿಂದಂಓ ಬೆಅಂಟಿಯಂಜನಮದಕ್ಕುಂ ಚೌಕಮೆಂ ಕೀಟಿತುಂ 

ತೆಗೆದಾಚ್ಛಾದಿಸೆ ಕೇಳ ನೀಳೆಪಟಮಕ್ಕುಂ ಬಟ್ಟತಂ ಮಾಡಿ ಸು- 

ತ್ತುಗಳೆತ್ತಲ್ಯಸಿ ತಾತಪತ್ರಮೆನಲಕ್ಕುಂ ತಾನಿದೆಂಬಂತಿರೀ 

ಜಗದೊಳ್‌ ಕಣ್ಣೆ ವಿಚಿತ್ರಮಾಗೆ ನೆರೆ ದಟ್ಟಯ್ಸಿತ್ತನಿತ್ತಂ ಶಮಂ. 

೭ 


L 


ಸಾಧಕಶ್ರೀಷ್ಮನ ಆಧ್ಯಾತ್ಮಿಕಸಾಧನೆ ಮತ್ತು ಸಿದ್ದಿಗಳನ್ನು ಸುಲಭವಾಗಿ 
ಗುರುತಿಸಬಹುದು. ಹೆರಿಹೆರನ ದೃಷ್ಟಿಯಲ್ಲಿ ಜೀವನದ ಗುರಿ ಎಂತೊ 
ಅಂತೆಯೆ ಕಾವ್ಯದ ಗುರಿಯೂ ಈಶ್ವರಸಾಕ್ಟಾತ್ಕಾರವೆಂಬುದು ಅವನ 
ಕೃತಿಗಳ ನಾಡಿನಾಡಿಗಳಲ್ಲಿ ಮಿಡಿಯುತ್ತಿದೆ. 


ಹರಿಹರನ ಪ್ರಭಾನಮುದ್ರೆ : ಕನ್ನಡ ಸಾಹಿತ್ಯದಲ್ಲಿ ಹೆರಿಹೆರನ 
ಸ್ಥಾನ ಬಹು ಹಿರಿದಾದುದು. ಅವನ ವೈಶಿಷ್ಟ್ಯ ಒಂದಲ್ಲ ಹೆಲವಾರು 
ಬಗೆಗಳಲ್ಲಿ ಸುಸ್ಪಷ್ಟವಾಗಿ ಗೋಚರವಾಗುತ್ತದೆ. ಅವನ: ಆರಿಸಿಕೊಂಡಿ 
ರುವ ಕಾವ್ಯವಸ್ತು, ಆ ವಸ್ತುವನ್ನು ಬಳಸಿಕೊಳ್ಳುವ ಸಂವಿಧಾನ ಕೌಶಲ, 
ಜೊತೆಗೆ ಅವನು ನಿರ್ಮಿಸುವ ಕಾವ್ಯದ ಹೊರಮೈ, ಇವುಗಳನ್ನು ನೋಡಿ 
ದರೆ ಅನನನ್ನು ಪುರಾತನಕನೆನ್ನುವುನಕ್ಕಿಂತ ಆಧುನಿಕನೆನ್ನುನ ಭ್ರಾಂತಿ 
ವಿಮರ್ಶಕರಲ್ಲಿ ಮೂಡದಿರದು. ಹಿಂದಿನ ಕವಿಗಳು ಪುರಾಣೇತಿಹಾಸ 
ಪ್ರಸಿದ್ಧವಾಗಿದ್ದ ವಸ್ತುವನ್ನು ತೆಗೆದುಕೊಂಡು (ತಮ್ಮ ಆಶ್ರಯದಾತರಾದ 
ರಾಜರ ಕತೆಯನ್ನು ಅವರ ಚೌಕಟ್ಟಿನಲ್ಲಿ ಅಳವಡಿಸಿಕೊಂಡು) ಕಾವ್ಯ 
ರಚನೆ ಮಾಡುತ್ತಿದ್ದ ರು. ಹರಿಹೆರ ಈ ಪದ್ಧತಿಯನ್ನು ಬಿಟ್ಟು ತನ್ನ ಸುತ್ತ 
ಮುತ್ತಣ ಜೀವಂತ ವ್ಯಕ್ತಿಗಳ ಕತೆಯನ್ನು ಬರೆದನು. ಜೇಡರು, ಅಗಸರು, 
ಕುಂಬಾರರು, ಅಸ್ಪೃಶ್ಯರು, ಒಕ್ಕಲಿಗರೇ ಮೊದಲಾದ ನಾನಾ ಕಾಯಕ 
ಗಳನ್ನುಳ್ಳ, ಆ ಕಾಯಕಗಳ ಮೂಲಕ ಶಿವೈಕ್ಯವನ್ನು ಸಾಧಿಸಿದ ಸಾಮಾನ್ಯ 
ವ್ಯಕ್ತಿಗಳ ಕತೆಗಳಿಗೆ ಕಾವ್ಯವಸ್ತುವಿನ ಯೋಗ್ಯತೆಯನ್ನು ಮೊಟ್ಟಮೊದಲು 
ಕರುಣಿಸಿದವನು ಹರಿಹರದೇವ. ಗದ್ಯಕಲೆ ಎಂತೊ ಕಥನ ಕಲೆಯೂ 
ಅಂತೆಯೆ ಹರಿಹರನ ಕಯ್ಯಲ್ಲಿ ಪರಿಸಕ್ಟವಾಯಿತೆಂದು ಧೈರ್ಯವಾಗಿ 
ಹೇಳಬಹುದು. ಭಾವತೀಕ್ಷತೆ, ಏಕಮುಖತೆ, ನಿರರ್ಗಳತೆ, ಅಂತ್ಯ 
ಪರಿಣಾಮ ಇವೇ ಮೊದಲಾದ ಆಧುನಿಕ ಕಥನಕಲೆಯ ಲಕ್ಷಣಗಳನ್ನು 
ಆತನ ಎಲ್ಲ ಕೃತಿಗಳಲ್ಲಿಯೂ (ಗಿರಿಜಾಕಲ್ಯಾಣನನ್ನು ಬಿಟ್ಟರೆ) ಕಾಣ 
ಬಹುದು. 

ಹರಿಹರನಷ್ಟು ಪ್ರಭಾನಶಾಲಿಗಳಾದ ಕವಿಗಳು ಕನ್ನಡ ಸಾಹಿತ್ಯ 
ದಲ್ಲಿ ಅತಿ ವಿರಳ. ಅವನ ವ್ಯಕ್ತಿತ್ವದ ಪ್ರಭಾವ ಮುದ್ರೆಯನ್ನು ಅಂದಿಶ್ರಿಂದ 


Li 


ಇಂದಿನವರೆಗೂ ಕನ್ನಡ ಕವಿಗಳಲ್ಲಿ ಕಾಣಬಹುದು. ವೀರಶೈವ ಕವಿಗಳಂತು 
ಅವನನ್ನು ನೆನೆದು ಅವನ ಹರಕೆಯನ್ನು ಪಡೆಯದೆ, ಅವನ ಅಡಿಗಳಿಗೆ 
ಮುಡಿ ತಾಕಿಸದೆ ಭಕ್ತಿಕುಸುಮಾಂಜಲಿಯನ್ನು ಅರ್ಪಿಸದೆ ಕಾವ್ಯರಚನೆಗೆ 
ತೊಡಗುವುದಿಲ್ಲ. ರಾಘವಾಂಕನಿಂದ ಮೊದಲುಗೊಂಡು ಷಡಕ್ಷರಿಯ 
ತನಕ ಪ್ರಕಿಯೊಬ್ಬನೂ ಅವನ ಮೇಲ್ಪಂಕ್ತಿಯನ್ನು ಅನುಸರಿಸಿ, ಅವನಿಂದ 
ಮತ್ತು ಅವನ ಕಾವ್ಯಗಳಿಂದ ಸ ಸ್ಫೂರ್ತಿಯನ್ನು ಪಡೆದು ಶ್ರೇಷ್ಠ ಕವಿಗಳಾಗಿ 
ಮೆರೆದು ಕೃತಕೃತ್ಯರಾಗಿದ್ದಾರೆ. ಪ್ರತಿಯೊಬ್ಬನೂ ಅವನನ್ನೂ, ಅವನ 
ಕಾವ್ಯಗಳನ್ನೂ ಕುರಿತು ಹಲವು ರೀತಿಯಲ್ಲಿ ಪ್ರಶಂಸಿಸಿ ಗೌರವಿಸಿದ್ದಾರೆ. 
ಇಲ್ಲಿ ಉದಾಹರಣೆಗಾಗಿ ಕೆಲವು ಕವಿಗಳ ಸೂಕ್ತಿಗಳನ್ನು ಮಾತ್ರ 
ಉದ್ದ ರಿಸಿದೆ: 


೧) ಕರ್ಣಾಟಕಾವ್ಯಲಕ್ಷಣದೀಕ್ಷಾಚಾರ್ಯ ಶಿವಯೋಗಚಕ್ರೇಶ್ವರ 
ಮರ್ತ್ಯಲೋಕದ ಮಹಾದೇವನೆನಿಪ ಹಂಪೆಯ ಹರಿಹರ 
— ರಾಘವಾಂಕ (ಸು. ೧೩೦೦) ಹರಿಶ್ಚಂದ್ರಕಾವ್ಯ. 


೨) ಹರಿಹರ ಕವೀಶನಂ ಗುರುಭಕ್ತಿಕೋಶನಂ 
— ಗುಬ್ಬಿಯ ಮಲ್ಲಣಾರ್ಯ (೧೫೩೦) ಭಾವಚಿಂತಾರತ್ನ. 


೩) ಸರಸ ಮೃದುಮಧುರೋಪಮೆಗಳಂ 
ಕುರಿಸೆ ವಸ್ತುಕ ವರ್ಣಕಂಗಳ 
ನೆರಪಿ ಹರನಂ ಹರಗಣಂಗಳನೈದೆ ಕೀರ್ತಿಸಿದ 
ಧರೆಗುಭಯ ಕವಿಶರಭಭೇರುಂ 
ಡರಸುಕವಿ ಹೆರಿ ಬುಧವರನ ತ 
ದ್ವರಸುತನ ರಾಘವನ ಕೃಪೆಯಿಂ ರಚಿಸುವೆಂ ಕೃತಿಯ 
—ಭೀಮಕವಿ (೧೩೬೯) ಬಸವಪುರಾಣ. 


೪) ಚದುರಿಂಪು ಸೊಂಪಲಂಕೃತಿ ಚಮತ್ಯೃತಿ ರೀತಿ 
ಮೃದುಮಧುರಸರಸೋಪಮಾದ್ಯಖಿಲ ಲಕ್ಷಣಾ 


೫) 


೬) 


೭) 


೮) 


೯) 


7.1] 
ದಿತ ವಸ್ತುಕ ವರ್ಣಕಂಗಳಿಂ ಶಿವನಂ ಶಿವೈಕ್ಯರಂ ನುತಿಸುತಿರ್ದ 


ಶಿವಕವೀಂದ್ರಂ...ಲಲ 
—ಪದ್ಮಣಾಂಕ (೧೩೮೫) ಪದ್ಮರಾಜಪುರಾಣ. 


ಕಂಪಮರ್ದ ಚಂದನದ ಪಂಕದೊಳ್‌ ಪರಿಮಳಂ 
ಪೆಂಪುವಡೆದಂತೆ ರಸಭರಿತ ಪ್ರಬಂಧದೊಳ್‌ 
ಸೊಂಪುಡೋಜಿವ ಶಬ್ದಸಂದರ್ಭಮೊಪ್ಪುತಿರೆ ಪೊಸತಪ್ಪ 


ಯುಕ್ತಿಯಿಂದಂ 
ಇಂಪಾಗಿ ಶಿವಗಣಪ್ರಕರಮಂ ಕೊಂಡಾಡಿ 


ಪಂಸೆಯೊಳು ಪಂಪಾವಿರೂಪಾಕ್ಷನೊಳಗವಿದ 
ಪಂಪೆಯ ಹೆರೀಶ್ಚರೆ... 
--ನೀಲಕಂಠಾಚಾರ್ಯ (೧೪೮೫) ಆರಾಧ್ಯ ಚಾರಿತ್ರ. 


ಕನ್ನಡ ಜಾಣಂ ಹಂಪೆಯ ಹೆರೀಶ್ವರನ ಬಗೆ 
—ವೀರಭದ್ರರಾಜ (೧೫೩೦) ವೀರಭದ್ರವಿಜಯ. 


ಹೆರವಿರೂಪಾಕ್ಷನನು ನಾಮವ 

ಬರೆದು ಬಲ್ಲಾಳಂಗೆ ಲೆಕ್ಕವ 

ನೊರೆದು ಭಾನುವ ನಿಲಿಸಿ ಧರೆಯನು ಸುಡುವ ಪಾನಕನ 
ಒಲಿಸಿ ಪೌರಾತನ ಚರಿತ್ರವ 

ನಜುಹಿ ಜನ ಕಾಣ್ಬಂತೆ ಲಿಂಗವ 

ಬೆರಸಿದಗೆ ಹಂಪೆಯ ಹರೀಶ್ವರದೇವಗೆಅಗುವೆನು 


ಎರಾಮಚಂದ್ರಗುರುಶಿಷ್ಯ (೧೫೫೦) ಆದಿತ್ಯಪುರಾಣ. 
ಚಿತ್ತಾಂತಂ ಹಂಪೆಯ ಹರಿದೇವಂ 
—ಯಳಂದೂರ ಹೆರೀಶ್ವರ (೧೬೦೬) ಶ್ರೀ ಪ್ರಭುದೇವರ ಪುರಾಣ: 


ಮೃದುಮಧುರ ಪದವಿಲಾಸಾ- 
ಸ್ಪದರಸವಿಸರಪ್ರಕಾಶ ಕರ್ಣಾಟಕವಿ 


Lili 
ತ್ಚದೊಳೊರ್ವನೆ ಪೆಸರ್ವಡೆದ- 
ಗದ ಹರಿಹೆರನುದಿತ ಮಾರ್ಗದಿಂದಿದನೊಕೆವೆಂ 
--ಷಡಕ್ಷರದೇವ (೧೬೫೦) ವೃಷಭೇಂದ್ರವಿಜಯ. 

ಕೊನೆಯ ನುಡಿ: ಈ ಸಂಗ್ರಹವನ್ನು ಶ್ರೀ ಶಿ. ಚ. ನಂದಿ 
ಮಠರವರು ಸಂಪಾದಿಸಿರುವ ಗಿರಿಜಾಕಲ್ಯಾಣ, ದಿ| ಶ್ರೀ ರಾಮಾನುಜ 
ಯ್ಯಂಗಾರ್ಯರ ಗಿರಿಜಾಕಲ್ಯಾಣ ಮತ್ತು ಇನ್ನು ಕೆಲವು ಹಸ್ತಪ್ರತಿಗಳ 
ನೆರವಿನಿಂದ ಸಿದ್ಧಗೊಳಿಸಿದೆ. ಅನೇಕ ಕಡೆ ಹಸ್ತಪ್ರತಿಗಳ ಪಾಠವನ್ನೆ 
ಅಂಗೀಕರಿಸಲಾಗಿದೆ. ವಾಚಕರ ಅನುಕೂಲಕ್ಕಾಗಿ ಒಂದೆರಡುಕಡೆ ಪಾಠ 
ವನ್ನು ತಿದ್ದುವ, ಕೆಲವು ಕಡೆ ಸದ ಪದ್ಯಗಳನ್ನು ಸ್ಥಾನಪಲ್ಲಟಮಾಡುವ 
ಸ್ವಾತಂತ್ರ್ಯವನ್ನು ವಹಿಸಿಕೊಂಡಿದೆ. ಉತ್ತಮ ಸಂಗ್ರಹೆ ಉತ್ತಮ 
ವಿಮರ್ಶೆಯೂ ಅಹುದು, ಉತ್ತಮ ಕಲೆಯೂ ಅಹುದು ಎಂಬ ತತ್ತ್ವ 
ವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಕೃತಿಯನ್ನು ಸಿದ್ಧಪಡಿಸಿದೆ. ಇದು 
ರಸಜ್ಜರಿಗೆ ಮನೋಜ್ಞ ವಾದರೆ ಸಂಪಾದಕರ ಶ್ರಮ ಸಾರ್ಥಕವಾಗುತ್ತದೆ. 

ಈ ಸಂಗ್ರಹವನ್ನು ಸಿದ್ಧಪಡಿಸುವಾಗ ಅನೇಕ ಅಮೂಲ್ಯ ಸಲಹೆ 
ಸೂಚನೆಗಳನ್ನಿತ್ತು, ಮುಗಿಸಿದ ಮೇಲೆ ಆದ್ಯಂತ ಓದಿಸಿ ಓರೆಕೋರೆ 
ಗಳನ್ನು ತಿದ್ದಿ ಒಸಪ್ಪುಮಾಡಿಕೊಟ್ಟು, ಹ೦ಹರದೇವನ ದರ್ಶನವನ್ನು ನಮಗೆ 
ಪರಿಚಯಿಸಿಕೊಟ್ಟ ನಮ್ಮ ವಿದ್ಯಾಗುರುಗಳೂ ಪೂಜ್ಯರೂ ಆದ ಪ್ರೊ 
ಕೆ. ನಿ. ಪುಟ್ಟಪ್ಪನವರಿಗೆ ನಾವು ಚಿರಖುಣಿಗಳು. ಈ ಸಂಗ್ರಹ ವಾಚಕರ 
ಮೆಚ್ಚುಗೆಗೆ ಪಾತ್ರವಾದಕ್ಕೆ ಆ ಗೌರವ ಶ್ರೀ ಪುಟ್ಟಿಫ್ಸುನವರಿಗೇ ಸಲ್ಲಬೇಕು. 

ಈ ಕೃತಿಯ ಪ್ರಕಟನೆಗೆ ನೆರವಿತ್ತ ಶ್ರೀ ಗೌರೀಶಂಕರ ಬುಕ್‌ 
ಡಿಪೋ ಮಾಲೀಕರಿಗೂ ಸಕಾಲದಲ್ಲಿ ಅಚ್ಚುಮಾಡಿಕೊಟ್ಟ ಜೇತನ 
ಮುದ್ರಾಲಯದೆವರಿಗೊ ವಂದನೆಗಳು. 

ಕೊಂಡಾಡುಗೆ ಕಲ್ತೋದುಗೆ 

ಮುಂಡಾಡುಗೆ ಮುದ್ದಿಸುಗೆ ಮರಲ್ಪಪ್ಪುಗೆ ಕೆಯ್‌- 

ನೊಂಡೀ ಕಾವ್ಯಮನಗಜೆಯ 


ಗಂಡ್ನನಲಂಸಿಂಜಿ ಹೆಂಪೆಯ ವಿರೂಪಾಕ್ಷಂ 
ee 


1. 
2. 
3. 
4. 


6, 
7. 


10. 
11, 
12. 
13. 
14. 
15. 
16. 


17. 


18. 


19. 


ಗ್ರಂಥೆಯಣ 
ಹೆರಿಹರೆದೇನ ಕರ್ಣಾಟಕ ಸಂಘ, ರಾಜಾರಾಮಕಾಲೇಜ್‌, ಕೊಲ್ಲಾಫ್ರರೆ 
ಹಂಪೆಯ ಹರಿಹಠೆ ಶ್ರೀಡಿ. ಎಲ್‌. ನರಸಿಂಹಾಚಾರ್‌ 
ನಂಬಿಯಣ್ಣನ ರಗಳೆ. ಶ್ರೀ ತೀ. ನಂ. ಶ್ರೀಕಂಠಯ್ಯ (ಸಂಪಾದಕರು) 
ಪದ್ಮರಾಜಪುರಾಣ ಪದ್ಮಣಾಂಕ (ಪ್ರಥಮ ಮುದ್ರಣ) 
ರಾಘವಾಂಕಚಾರಿತ್ರ ಚಿಕ್ಕನಂಜೇಶ (ಹಸ್ತಪ್ರತಿ) 
ಗುರುರಾಜಚಾರಿತ್ರ ಪ್ರೊ. ಭೂಸನೂರ ಮಠ (ಸಂಪಾದಕರು) 
ರಳ್ಪಾಶತಕ, ಪಂಪಾಶತಕ ಶ್ರೀ ಶಿ. ಶಿ. ಬಸವನಾಳ 
ಸಿದ್ಧರಾಮಚಾಂತ್ರ ಶ್ರೀ ಟ. ಎಸ್‌. ವಿ. ಮತ್ತು ಶ್ರೀ ಡಿ.ಎಲ್‌.ಎನ್‌. 
(ಸಂಪಾದಕರು) 

ಹರಿಶ್ಚಂದ್ರಕಾವ್ಶ (ಮೂಲ) ಕಾವ್ಯಮೆಂಜರಿಮಾಲೆ 
ಛಂಜೋಂಬುಧಿ ರ! ಕಿಟ್ಟಲ್‌ (ಸಂಪಾದಕರು) 
ಕವಿಚರಿತೆ (ಮೂರು ಭಾಗಗಳು) ್ಹದಿ8 ಶ್ರೀ ರಾ. ನರಸಿಂಹಾಚಾರ್ಯ 
ಫಲವು ಕನ್ನಡ ಕವಿಗಳ ಕಾಲವಿಚಾರ ಡಾ! ಅ. ವೆಂಕಟಸುಬ್ಬಯ್ಯ 
ಹಾಸನ ಜಿಲ್ಲೆಯೆ ಶಾಸನಗಳು (ಪುರವಣಿ ಸಹಿತ) 
ಶಿವದೇವವಿಜಯ ಶ್ರೀ ಎಂ. ಜಿ. ನಂಜುಂಡಾರಾಧ್ಯ (ಸಂಪಾದಕರು) 
ಪ್ರಬುದ್ಧ ಕರ್ಣಾಟಕ ಪರಿಷತ್ಪತ್ರಿಕೆ, ಶರಣಸಾಹಿತ್ಮ ಸಂಚಿಕೆಗಳು 
ಕುಮಾರಸಂಭವ (ಮೂಲ ಮತ್ತು ಭಾಷಾಂತರ) 
ಶಿನ್ಯ ಸ್ಕಾಂದ್ಕ ಲಿಂಗ್ಕ ಪದ್ಮ ಇತ್ಮಾದಿ ಪುರಾಣಗಳು 
History of classical Sanskrit Literature 

Sri M. Krishnamachariar 
Vedic Age— Dr. ೫. C. Majumdar (Editor) 
Indo-Aryan Mythology—Sri Narayan Aiyangar 

ಇತ್ಯಾದಿ ಇತ್ಯಾದಿ ಇತ್ಯಾದಿ. 





ಒಇಳಪಿಡಿ 


ವಿಷೆಯೆ 

ಪೀಠಿಕೆ ತ 
ಗ್ರಂಥಯಣ Ne 
ಒಪ್ರೋಲೆ ಚ್‌ 


ಗಿರಿಜಾಕಲ್ಯಾಣ ಮಹಾಪುಬಂಧಂ (ಸಂಗ್ರಹ) 


೧. 
ಎ 


ಚಿ 


ಆ 


ನಾಂದಿ ಆ 
ಹೈಮವತೀ ಶೈಶವಲೀಲಿ ಬ್‌ 
ಗಿರಿಜಾವೆಧೂ ನಿತ್ಕಶಿವಾರ್ಚನೆ Re 
ಆನಿರ್ದಲ್ಲಿಗೆ ಸಮಂತು ತನ್ನನೆ ತರ್ಪೆಂ ಹ 
ತಪವಗಣ್ಯವಾವನಪುಣ್ಯಂ! ಭಃ 
ಮನೋಜಹರೆ ದಂಪತಿಗಳ್‌ ಸ 
ಮಂಗಳಂ 

ಪರಿಶಿಷ್ಟ, : 

ಟಿಪ್ಪಣಿಗಳು ಜಿ 
(ಅ) ಶಿವಪುರಾಣದ ಪಾವಳತೀಖಂಡೆದೆ ಕಥಾಸಾರೆ ... 
(ಆ) ಸ್ವಾಂದಪುರಾಣದ ಕೌಮಾರಿಕಾಖಂಡದ ಕಥಾಸಾರ 
ಬಿಡಿಮುತ್ತುಗಳು ಸ 


ಖುಟಿ 

118 
Liv 
LV 


೧೫ 
ಷಿಣ 
ತ್ಲ 


೩೭ 


೭೯ 
೯೧ 
೧೦.೨ 


೧೦೫ 


ಒಪ್ಪೋಲೆ 


ಪುಟ ಪಂಕ್ತಿ ತಪ್ಪು ಒಪ್ಪೆ 

೧೨ ೧೮ ನವರಾಜಿ ವನರಾಜಿ 

೨೨ ೧೨ ಭಿನ್ನಾಭಿನ್ನಜ್ಞಾನ ಭಿನ್ಮಾಭಿನ್ನಂ ಜ್ಞಾನ 
೬೬ ಗಿ ಹಿಮಾಚಲಮಂ ಹೇಮಕೂಹಣಾಚಲಮಂ 


೨ ನೆಯ ಸಂಧಿಯ ೩೬ ನೆಯ ಪದ್ಯವು ಅದರ ಮೇಲ್ಭಾಗದಲ್ಲಿ ಬರುವ ಗದ್ಯಕ್ಕಿಂತ 
ಮೊದಲೇ ಬರಬೇಕು. 


ಪೀಠಿಕೆಯ ಒಂದೆರಡು ಪದ್ಮಗಳಲ್ಲಿ ಶಕಟಕೀಫ ಬಿಟ್ಟುಹೋಗಿದೆ. 


ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


66ಹ0ಹಾಕ/ ಕತರ ಧಾರಾ ಸಾಜಾರಟಿತನರ ಬರ ಭವಂತು 


ನಾಂದಿ 


ಶ್ರೀಮಚ್ಛೈೈಲೇಂದ್ರ ಪುತ್ರೀ ಗುರುತರಹೃದಯಕ್ಷೀರವಾರಾಶಿಚಂದ್ರಂ, 
ವ್ಯೋಮಾರ್ಕೆೇಂದು ಕ್ಷಮಾತ್ಮಾನಲಜಲಪವಮಾನಾಷ್ಟಮೂ ರ್ತಿಪುಸಿದ್ದಂ, 
ಪ್ರೇಮಂಬೆತ್ತೀಗೆ ಸದ್ಭಕ್ತಿಯನೆಮಗಮರಾನೀಕ ಮಾಣಿಕ್ಯಮೌಳಿ 
ಸ್ತೋಮಾಂಫಿ)ಜ್ಯೋತಿ ಪಂಪಾಪುರದರಸ ವಿರೂಪಾಕ್ಷನಾನಂದದಿಂ ೧ 


ಮಂಗಳಮೂರ್ತಿ ಮಾನಿನಿ ಮಹೋಜ್ಜಳೆ ಮಾನ್ಯ ಮಹಾಮಹೇಶನ- 
ರ್ಧಾಂಗಿ ಮಹೋವಿರಾಜಿತೆ ಮಹಾಶಿನಶಕ್ತಿ ಮಹಾಪತಿವುತೋ- 

ತ್ತುಂಗೆ ಮಹಾತ್ರಿಲೋಚನೆ ಮಹಾನಿಧಿ ತನ್ನ ವಿವಾಹನರ್ಣನಾ 
ಸಂಗತಿಯೆಂದು ಮತ್ಯತಿಗೆ ಪಾರ್ವತಿ ಮಾಳ್ಕೆ ಮಹೋತ್ಸವಂಗಳಂ ೨ 


ಎನ್ನೀ ಕಾವ್ಯಕ್ಕೆ ನಿರ್ವಿಘ್ನದಿನತುಳ ನವೀನಾರ್ಥವಾಕ್ಯಪ್ರಸನ್ನೋ 
ತೃನ್ನಾಲಂಕಾರಮಂ ಮಾಡುಗೆ ವಿಪುಳಕಪೋಳಸ್ಥಳಾಂತಸ್ಥ ಳೀಸಂ 
ಭಿನ್ಟೋದ್ಯದ್ದಾನ ಧಾರಾಪ್ರಬಳ ಪರಿಮಳಾಸಕ್ತ ಭೃಂಗಾವಳೀ ಸಂ- ` 
ಪನ್ನಪ್ರೋದ್ಭೂತ ರುಂಕಾರಿತರವ ಮುದಿತಾನಂದ ವೇಶಂ ಗಣೇಶಂ ೩ 


ಶಿವನ ಮನೋಹರಂ ಶಿನನ ಪುಣ್ಯಫಲಂ ಶಿವನಾಪ್ರಸಂಕುಳಂ 

ಶಿವನ ವಿಲೋಚನಂ ಶಿವನ ಗೋತ್ರಕುಲಂ ಶಿವನೂರ್ಜಿತೋಜ್ವಲಂ 
ಶಿವನ ಸುಖಂ ಸದಾಶಿವನ ಸರ್ವಮುಖಂ ಶಿವಭಕ್ತರೆನ್ನ ಕಾ- 

ವ್ಯವನತಿ ಸಮ್ಮುದಂಬೆರಸಿ ಪೊರ್ದುಗೆ ತಿರ್ದುಗೆ ತಾಳ್ವಿದಳ್ಳೆ ಆಂ... _ ೪ 


೨ ಗಿರಿಜಾಕಲ್ಯಾಣ ಮಹಾಪ್ರಬಂಧೆಂ 


ಗಿರಿಜಾ ಕಲ್ಯಾಣಮಿಂತೀನುತಕೃತಿಯ ಪೆಸರ್‌, ಭಾಪುರೇ ಕಾವ್ಯನಾಥಂ 
ಗಿರಿಜಾನಾಥಂ, ಕಥಾಸಂಗತಿ ನರಗಿರಿಜೋದ್ರಾಹ, ಈ ಕಾವ್ಯಮಂ ನಿ- 

ಸ್ತರದಿಂ ತಾನೊಲ್ಲು ಸೇಳ್ದಂ ಶಿವಕವಿ ಹರಿದೇವಂ ಮಹೋತ್ಸಾಹದಿಂದಂ, 
ಪರಮಾನಂದಾಬ್ದಿ ಸಂಪಾಪುರದರಸ ನಿರೂಪಾಕ್ಷ ಸಾಕ್ಷಾತ್ಸುಪುತ್ರಂ ೫ 


೧. ಹೈಮನತೀ ಶೈಶನಲೀಲೆ 





ಆ ಹಿಮಶೈಲದುತ್ತರವಿಭಾಗದೊಳೊಪ್ಪುವುದಾತ್ತನಂದನ 

ವ್ಯೂಹ ತಟಾಕ ವೀಧಿ 1ಕಳಮಾವಳಿ ಸ*ಕೈೆರವರಾಜಿಯಬ್ಬಸಂ- 

ದೋಹೆ ವಿಶಾಲ ರಾಜನಗರೀ ವ್ರಜ ಚಾರುನದೀ ನದಾಳಿಯು- 

ತ್ಸಾಹೆ ಸಮಗ್ರದಿಂದೆ ಗಿರಿರಾಜನ ದೇಶಮಿಳಾವಿಭೂಷಣಂ ೧ 


ಕಲ್ಲೆಲ್ಲಂ ಪರುಷಂ, ತರು- 

ವೆಲ್ಲಂ ಕಲ್ಪತರು 8ಗುಲ್ಮಮೆಲ್ಲೌಷಧಿ, ಗೋ- 

ವೆಲ್ಲಂ *ಸುರಭಿಕುಲಂ, ಮಡು 

ವೆಲ್ಲಂ ಸಿದ್ಧರಸಮೆಥಿಕುಮಂತಾ ನಾಡೊಳ್‌ ೨ 


ನಾನಾನದೇವಾಯತನಾ 

ನೂನವಿಭೋಗಾದಿ ಸಂಪದಪ್ರದಮೆನಿಸಿ- 

ರ್ಪಾ ನಾಡಿಂಗೆ ಶಿರೋಮಣಿ 

ತಾನೆರಿಕುಂ ಪೆಸರೊಳೋಷಧಿಪ್ರಸ್ಥಪುರಂ ೩ 


ಪಳಿಕಿನ ಕೋಂಟಿಕಬಟ್ಟಡಿನೆ ?ಬೇವಿನ ದಂಡೆ ನಭಕ್ಕೆ ಮಾಟುವೆ 

ಟ್ವಳೆ ನಿಮಿರ್ದೇಜ ಪಾರುವ ಪತಾಕೆ ವಿರಾಜಿಪ ಕಗೊಂಟು ಗೊಂಟನೊಳ್‌ 
ಬಳಸಿದ ಅಕೊತ್ತಳಂ ಸೊಗಯಿ 39ಪಾಳ್ವರಿ 33ಡೆಂಕಣಿ 1₹ಸಾರಮಾರಿಯ 
ಗಳಿಸುವ ಗೋಪುರಂ ಪುಲಿಮೊಗಂ ಮೆಆ್‌ಗುಂ ಪುರದೊಳ್‌ ನಿರಂತರಂ ೪ 


] ಬತ್ತದ ಬೆಳಸು 2 ನೈದಿಲೆಯ ಹರಹು 3 ಗಿಡ ಪೊದೆ 4 ಕಾಮ 
ಥೇನು $ ದೇವಮಂದಿರೆ 6 ಕೋಟಿಗೋಡೆಯ ಮುಗಿವು, ಕೋಟಿಯ ತಲೆ 
7 ಶಾವಲು ಕಟ್ಟಿ 8 ಮೂಲೆ 9 ಹೂಡೆಯ 10 ಅಗಳು ಸುತ್ತಿದ ಗೋಡೆ 
11 ಧ್ವಜಸ್ತಂಭ (?,. ಒಂದು ಯುದ್ಧೋಪಕರಣ ' 12 ಸಾರ ಅಂದರೆ ಅಟ್ಟಳೆ 
ಗಳನ್ನು ಧ್ವಂಸಮಾಡುವ ಆಯುಧ ವಿಶೇಷ (1) 


ಳ ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


ಸಿರಿ ತಂದಿಕ್ಸಿದಕೋಕೆ, ವಾಗ್ರನಿತೆಯಿಟ್ಟಾನ್ರುಂ, ಶಚೀದೇವಿಯಿ- 
ಟ್ವರನೇಜಲ್‌, ಮಿಗೆ ರಂಭೆಯಿಟ್ಟ ಕದಳೀಸಂಡಂ, ಸುರಸ್ತ್ರೀಯರಿ- 
ಟ್ಬರವಿಂದಾಕರಮೂರ್ವಶೀವಧು ಸರಾಗಂ ತಂದ ಪೂಗದ್ರುಮಂ, 
ತರದಿಂದಂ ರತಿಯಿಟ್ಟ ದಾಡಿನುಕುಲಂ, ಸಾರ್ನರ್ತುಕೋದ್ಯಾನದೊಳ್‌ ೫ 


ಶ್ರೀಪರಮೇಶ್ವರಾಂಥಿ) ಸರಸೀಜಮಧುವುತನುದ್ಭತೇಜನು 

ರ್ವೀಪತಿ, ಸರ್ವದಿಗ್ಭರಿತ ಕೀರ್ತಿಯುತಂ, ನತಭೂಭುಜಂ, ಜಗ- 
ದ್ದೀಪಕನತ್ಯುದಾರನತಿಧೀರನತಿಸ್ತುತಿಪಾತ್ರಗೋತ್ರನಂ- 

ತಾ ಪುರನಾಥನೊಪ್ಪುವನುದಾತ್ತಗುಣಂ ಗಿರಿರಾಜನುರ್ವಿಯೊಳ್‌ ೬ 


ಆತನ ಪುಣ್ಯವಲ್ಲಭೆ ವಿರಾಜಿತೆ ಪೂಜೈ ಪರಾಪರೈಕ ಎ- 

ಖ್ಯಾತೆ ಪತಿನ್ರತಾಗುಣನಿಭೂಷಣೆ ಸಲ್ಲಲಿತಾಂಗಿ ಸತ್ಯಕಶೈ- 

ವಾತುರೆ ಶಾಂತೆ ಶಾಶ್ವತೆ ಶುಭಾಚರಣಾನ್ವಿತೆ ಮಾನ್ಯೆ ಸದ್ಗುಣ- 

ವ್ರಾತೆ ವಿಳಾಸವಿಭ್ರಮಕಳಾನಿಧಿ ಮೇನೆಯೆನಿಪುಳುರ್ನಿಯೊಳ್‌ ೭ 


ಇಂತು ಪಿತೃಗಳ ಮನದೊಳ್‌ ಪುಟ್ಟದ ಸಕಲಗುಣಾಲಂಕೃತೆ 
ಯಪ್ಪ ಮೇನಾದೇವಿ ನಿಜನಲ್ಲಚೆಯಾಗೆ ಪರ್ವಿದ ಹೆರ್ಷಕ್ಕಿ ಬುಗೊಟ್ಟು 
ನಲಿನಲಿದು ಕೆಲವುದಿನಂ ಅತಿಸುಖದೊಳಿರ್ದು ಮೈನಾಕನೆಂಬ ಕುಮಾ 
ರನಂ ಪಡೆಮ ವಿಮಳಮನದಿಂದಿರ್ವರುಂ ಸಮಸುಖದೊಳಿರ್ಪಲ್ಲಿ 


ಭರದಿಂ ಬಹುಸಂತಾನಾ- 

ತುರೆ ಸಾಧು ಸುಶೀಲೆ ಲೀಲೆ ಮಿಕ್ಕಾದರದಿಂ 

ಗಿರಿರಾಜಂಗೆ ವಿರಾಜಿಪ 

ವರಜೀವ ಸಮಾನೆ ಸೇಸೆ ನಯದಿಂ ನುಡಿದಳ್‌ ಲ್‌ 
ಮೊಲೆಯುಣು1ತಳ್ಳಆ್‌ಂ ನಗುನ,ನಿಂದಿರುತಪ್ಪುವ, *ಪೊಂಗಿ ಹಿಗ್ಗುತುಂ 
ಮಲೆವ ಮರಳ್ವ, ಕಣ್ಗಳನಲರ್ಚುವ ಮುಚ್ಚುವ, ನೋಡುತಾಡುತುಂ 
ನಲಿನಲಿದುರ್ಬುತಂತೊಲೆಯುತಿಂತೊಲೆಕೆವಳ್ತಿಯ ಮುದ್ದಿ ನೊಪ್ಸಹೊಳ್‌ 
ನೆಲಸಿದ ಪುತ್ರಿಯಂ ಬಯಸುತಿರ್ದಪುದೆನ್ನ ಮನಂ ಮನಃಸ್ರಿಯಾ ೯ 


1 ಪ್ರೀತಿ 2 ಉಬ್ಬಿ 3 ಪ್ರೀತಿ 


ಹೈಮನತೀ ಶೈಶವಲೀಲೆ ೫ 


ಉಗ್ರತಪದಿಂದೆಯತುಳ ಸ- 

ಮಗ್ರೆಯನ್‌ ಅಭವಂಗೆ ವಧುವೆಶಿಸ್ಸಳನಾ3ನ 

ವ್ಯಗ್ರದೆ ಪಡೆವೆಂ, ಕುಧರ 

ಪ್ರಾಗ್ರನೆ, ಕಳಿಪೆಂದು ಮೇನೆ ನುಡಿನವಸರದೊಳ್‌, ೧೦ 


ಗಿರಿರಾಜಂ ಒಡಂಬಟ್ಟಾ ದರದಿಂದಂ 


ಹಳಿಪೆ, ನಡೆತಂದು ರಮ್ಯ 

ಸ್ಥಳದೊಳ್‌ ನಿಂದೇಕಪಾದದಿಂದಂ ಮೇನಾ- 

ಲಳನೆ ಮಹಾದೇವಿಯ ಫಿ 

ರ್ಮಳರೂಪಂ ಹೃದಯ ಕಮಲದೊಳ್‌ ತಳೆದಿರ್ದಳ್‌ ೧೧ 


ಮುಗಿದುವು ನಯನಸರೋಜಂ, 

ಮಿಗೆಯಲರ್ದುದು ಚಿತ್ತಕ್ಸೆರನಂ, ಮಿಕ್ಟೇಟೀ- 

ತ್ತು ಗಭೀರತಸೋವಾರಿಧಿ 
ಬಗೆಯೊಳಗಾಧ್ಯಾನಚಂದ್ರನುದಯಿಸುವಾಗಳ್‌ ೧೨ 


ಇಂತು ತಪೋಬೀಜಂ ಚಿತ್ತಭೂಮಿಯೊಳ್‌ ಬೇರೊಜಾ, ಅಹಂ 
ಕಾರದೊಳಂಕುರಿಸಿ, ಬುದ್ದಿ ಯೊಳ್‌ ಪಲ್ಲವಿಸ್ಕಿ ಮನದೊಳ್‌ ನಿಮಿರ್ದು, 
ನಿಸ್ಕೆಯೊಳ್‌ ಕುಡಿನರಿದು "ಸರಿದು ಪರ್ವಿ ಪುರಹರನರಸಿಯ ಮೆಲ್ಲಡಿಗಳ್ಳೆ 
ನಿಲ್ಲದೆ ಧೀಂಕಿಡೆ, ಭವಾನಿ ಚೋಂಕನಆಟದು, ವರಪುತ್ರೀ ಸ್ಥಿರಭಾವ 
ಕಾಮ್ಯವಿಲಸತ್‌ ಸನ್ಮಾನ್ಯೈಯಪ್ಪು ಮೇನೆಯ ತಪಕ್ಕೆ ಮಿಗೆ ಮಚ್ಚಿ 
ಕರುಣಿಸಿ, ಹರನಂ ಬೀಳ್ಕೊಂಡು ತಂದೆ ಮಾಡುವ ಯಾಗಮಂ ಸೋಲ 
ನೆನದಿಂ ಕೈಲಾಸಮಂ ಪೊಅಮಟ್ಟು ದಕ್ಷನ ಪುರಕ್ಳಭಿಮುಖಿಯಾಗಿ, 

ಶ್ರಿಣಯನವಿರಹಿತಯಾಗ- 

ಸಿಕ್ಟಣಿಯರದಿಂ ಪೋಗಿ ಮುಂದೆ ನಿಲೆ, ದಕ್ಷಂ ನಿ- 

ರ್ಗುಣನಂ ಥಿಂದಿಸ್ಕೆ ದಾಕ್ಷಾ- 

ಯಣಿ ಕೇಳದೆ ವಿಮಳಯೋಗದಿಂ ನಡೆತಂದಳ್‌ ೧೩ 

1 ಸ್ಥಿರಚಿತ್ತತೆಯಿಂದ 2 ಸಂಭ್ರಮ, ಒಪ್ಪ 


೩೬ ಗಿರಿಜಾಕಲ್ಯಾಣ ಮಹಾಪ್ರಬಂ ಧೆಂ 


ಸುರತರುನಿಂ ಬೀಜಂ, ದಿ- 

ವ್ಯರತ್ನದಿಂ ಕಾಂತಿ, ಪೂರ್ಣಶಶಿಯಿಂ ಕಿರಣಂ, 

ವರಸುಧೆಯಿಂ ಮಧುರತೆ, ಬಂ- 

ಧುರ ಕುಸುಮದೆ ಕಂಪು ಬರ್ಪ ತೆಅದಿಂ ಬಂದಳ್‌ ೧೪ 


ಉತ್ಕಟತಪೋನಿಸ್ಕೆ ಗೆ 

ಸತ್ಸರುಣಿಮನಾಂತು ನಿನ್ನ ಬಸಿಜಕೊಳ್‌ ಬರ್ಪೆಂ 

ಸತ್ಯುಲಜೆ, ಎನುತೆ ಮೇನೆಯ 

ಹೃತ್ವುಮಲದ ಬೆಳಗಿನೊಳಗೆ ಬೆಳಗಾಗಿರ್ದಳ್‌ ೧೫ 


ಇರೆ ಮೇನೆಯಣಕಿದು ಹರ್ಷದ 

ಶರನಿಧಿಯೊಳ್‌ ಪೊಕ್ಳು, ಲೀಲೆ ಮಿಕ್ಫೋಲಾಡು- 
ತ್ರರಲುತ್ತೀಸಾಡುತ್ತುಂ, 

3 ಸೂರೆಯೇಜುತೆ ಜನದ ವಿಪುಳೆ ತಪಮಂ ಬಿಟ್ಟಳ್‌ ೧೬ 


ಬಂದಗರಾಜ ರಾಜಗೃಹಮಂ ಪುಗುತುಂ ಪರಮಪ್ರದೀಷೆ ಸಾ- 

ನಂದೆ ಸರೋಜನೇತ್ರೆ ವರವಕ್ತ್ರೆ ಮನೋಹಕೆ ಮಾನ್ಯೆ ಮೇನೆ ಸಾ- 
ರ್ತಂದು ನಿಜೇಶನಂ ಪ್ರಿಯದೊಳಪ್ಪಿ ಮನೋರಥಸಿದ್ದಿಯಾದುದಂ 
ಸಿಂದುಸಿರ್ದಂತರಂಗ ಬಹಿರಂಗ ಸುಖಾನ್ವಿತೆಯಾಗುತೊಫ್ಸಿದಳ್‌ ೧೭ 


ಇಂತು ತನ್ನೆ ಬಸಿಆಕೊಳ್‌ ಭವಾನಿ ಬರ್ಪ ವರಮಂ ಪಡೆದು 
ನಾನಾಸುಖಹೊಳೊಪ್ಪಿರ್ದು, ಗಿರಿರಾಜನುಂ ತಾನುಂ ಸಮಾನ ರಾಗ 
ಭೋಗಭರಿತ ಪರಮಸುಖದಿಂ ಸಂತುಷ್ಟಪುಷ್ಟಹೈದಯರಾಗಿರಲ್‌, ಆ 
ಸಮಯದೊಳ್‌ 


ಸಪಜೆಪಿಂ ಮೇನೆಯ ಹೃತ್ಸಮ- 

ಲದ ಬೆಳಗಿಳಿತಂದು ಮಿಕ್ಕ ಶಕ್ತಿಸುಖದ ಸಂ- 

ಗದೊಳೊಂದಿ ಬಳೆಯುತಿರ್ದುದು 

ಸದಮಳರೂಪಿಂ ಭವಾನಿಯುಜ್ಚ್ವಳ ತೇಜಂ ೧೮ 
3] ಉಬ್ಬು 2 ಸಂತೋಷ, ಸಂಭ್ರಮ 


ಹೈಮನತೀ ಶೈಶವಲೀಲೆ ಪ 


(ಇಂತು) ಉಜ್ಜಳಿಸುವ ಬೀಜದೊಳ್‌ ಪೊಳೆವ ಪುಣ್ಯಸುಧಾಲತೆ 
ಯಂತೆ ತನ್ನ ಶೈವಸುಖೋದರದಲ್ಲಿ ತೀವಿದ ಗರ್ಭದಿಂ ಭಾವಭರಿತ 
ಪರಮಹರ್ಷಂ ನೆಲೆಗೊಂಡು ಮೇನಾದೇವಿಯಿಕೆ, 

ಆದುದು ನನಮಾಸಂ, ಪು- 

ಣ್ಯೋದರದೊಳ್‌ ಪಕ್ತಸಮುಯನುಲರ್ದುದು, ಸುಪಥಂ 

ವೇದಿಸಿದುದು, ಸುಮುಹೊರ್ತಂ 

ಕಾದಿರ್ದುವು ಭರದೊಳೆವಗೆ ತಮಗೆನುತಾಗಳ್‌ ೧೯ 


ಅಲರ್ದ ಸರೋಜದಿಂದಮೊಗೆತರ್ಪ ಲಸತ್ಛಳಹೆಂಸಿಯಂತೆ, ಸಿ- 
ರ್ಮಲತರ ಮೇರುವಿಂದೆ 1ಸೊಅಸೊಣ್ಣುನವ ತನ್ಮಣಿಮಾಲೆಯಂತೆ, ಥಿ- 
ಶ್ಚಲಪುರುಹೂತ ದಿಜ್ಮುಖದಿನೇಳ್ತರುತಿರ್ಪ ಮೃಗಾಂಕ ಬಿಂಬದಂ- 
2ಿತಳವಡೆ, ಗೌರಿ ಗರ್ಭದೊಳಗಿಂ ಬರುತೊಪ್ಪಿದಳಂದು ಮೇನೆಯಾ ೨೦ 


ಇಳೆಯೊಳ್‌ ಪಾರ್ವತಿಯುದಯಿಸೆ 

ಕಳೆಯೇಅಿದಸಿಂದು ಶಜೊನ್ನ ಮಲರ್ದುದ್ಕು ಕಾಮಂ 

ತಳೆದಂ ವಿಜಭುಜಬಲನುಂ, 

ಪುಲಕಿತಮಾಯ್ತಿಂದುಧರನ ವರ ವಾಮಾಂಗಂ ೨೧) 


ಶಿನಲಿಂಗೇಕ್ಷಣ ಲೋಲುಖೆ 

ಶಿವಪ್ರಸಾದಾತ್ತ ಚಿತ್ತೆ ಶಿನಭಕ್ತೆ ಶಿವೋ- 

ಶ್ಸವೆ ಶಿನಪುಣ್ಯಾಂಬೋನಿಧಿ 

ಶಿನನಂ ನೆಲಕ ನಚ್ಚಿ ಮಚ್ಚೆ ಕಣ್ಮುಚ್ಛಿರ್ದಳ್‌ ೨.೨ 
ಇಂತಿರೆ ಪರಮಶಿವಜ್ಞಾನಿ ಗುರುತೈ ವಾಚಾರ್ಯರ್‌ ಶಿವಲಿಂಗಮಂ ತೋಟಿ 


ಎನೆ, ಗಿರಿರಾಜಂ ದೇವಾ 

ರ್ಚನಾ ಶಿಕೇತನಕೆ ಬಂದು ಶತಿ ರವಿ ಶಿಖಿಲೋ- 

ಚನ ಶಿನಲಿಂಗಮನುತ್ಸವ- | 

ಜನಿತಮನಂ ತಂದು ಮುಂದೆ ಫಿಂಡೊಲವಿಂದಂ ೨೦, 


1 ಹೊರಹೊಮ್ಮು 2 ಸೊಗಯಿಸು 3 ಬೆಳದಿಂಗಳು 


ಲ ಗಿರಿಜಾಕೆಲ್ಮಾಣ ಮಹಾಪ್ರಬಂಧಂ 


ತೋಅಲೊಡಂ ಕಣ್ಣೆ ಆಕಿದಳ್‌, 

ಪೇಜಕದಳೆರಡುಂ ಕರಂಗಳಂ 3ನೊಸಲೊಳ್‌್‌, ಸೊಂ- 
ಸೇಅಕದಳಭವನೊಳಗೆ ಬೇ- 

ರೂಜಕಿದಳಂಕುರಿಸಿ ಸಲ್ಲವಿಸಿ ಫಲವಾದಳ್‌ ೨೪ 


“ಗುಡಿಗಟ್ಟತು ನೆಣಃ ಪುರದೊಳ್‌, 

ಮಡುಗಟ್ಟಿ ತ್ತಚಲನಾಥ ಸಂತೋಷರಸಂ, 

ಕುಡಿಯಿಟ್ಟುದು ಧೀಂಕಿಟ್ಟುದು 

ಗಡಿಗೆಟ್ಟುದು ಪುಣ್ಯ ಕೀರ್ತಿಲತೆ ಧಾರಿಣಿಯೊಳ್‌ ೨೫ 


ಎಂಬ ಯಶಸ್ಸಿಂಗೆ ತಾವೆ ಭಾಜನರಾಗಿ ಗಿರಿರಾಜನಂ ಮೇನಾ 
ದೇವಿಯುಂ ಪರಿಜನಮುಂ ಪುರಜನಮುಂ ಧರಾವಳಯಮುಂ ಪರಮ 
ಸುಖದಿಂದಿರ್ಪಲ್ಲಿ 


ತೊಲಗದ ಪುಣ್ಯವಾರಿಧಿಗಗಣ್ಯಮರೀಚಿಗೆ ಲೀಲೆಯಿಂದೆ ಬಂ- 
ದಿಳೆಯೊಳೆ ಪುಟ್ಟಿ ದಪ್ರತಿನೆಗಾನತಲೋಕೆಗೆ ಶರ್ವನಾಮೆಗು- 

ಜ್ಞೃಳಿಷ ನಿಜಕ್ಕೆ ನಾಮಕರಣಂ ಗಿರಿಜಾತೆಯೆನಿಪ್ಪುದಾಗೆ ತೊ- 
ಟ್ವಲೊಳಿಡುತಿರ್ದರೊಪ್ಪುವ ಸುವಾಸಿನಿಯರ್‌ ಮನದುತ್ಸವಂಗಳಿಂ ೨೬ 


ದಿಟಿದಿಂ ಜಗಕ್ಕೆ ತನ್ನುಂ- 

ಗುಟಮೆ ತಾಯ್ದೊ ಟ್ವಲಾದ ಗಿರಿಸುತೆಯನತಿ- 

ಸ್ಫುಟ ಮಣಿಗಣಪುಭಾ ಸಂ- 

ಪುಟಮೆನಿಸುವ ರನ್ನ ದೊಟ್ಟಿಲೊಳಗಿರಿಸುತ್ತುಂ, ೨೭ 
ಜೋ ಜೋ ಸಕಳತತ್ತ್ವಮಯೆ, ಜೋ- 

ಜೋ ಸತ್ತ್ಯಾದಿಗುಣರಹಿತೆ, ಜೋ ಥಿರ್ಮಳೆ, ಜೋ- 

ಜೋ ಸದ್ಗುಣೆ, ಜೋ ಶಾಶ್ವತೆ, 

ಜೋ ಸಂಪದೆ, ಜೋ ವಿಶಾಲೆ, ಜೋ ಶಿನೆ ಜೋ ಜೋ, ೨೮ 


1 ಹಣೆ 2 ಜಾವುಟ್ಕ ಸಂಭ್ರಮದಿಂದ ನಳಿಬಾಡು 3 ಎಲ್ಲೆ ಮಾರು. 


ವರುಂಧತಿಯುರದೊಳಂ, 


ಹೈಮವತೀ ಶೈಶವಲೀಲೆ 


ಳ 


ಎನುತ್ತೆ ತೂಗುವ ಜೋಗುಳದ ರಾಗದೊಳಂ, ಮೊಲೆಯೂಡುವ 
ಮೇನೆಯ ಮಗ್ಗುಲೊಳಂ, ಎತ್ತುವನಸೂಯೆಯ ಹಸ್ತದೊಳೆಂ ಅಪ್ಪು 


ಸೋಂಕುವ ಕಮಳೆಯ ಸಂಪದದೊಳಂ, 


ಮುದ್ದಾಡಿಸುವ ಸರಸ್ವತಿಯ ಮಧುರವಾಣಿಯೊಳಂ, ಪರಸುವ ಸಪ್ತ 
ಮಾತೃಕೆಯರ ಪರಕೆಯೊಳಂ, ಮಿಕ್ಟು ನಲಿನಚಲಪತಿಯಳ್ಳಅಕೊಳಂ, 
ಪುಣ್ಯದ ಜೀನದಂತೆ, ಶಿವಜ್ಞಾನದ ಜೀಹೆದಂತೆ, ಸಾರೂಪ್ಯದ ಸುಧೆ 
ಯಂತೆ, ಸಾಮಾಪ್ಯದ ಸೀಮೆಯಂತೆ, ಸಾಯುಜ್ಯದ ವಿಲವಿನಂತೆ, ಶಿವನ 
ಸುಖದಂತ್ತೆ, ನಿರುಪಾಧಿಕಜ್ಯೋತಿಯಂತೆ, ಪರಮಾತ್ಮನ ಪರಿಣಾಮದಂತೆ 
ಸಕಲ ಜಗನ್ಮಾತೆಯಪ್ಪ ಗಿರಿಜಾತೆ ಕೈಶನಲೀಲೆಯನೊಳಕೊಂಡು ತೊಳ 


ತೊಳಗಿ ಬೆಳಬೆಳಗಿ ನಳನಳಿಸಿ ಬಳೆಯುತ್ತಿರ್ದಳ್‌. 


ಹ 


ಸರಸಿಜ 3ಕುಟ್ಟಳ ಮಲರ್ವಂ- 
ತಿರೆ, ಕರುಣಾನಿಳಯ ಮೃದು *ಕವಾಟಂಹೆಗೆನಂ- 
ತಿರೆ, ನಗೆಮೊಗಮಂ ಸವಿವಂ” 
ತಿರೆ, ಗಿರಿಸುತೆ ಕಲ್ರಳಮರ್ದಿ *ನಗೆಯಂ ನಗೆಯಂ 


ಬೇರ್ಪಡದೆ ಕೂಡೆ ತಾನೆಯ-* 

ಡರ್ಪಖಿಳಕ್ಕೆಂಬ ನೈಜಮಂ ಮಣಕಯಿಸುತಂ 
5ದಾರ್ಥಿಂ ಭಿತ್ತಿಗಳಂ ನೆ- 

ಮ್ಮಿರ್ಪಳ್‌ ನಿಂದಗಜೆ ಬಾಲ್ಯಮಂ ನಟಯಿಸುತುಂ 


ಅಡಿಗಳ ಕೋಮಲತೆಗೆ ಧರೆ 

ಬಿಡಲಾಅದೆ ಪೊಡಮಡುತ್ತೆ ಬಿಡದಿರೆ- ನಯದಿಂ 
ಬಿಡಿಸಿಕೊಳುತ್ತುಂ ಮೆಲ್ಲೆ 

ನಡೆದಪಳೆನೆ ಮೆಜ!ದುವಗಜೆಯೊಳ್‌ 'ದಟ್ಟಡಿಗಳ್‌ 


Sm ಗಾಲಾ ಕನ್‌ 


ಅಂತುಮಲ್ಲದೆಯುಂ, 


೩೦ 


ಶಿಗಿ 


1 ಮೊಗ್ಗು 2 ಬಾಗಿಲು 3 ಮೊಳಕೆ '4 ಆಶ್ರಯ 5 ಸಾನುರ್ಥ್ಯೈ 


2 


೧೦ 


ಗಿರಿಜಾಕಲ್ಯಾಣ ಮುಹೌಪ್ರಬಂಧಂ 


ಒಡನೆಯ ಸತಿಯರ” ನೆಲನು ' 

ಗ್ಲಡಿಸೆ, ಧರಾಕಾಂತೆ ಮೆಲ್ಲಡಿಗೆ ಮೃದುವಾಗು- 
ತ್ರೈಡೆಗುಡುತುಂ ಪುಳಕಿಸುತಿರೆ, 

ನಡೆಗಲ್ಪಳ್‌ ಗಿರಿಜೆ ಸರಮನರಮನೆಯತ್ತಲ್‌ 


1ರಸನೆಯ ಸುಡೆಯೆಂ ಮಿಗೆ ಸವಿ- 

ದು ಸವಿದು ಮಗ್ನತೆಯನೆಯ್ದಿ ಮಧುರಾಕ್ಷರ ಮು- 
ಬ್ಬಸದಿಂ ಪೊರಳುತ್ತುರುಳು- 

ತ್ರೊಳಿಸರ್ದಪ್ರದೆನೆ ಗಿರಿಜೆಯೊಳ” ತೊದಳ್ನುಡಿಯೆಸೆಗುಂ 


"ಉಣೆ ಶಶಿಧರನ ಬಗೆ ಮಿಗೆ 

ಪೊಣ್ಮುನ ಪುಳಕಂಗಳಿಂದೆಯಂತಃಸ್ವಲದೊಳೊ 
*ಲ್ಹಾಣ್ಮನನೀಕ್ಷಿನ ತೆಅದಿಂ 
ಕಣ್ಮುಚ್ಚುವಳಬಳೆ ವಿಮಳ ಕಮಳಾಕೃತಿಯಿಂ 


ಗಿರಿಸುತೆ ಹರನಂಫಿ)ಯನಂ- 
ತರಂಗದೊಳ್‌ ಮಚ್ಚಿ ಪೊಜಗೆ ನೋಳ್ಸಾಸೆಯೊಳಾ 
ಚರಣಾರುಣೋದಯಕೆ ತಾ- 
ವಕೆಯಲರ್ದವೊಲಂದು ಮುಂದೆ ಕಣ್ಣೆಅಕೆದಿರ್ದಳ್‌ 


ನೋಡಭವವಲ್ಲಭೆಯ ಕೆವಿ- 
ಗೂಡಿದೆನತಿಸಫಲವಾದೆವೆನುತುಂ ಕುಣಿನಂ- 
ತಾಡುವ ಗಿರಿಜೆಯೆ ಮೊಗದೊಡ- 

ನಾಡುವ ಹೊನ್ನೋಲೆವಿಡಿದು ಮಾಗಾಯೆಸೆಗುಂ 


ಪುರಮಥನನ ವರಕೀರ್ತ್ಯಂ 

ಶುರಮಾ ಗಿರಿಸುತೆಯ ವದನಡೊಳ್‌ ಮೊಳೆತುದು ಸಾ” 
ದರದಿಂ ತಾನೆಂಬಂತಿರೆ 

ಕರಮೆಸೆದುದು ವಿಮಳಮೌಕ್ರಿಕಂ ನಾಸಿಕದೊಳ್‌ 


ನಾಲಗೆ 2 ಜಿನುಗು 3 ಹೊರಣೊಮ್ಮು 4 ನಲ್ಲ 


೩೨ 


ಪಿಳಿ 


೩೫ 


೩೬ 


೩೬೭ 


ಹೈಮವತೀ ಶೈಶವಲೀಲೆ ೧೧ 


ಬಿಡೆನಿಪ್ಲೀ ಗಿರಿಜೆಯ ಮೆ- 

ಲ್ಲಡಿಗಳನೆಂದಖಿಳ ವೇದ3ಮುಲಿವಂತೆ ವಲಂ 
ನಡೆವೆಡೆಯೊಳಿಳಗುರ್ಬಿಂ ಬೊ- 

ಬ್ಬಿಡುವಂದುಗೆ ಗೆಜ್ಜೆ ಸಜ್ಜನೆಗೆ ಸೊಗಯಿಸುಗುಂ . ೩೮ 


(ಇಂತು) ಸಕಲ ಸೌಂದರ್ಯಮಂ ಬೀಟುವ ಬಾಲದುಡಿಗೆವೆರಸು 
ಲೀಲೆಮಿಕ್ಳು ನಲವಿಂ ಪರಿಪರಿದು ಪೋಗಿ ಹರನ ನಿಳಯದೊಳ್‌ ನೆಲಸಿ, 


ನಲಿವಳ್‌ ನಗುವಳ್‌ ರಾಗಿಪ- 

ಳುಲಿವಳ್‌ ಮುದ್ದಿ ಸುವಳಳುವಳಪ್ಪುವಳಂತಿಂ- 

ತೊಲೆವಳ್‌ ನಿಲ್ವ್ಪಳ್‌ ಮೇನೆಯ 

ಮೊಲೆಯಂ ಮಜಅಕಿದಭೆವನಾಟದೊಳ್‌ ಸಂದಿರ್ಪಳ್‌ ೩೯ 


ಇಂತಾರುಮಂ ಬಗೆಯದೆ *೫ನೆರಮುಂ *ಪಾರದೆ ಪೋಗಿ ಪರಮ 
ಪ್ರೀತಿಯಿಂ ಹರನಾಲಯದೊಳ್‌ ಗಿರಿಜಾತೆಯಿರ್ಪುದುಂ ಗಿರಿರಾಜಂ 
ಕಂಡು ಸಕಲ ಬ್ರಹ್ಮಾಂಡಮಂ ರಕ್ಷಿಸುವ ರುದ್ರಾಣಿಗೆ ನಿಯಾಮಿಸಿಕೊಟ್ಟ 
ಸೋಡಶಸಹಸ್ರವಿಳಾಸಿನಿಯರ್ವೆರಸು ನಡೆತಂದು ಅಪೂರ್ವಸರ್ವವಿದ್ಯೆಗಳ 
ನಭ್ಯಾಸಂ ಮಾಡದೊಡಂ ಮುನ್ನಿನಂತೆ ಸಹಜಮಾಗಿ ನೆಲಸಿನಿಲೆ ವಿಹಿತ 
ನವೀನಕ್ರೀಡೆ ಬಾಲ್ಯಮಂ ಸವಿದಪುದೆನೆ ಸಲ್ಲೀಲೆಯಿಂ ಶೈಲಾತ್ಮಜೆ ಕೇಳೀ 
ವನಂಗಳಂ ಪುಗುತಂದ್ಕು 


ಎಲ್ಲಿ ಸರೋಜಮೆಲ್ಲಿ ವಿಮಳೋತ್ಸಲಮೆಲ್ಲಿ ಲತಾವಿತಾನದೊ- 

ಕ್ಸೆಲ್ಲಿ ವನಂಗಳೆಲ್ಲಿ ಕೃತಕಾಚಳಮೆಲ್ಲಿ ವಿಶಾಲಮಪ್ಪ ತ- 

ಕೆಲ್ಲಿ ತಟಾಕಮೆಲ್ಲಿ ಪುಳಿನಸ್ಮಳಮೆಲ್ಲಿ ನದೀನದಾಳಿ ತಾ- 

ನಲ್ಲಿ ಭೆವಾನಿ ಭಕ್ತಿಮಿಗೆ ಭಾವಿಸಿ ಭರ್ಗನನೊಲ್ಹು ಪೂಜಿಸಳ್‌. ೪೦ 


ಹ 


1 ಸಾರು 2 ಉರುಬಿನಿಂದ 3 ಸಹಾಯ 84 ಠಿರೀಕ್ಷೆಸು 


೧೨ ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


ಕಣ್ಮ1ಲರಿಂದಶ್ರುಜಲಂ 

ಪೊಣ್ಮುತ್ತಿರೆ, ತನುವಿನಲ್ಲಿ ಪುಳಕಂ ಸಾಲ್ಗೊಂ- 

ಡುಣ್ಮುತ್ತಿರೆ, ಗಿರಿಪತಿಸುತೆ 

ನುಣ್ಮಳಲಿಂ ದಿವ್ಯಲಿಂಗಮಂ ವಿರಚೆಸುವಳ್‌ ಛಗಿ 


ತರಣಿಯ ಮಧುಕರ ನಿಕರದ 

ಮರುತನ ಕಾಲ್ದುಳಿಯಿವೆಂದು ಪೂವಂ ಬಿಟ್ಟಾ 

ಗಿರಿಸುತೆ ಮನಃಕುಸುವದಿಂ 

ಪರಮನನೇಕಾಂತಭೂಮಿಯೊಳ್‌ ಪೂಜಿಸುವಳ್‌ ೪.೨ 


ಇಂತು ಬಾಲಲೀಲೆ ಶಿವಲೀಲೆಯಾಗಿ ಕೆಲನಜಾಯದೆ ಬಲನಟಃ 
ಯಡಿ ಪಸಿವಜ್‌ಯದೆ ತೃಷೆಯಜ್‌ಯದೆ ದೆಸೆಯಜಯದೆ ಇರುಳ್ಳಗಲಟೂ 
ಯದೆ ಪರಿಜನಮೆಂ ಪರೀಕ್ಷಿಸದೆ ಶಿವನಂ ಮರುಳ್ಲೊಂಡು ಭವಾನಿಯಿರೆ 
ಕಂಡು ಕೌಶುಕಂಗೊಂಡು ಸಹಚರಿಯರ್‌ ತಮತಮಗಂಜಿ ಭಾರತಿಗೋ 
ರನ್ನಳಪ್ಪ ನಾರಿಯೊರ್ವಳಂ ಗಿರಿರಾಜನಲ್ಲಿಗೆ ಭರದಿಂ ಕಳುಪಿಡೊಡೆ ಆ 
ತರುಣಿ ಭೀತಿಯಿಂ ಪರಿಶಂದರಮನೆಯಂ ಪೊಕ್ಬು ಓಲಗದೊಳ್‌ ನಿಂದು 
ನಗಾಧಿಸಂಗೆ ನಯಂ ಮಿಗೆ ಭಯಭಕ್ತಿಯಿಂ ಮೆಯ್ಯಿಕ್ಸಿ ಕೆಯ್ಮುಗಿದು 
ನಿಂದು, 
ದೇವಕುಮಾರಿ ಬಾಲೆ ಸುಕುಮಾರಿ ಸಮರ್ಥೆ ಅತಿಸ್ಪತಂತ್ರೆ ನಾ” 
ನಾವಿಧ ಶೈಲರಾಜಿ ನನರಾಜಿ ಸರೋವರ ರಾಜಿ ಸಲ್ಲತಾಂ- 
ತಾವಳಿ ಸಸ್ಫೈಕತಾವಳಿ ಲತಾವಳಿಯೆಂಬವಲಲ್ಲಿ ಸಂತತಂ 
ದೇವರ ದೇವನಂ ಶಿನನನರ್ಚಿಸುತಿರ್ದಪಳೊಲ್ಲಡೇನುಮಂ ೪5, 
ಕಲ್ಲೆನ್ನಳ್‌, ಮುಳ್ಳೆನ್ನಳ್‌, 
ಮೆಲ್ಲಿತ್ತಿದು ಶಬೆಟ್ಟತೆನ್ನಳತಿಭಕ್ತಿಯೊಳಂ 
ತೆಲ್ಲಿ ಸುಖಸ್ಥಳಮುಂಟಾ- 
ದಲ್ಲಿ ವಿರೂಪಾಕ್ಷ ಪೂಜೆಗೀಡಾಗಿರ್ಪಳ್‌ ೪ರ 
1 ಹೂವು. 2 ಮರಳು 3 ಕಠಿಣ 


ಹೈನುವತೀ ಶೈಶವಲೀಲಿ ೧ಕ್ಕೆ 


ಬರೆದಕೊ 3 ಬೈತರೊ ಸವೊಲ್ಲರೊ 

ಪೊಕೆದರೊ *ದೆಚ್ಚರೊ ಮರಳ್ಳಿ *ಕರುವಿಟ್ಟರೊತಿ ಕಂ 
ಡರಿಸಿದಕೊ ಕಡೆದರೋ ಎನೆ 

ಗಿರಿರಾಜತನೂಜೆ ಸೊಜೆಯೊಳ್‌ ರಾಜಿಸುವಳ್‌ ೫ 


ಬೇಡೆಂಡೊಡೆ ಮಾಣಳ್‌, ನಲಿ 

ದಾಡುವಳಪ್ಪುವಮರ್ಚುವಳ್‌ ಪುಳಕಿಫುಳ್‌, 

ಮಾಡುವ ಲಿಂಗಾರ್ಚನೆಯೊಳ್‌ 

ನೋಡಳ್‌ ನುಡಿಯಳ್‌, ಭೆನಾನಿಯೇನೆಂದಟೀಯೆಳ್‌ ೪೬ 


ಎಂದು ಬಿನ್ನವಿಸೆ ಕೇಳ್ದು ಗಿರಿರಾಜಂ ಥಿಜಾತ್ಮಜಾನಲೋಕನ 
ಹೆರ್ಷವದನಂ ಭದ್ರಾಸನದಿಂ ಭೋಂಕನೆಳ್ಲು ಪೊಜಮಡುತ್ತೆ ನಡೆತಂದು 
ನುಣ್ಮಣಲ ಶಿವಲಿಂಗಮಂ ಅಗಣಿತಪ್ರೇಮದಿಂ ಸೊಗಸುಮಿಕ್ಳುಮಿಗೆ 
ಪೂಜಿಸುತಿರ್ದ ಮಗಳಂ ಕಂಡು, 


ಬಿಡದೇಳ್ವ ಪುಳಕತತಿಯೊಡ- 

ನೊಡನಾನಂದಾಶ್ರು9ವೊಗೆಯೆ, ?ಬಗೆವೆರ್ಚೊತ್ತಿ- 

ರ್ಮಡಿ ಮೂವಡಿ ನಾಲ್ವಡಿ ಯ- 

ಯೃಡಿ ಸಂತಸದಿಂದೆ ತಂದೆ ಮಗಳಂ ಕರೆದಂ ೪೩ 


ಬಾರೆನ್ನಾಯುವೆ ಬಾರ ಪ್ರಣ್ಯತತಿಯೇ ಬಾರೆನ್ನ ಸೌಂದರ್ಯೆವೇ 
ಬಾರೆನ್ನಾದಿಯೆ ಬಾರ ಶೈವನಿಧಿಯೇ ಬಾರೆನ್ನಯ ಪ್ರಾಣವೇ 
ಬಾರೆನ್ನೊಲ್ಮೆಯೆ ಬಾರ ತತ್ವಸುಖಮೇ ಬಾರೆನ್ನ ಮಾತಾಮಹೆಃ 
ಬಾರೆನ್ನಾಳ್ವಳೆನುತ್ತುಮೊಲ್ಬು ಕರೆದಂ ಶರ್ವಾಣಿಯಂ ಶೈಳಪಂ ಲಲ 


1 ಶಿರಿಸು, ಸ್ಥಾಪಿಸು 2 ಕೀಲಿಸು 3 ಬೆಸೆ 4 ಎರಕ ಹೊಯ್‌ ; ಕೊಕಿ 
6 ಸೂಸು 7 ಹಿಗ್ಗು 


೧೪ ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


ಇಂತು ಕರೆದ ನಿಜಜನಕಜನಿತ ಸ್ನೇಹರಸಾರ್ದ್ರೆ ಮಧುರಾಕ್ಷರ 
ಸಮ್ಮಿಳಿತ ಸಾತ್ರಿಕರಸಮಂ ಕೇಳ್ದು, ಪುತ್ರೀಭಾವಮಂ ನಟಸಲೆಂದು, 
ತಿನಲಿಂಗಮಂ ಬೀಳ್ಕೊಂಡು, ತಿರುಗಿ ನೋಡಿ, ಬಂದು ಪಿತನನಫಪ್ಪಿದಾಗಳ್‌ 
ಗಿರಿರಾಜಂ ಮೂರ್ಧ್ನಾಘ್ರಾಣಂ ಬೆರಸು ಅಗಲದಸ್ಸಿದಂ. 


ಸುತ್ತಿದ ಪರಮಸ್ಸೇಹದೆ 

ಮತ್ತಂ ಮತ್ತಸ್ಸಿ ಪುಳಕಿಸುತ್ತುಂ ಪುಟಿವೇ 
ಜುತ್ತುಂ ಪೊಣ್ಮುತ್ತುಂ ನಲಿ 

ಯುತ್ತೆ ಗಜಾರೂಢನಾಗುತುಂ ಗಿರಿರಾಜಂ 


ತನೂಜೆ ಸಹಿತ ಪುರಕ್ಕೆ (ಬಂದು) ಸಿಂಹವಿಷ್ಟರಸ್ಥಿ ತನಾ (ಗಿರಲ್‌) 
ಮೇನೆ ನಡೆತಂದು ಭವಾನಿಯಂ ಥಿರೀಕ್ಷಿಸುತುಂ 


ವಿನೆನ್ನಾಯುವೆ ಎನ್ನ ಪಾರಸುಖವೇ ಎಏನೆನ್ನಪುಣ್ಯಾಬ್ದಿಯೇ 
ಏನೆನ್ನುತ್ಸವಮೇ ವಿಳಾಸನಿಧಿಯೇ ಏನೆನ್ನ ಸೌಂದರ್ಯಮೇ 
ನಾನಾಪರ್ವತಜೊಳ್‌ ವನಸ್ರುಕರದೊಳ್‌ ಸಂಪೂರ್ಣಕಾಸಾರದೊಳ್‌ 
ನೀನೇಕೆಂತಿರಲೇಕೆ ತಾಯೆ ಎನುತುಂ ಬಂದಸ್ಸಿಕೊಂಡಸಪ್ಪಿದಳ್‌ ೫೦ 





೨, ಗಿರಿಜಾನಧೂ ಸಿತ್ಯತಿನಾರ್ಚನೆ 


Saree res ಎಂಾಾಜಾರುವಂಾ ಹಾಲನ 


ಶಿವಶಿವ ನಳನಳಿಸುವ ಶೈ- 

ಶವಡೊಳ್‌ ಬಳೆಯುತ್ತುಮಿಪ೯£ ಗಿರಿಜೆಗೆ ರೂಪೊ 

ತ್ಸವದೊಡನೆ ಮೆಟ್‌ವ ದಶವ- 

ರ್ಷವದಾಯ್ತ 3 ಲರ್ಗಿಣೆಗೆ *ಕೂರ್ಪು ಕೂಡುವ ತೆಅದಿಂ. ಗಿ 


ಇಂತಾಗೆ ಮೇನೆಯುಂ ತತ್ಯಾಂತನುಂ ತನುಜೆಯಂ ' ಮನದಿ? 
ತೂಪಿಜಕಿಯುತ್ತೆ ತಮ್ಮೊಳಿಂತೆಂದರ್‌ : 


5ಅನವದ್ಯಂ ಚರಿತಂ, ಮು 

ನ್ಲಿನ ಪರಿ ತಾನಲ್ಲ, ಬಾಲ್ಯಮಾಪೋಃದುಡೆ, ಯೌ 
ವನಮಾಸಾರ್ದುದೆ, ಬಣ್ಣಿಸು- 

ವನ ಜಾಣ್ಮೆಗತರ್ಕ್ಯಮತುಳಮನುಪಮಮಧಿಕು. ಪಿ 


ಎಂದಿಂತು ಮಗಳೆ ವಯೆಸ್ಸಂಧಿಯಂ ವಯೆಃಸರಿಣತರಪ್ಪು ಮಾಶಾ 
ಸಿತೃಗಳ್‌ ಬಣ್ಣಿ ಸುತಿರ್ಪಿನಂ ಅನುಕ್ರಮದಿಂ ಪಲಕೆಲವು ದಿನಕ್ಕೆ ಸಾರ್ನತಿ 
ಯಂ ನವಯೌವನಂ ಸಾರ್ವಲ್ಲಿ, 


ಮನಡಾಸೆ ವದನಡೊಳ್‌, ಲೋ 

ಚನಡೊಳ್‌ ನುಡಿ, ನಗೆ ಕಪೋಳದೊಳ್‌, ಕೋಪರಿ ಪು- 
ಬಿಣನೊಳಟೀವು ಬುದ್ಧಿ ಯೊಳ್‌, ಭಾ 

ವನೆ ಚಿತ್ತದೊಳಮರ್ದುವಂಬಿಕೆಗೆ ಯೌವನಡೊಳ್‌ ಶ್ರ 





1 ಹೂಬಾಣ 2 ಹರಿತ 3 ನಿಷ್ಕಳಂಕ 


೧೬ ಗಿರಿಹಾಕಲ್ಮಾಣ ಮಹಾಪ್ರಬಂಧಂ 


ಈ ರೂಪಿಂಗೀ ಯೌವನ- 

ಕೀ ರಮಣೀಯಾಂಗವತಿಗೆ ಮಿಗೆ ಸೌಂದರ್ಯ- 

ಕ್ಸೀ ರಾಜಿಪ ಗಿರಿಜೆಯ ವಿ. | 

ಸ್ತಾರಕೃಂ ವರನನಿಂದುಧರನೇ ಬಲ್ಲಂ ಲ 


ಎಂದಿಂತು ನುಡಿಯುತ್ತಿ ಶರ್ವಾಣಿಯ ರೂಪಾತಿಶಯಕ್ಕೆ ಬೆಅಗಾಗಿ 
ಮೇನೆಯ ತಪಕ್ಕೆ ದಾಕ್ಸಾಯಣಿ ಕರುಣಿಸಿ ಬಂದಳೆಂಬುದನತ್ಯಾಶ್ಚ 
ರ್ಯದಿಂ ಮಜಕಿದ್ಕು 


ತಿಳಿಯದೆ ಮೇನಾಸತಿಯುವು 

ಚಳಪತಿಯುಂ ಚಿಂತಿಸುತ್ತುಮಿರೆಯಿರೆ, ತೋಲ- 

ತ್ರಳವಲ್ಲದೆ ನಳನಳಿಸುತೆ 

ತಳತಳಿಸುತೆ ಪೊಳೆದು ಬಳೆನ ಬೆಳಗಾಗಸದೊಳ್‌ ' ೫ 
ಆ ಬೆಳಗಿನೊಳಗೆ | 


ಅಮೃತಮಯೂಖ ಮಂಡಲದಿನೇಕ್ತರುತಿರ್ಪ ಶಶಾಂಕನೂರ್ತಿಯೋ, 
ಅಮರನದೀಪ್ರವಾಹೆದೊಳಗಿಂದೊಗೆತರ್ಪ ವಿಶಾಲಪುಣ್ಯಮೋ, 
ಪ್ರಮುದಿತಶೈಷಕೀರ್ತಿ ಬರುತಿರ್ದಪುದೋ, ಎನೆ ಬಂದನಳ್ಳಆಕಂ 
ವಿಮಳವಿಶಾರದಂ ಘನಶರದ್ಭನ ಸನ್ನಿಭನೊಲ್ಲು ನಾರದಂ ೬ 


ಬರೆ ಗಿರಿಪತಿಯುಂ ಸತಿಯುಂ 

ವರ ಮುನಿಗತಿವಿನತರಾಗಿ, ಭದ್ರಾಸನದೊಳ್‌ 

ಭರದಿಂ ಕುಳ್ಳಿರಿಸುತ್ತುಂ, 

ಚರಣಂದೊಳೆಯುತ್ತೆ ತೀರ್ಥ ಜಳಮಂ 3ತಳೆದರ್‌ ೭ 
ಗುರುಮೂರ್ತಿ ಶೈವನಿಧಿ ಶಂ- 

ಕರಮೂರ್ತಿ ಕೃಪಾಪಕೈಕ ವರಶಾಂತಿಸುಧಾ 

ಕರಮೂರ್ತಿ ದೇವ ಫಿಷ್ಮುಯೆ | 

ಬರವಿಂದೆ ಕೃತಾರ್ಥರಾದೆವೆಂದಿಂತೆಂದರ್‌ ೮ 
1 ಧರಿಸು, ಚಿಮುಕಿಸು 


ಗಿರಿಜಾವಧೊ ನಿತೃಶಿವಾರ್ಚನೆ ೧೬ 


ಬರವೆಂತಾದುದು ನಾಕಲೋಕಸುಖಮಂ ಬಿಟ್ಟೀ ಧೆರಾಮಂಡಲ- 
ಕ್ಲಿರದಿಂದೆಮ್ಮಯೆ ಪುಣ್ಯನೆಮ್ಮ ಜನನಂ ಸಾಫಲ್ಯವೆಮ್ಮಿಂದೆ ವಿ- 

ಸ್ತರ ಸೌಖ್ಯಾಕರರಾರೆನುತ್ತೆ ನಲವಿಂ ಬಿನ್ನಯ್ಸುತಿರ್ಪನ್ನೈಗಂ 
ಬರುತಿರ್ದಳ್‌ ಗಿರಿಜಾತೆ ಸೋಡಶ ಸಹಸ್ರ ಸ್ತ್ರೀ ಪರಿಸ್ಪಂದದೊಳ್‌ ೯ 


ಇದು ವಿದ್ಯುನ್ಮಾಲೆಯೋ, ಚಂದ್ರಮನ ಕಮನಪೀಯೂಷದೀಪ್ರಿ 
ಸ್ವರೂಪೋ, 
ಮದನಾಸ್ತ್ರ್ರವ್ರಾತಮೋ, ನೂತನವನಲತಿಕಾನೀಕಮೋ, ನಾಕಲೋಕಾ- 
ಸ್ಪದ ನಾರೀಕ್ಷೀರವಾರಾಶಿಯೋ, ಸುರುಚಿರಸೌಂದರ್ಯ ಸಂಘಾತಮ್ಮೋೊ ನೋ- 
ಡದು ತಾನೆಂಬಂತೆ ತೀವಿರ್ದಬಲೆಯರೊಳಗಿರ್ದ ಂಬಿಕಾಕಾಂತೆ ಬಂದಳ್‌ 
೧೦ 


ಕಂಡಷ್ಟಾಂಗ ಪ್ರಣಾಮಂ ಬೆರಸು, ಹೆರಿಸದಿಂ ನಾರದಂ ಭೀತಿಯಂ ಕೆಯ್‌- 
ತ ಫರ್ಥಪ್ರದೈ ಪ್ರಭೆಗೆ ವಿಭವದಿಂದಂ ನವಾಶ್ಚರ್ಯಪೂರ್ವಂ 
ಎಂಡೇಳ್ಪಾ! ನಂದ ರೋಮಾಂಚದ ಪೊದಕೆಗಳಂ ತಾಳ್ದು ನಿಂದಿರ್ದು 
ತಾಯೇ 
ಚಂಡಾಂಶುವ್ರಾತ ತೇಜೋನಿಧಿ ಶರಣೆನುತುಂ ಸ್ತೋತ್ರಮಂ 
ಮಾಡುತಿರ್ದಂ ೧೧ 


ಇಂತಾರ್ತದಿಂ ಸ್ತೋತ್ಸಂಗೆಯ್ಯೆ ಕೇಳ್ದು, ಕೌತುಕಂದಾಳ್ವು, ಗಿರಿ 
ತಾಜನುಂ ಮೇನೆಯುಮಿರ್ದು, ಎಲೆಲೆ ಮುನೀಂದ್ರಾ, ನಿಮ್ಮಡಿ 
ಗಳ1 ನೊಚ್ಚ ತಂಗೊಂಡುಚ್ಚಾ ಸನಡೊಳಿರಿಸಿ ಪಾದೋದಕಮನಾದರದಿಂ 
ಕೊಂಡೆ ಅತಿ ಹರ್ಷದಿಂ ಕ್ಹತಾರ್ಥರಾಜಿನಲ್ಲದೆ ಎಮ್ಮ ಮಗಳ್ಗೆ ನಿಮ್ಮಡಿ 
ಗಳ್‌ ವಂದನೆಗೆಯ್ದು ್ವದತ್ಯಾಶ್ಚ ರ್ಯವೆಂದು ಅಜ್ಜಾನದಿಂ ನುಡಿಯೆ, ದಿವ್ಯ 
ಜ್ಞಾನಿ ನಾರದಂ ನಸುನಗುತ್ತು ಮಿಂತೆಂದಂ : 


— ಸಜಾ 


| ಹಿಗ್ಗಿನಿಂದ ಜೋಡಿಸು 


೧೮ ಗಿರಿಜಾಕಲ್ಮಾಣ ಮಹಾಪ್ರಬಂಧಂ 


ಸೆವದಿಂದಂ ನಿನ್ಮು ಪುಣ್ಯೋದರದೊಳೊಗೆದೊಢೀ ಬಾಲೆಯಂ 
ಪುತ್ರಿಯೆಂಬೋ 
ದವಿಚಾರಂ ಬೇಡ, ನೀವೇ ಜನನಿಜನಕರಲ್ಲಲ್ಲದಂತಿರ್ಕೆ, ತಾಯೇ, 
ವರತ್ನಳ್ಳಬ್ಬಿ, ಚಿಂತಾಮಣಿಗೆ 3ಮೊರಡಿ, ಮುತ್ತಿಂಗೆ *ಸಿಂಪಿಂದುವಿಂಗಂ 
ರವಿಗಂ ಪೂರ್ವಾಶೆ, ಲಿಂಗಕ್ಸವನಿ, ಸುಧೆಗೆ ದುಗ್ಧ ಬ್ಬಿ, ನದ್ಮಕ್ಕೆ ಸಂಕೆಂ (೬೨ 


ದಕ್ಷನ ಶಿವನಿಂದೆಗೆ ಕಮ- 

ಲಾಕ್ಷಿ ಮಹಾದೇವಿ ಸೆಡೆದು ನಿಜಯೋಗದೊಳಿಂ- 

ತಕ್ಷೆಯನಿಧಿ ಮೇನೆಗೆ ಕರು- 

ಣೇಕ್ಷಣೆಯಾಗುತ್ತೆ ಬಂದುದಂ ಭಾವಿಸಿರೇ ೧೩. 


ಅದು ಕಾರಣದಿಂ ಮುನ್ನಮೆ 

ಮೊದಲಿಂ ಹರನರಸಿ ಗಿರಿಶನರ್ಧಾಂಗಿ ವರ- 

ಪ್ರದೆ ವರನೀಶ್ವರನೀಕೆಗೆ, 

ಮುದದಿಂ ಶಿವನಲ್ಲಿಗಿರದೆ ಕಳಿಪುವುದುಚಿತಂ ೧೪ 


ಗಿರಿಸುತೆ ಬಳೆವನ್ನೆವರಂ 

ಹರನಿರ್ದನನೊಲ್ಬು ಹೇಮಕೂಟಸ್ಥ ಳದೊಳ್‌ 
ಪರಿಪೂರ್ಣಪರಂಜ್ಯೋತಿ 

ಸ್ವರೂಪ ನಿಜಯೋಗ ಭೋಗರಾಗೋನ್ನತಿಯಿಂ ೧೫ 


ವಿನಗಆಾಪಲ್‌ ಬಂದೆಂ ಶ- 

ರ್ವನ ವಧು ಶರ್ವಾಣಿಯೆಂದು, ನಗಜೆಯ ನಗರಾ- 

ಜನೆ ಕೇಳ್‌ ಭೆರದಿಂ ಕೈಲಾ- 

ಸನಗಕ್ಳಾಂ ಪೋಸೆನೆಂದು ನಾರದನೆಂದಂ ೧೬ 


1 ಚಿಕ್ಕ ಗುಡ್ಡ 2 ಚಿಪ್ಪು 


ಗಿರಿಜಾವಧೂ ನಿತ್ಕತಿವಾರ್ಚನೆ ೧೯ 


ಎನೆ ಕೇಳ್ದು ಶೈಳರಾಜಂ 

ವಿನಯಂ ಬೆರಸಗಜೆಗಂದು ಕೆಯ್ಮುಗಿಯುತ್ತುಂ, 

ಮನದೊಳ್‌ ಬೆಅಗಾಗುತ್ತುಂ, 

ಘನಶೈವಾಂಬುಧಿಧಿಗೆ ನಾರದಂಗಿಂತೆಂದಂ ೧೭ 


ಶೀವೆಂದಂತೆ ಭವಾನಿಯಂ ಮಲಕಿದು ಪುಪ್ರೀಭಾವಮಂ ತಾಳ್ವೆವಿ- 
ನ್ಸೇವೇಳ್ವೆಂ, ಮರುಳಾಗುತಿರ್ದೆಮಗೆ ನಿಮ್ಮಾ ಬೋಧೆಯಿಂ ಜ್ಞಾನಸ- 
ದ್ಭಾವಂ ಪುಟ್ಟಿದುದಿಂಪಿನಿಂ ಪರಸುತುಂ ಪಂಪಾವಿರೂಪಾಕ್ಷ ನಿ- 
ರ್ಪಾವಾಸಕ್ಕಿರದುಯ್ದು ತೋಜಕದಪೆನೀ ಶರ್ವಾಣಿಯಂ ಜಾಣೆಯಂ ೧೮ 


ಎಂದು ನಾರದಮುನಿಯಂ ನಾಕಲೋಕಕ್ಕೆ ಕಳಿಪಿ ಆ ದಿವ್ಯಜ್ಞಾಸಿ 
ಪೇಳ್ದ ಅತಿಹಿತ ವಚನಮಂ ಚಿಂತಿಸುತ್ತ, ಶಿನಸುಖಲತೆಯಂ ನಿಜ 
ಸುತೆಯಂ ಕರೆದೊಡ್ಕ, ಮಹಾದೇವಿ ತಂದೆಯ ಮುಂದೆ ಬಂದು 
ನಿಂದಿರ್ದಾಗಳ್‌, | 


ಪಡೆಪಿಂದಂ ಬಂದು ಮೇನಾಸತಿ ನಿಜಸುತೆಯಂ ನೋಡಿ ಮುಂಡಾಡಿ, 
ದೇವೀ, 
ಸದಳಂಕಾರೈಕಪಾತ್ರೇ ಪುಲಿ ಕರಡಿ ಮಹಾಸರ್ಪ3ನಮ್ಮಾವು ಸಿಂಹಂ 
ಮದವನ್ಮಾತಂಗನುಗ್ರಗ್ರಹವಿಡಿದ ಬಿದಿರ್ಬೆತ್ತವುಂಟಲ್ಲಿ ತಾಯೇ, 
ಸಿಪದುಳಂ ಪೋಗವ್ವ ಪೋಗೆಂದತಿಭಯರಸದಿಂ ಬುದ್ಧಿವೇಳುತ್ತುಮಿರ್ದಳ್‌ 
a 


ಎಂದಿಂತು ಪೇಳೆ ಕೇಳ್ದು ಮನಡೊಳ್‌ ನಸುನಗುತ್ತುಂ ಮಾತೆಯ 
ಮಾತಿಗೊಡಂಬಟ್ಟು, ವಿನಮಿತೆಯಾದ ಪಾರ್ವತಿಯಂ ಪರ್ವತರಾಜಂ 
ಪುಸ್ಸ ಕದೊಳ್‌ ಬಿಜಯಂಗೆಯ್ಸಿ ತಾನುಂ ಕುಳ್ಳಿರ್ದು, ಪಿಂದಣ ವಿಮಾನಂ 
ಗಳೊಳ್‌' ಜಯೆವಿಜಯೆಯೆನಿಪ್ರಿರ್ವರಂ ಬರಲ್ವೇಳ್ವ್ದು, ಗಗನಕ್ಕೆ ನೆಗೆದು 
ಮಾಟೀ ಪಾಲ ಶ್ರ್ಯಕ್ಷನಂ ನೆನೆದು ದಕ್ಷಿಣಾಭಿಮುಖನಾಗಿ ನಡೆತರ್ಪಾಗಳ್‌ 


1 ಕಾಡುಹಸು 2 ಕ್ಷೇಮ, ಜತನ 


೨೦ ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


ಪಲವುಂ ದೇಶಂಗಳಂ ಭಾಸುರ ನಗರಿಗಳಂ ತತ್ತಟಾಕಂಗಳಂ ಫಿ” 
ಶ್ಚಲಕೇದಾರಂಗಳಂ ಪರ್ವತವಿತತಿಗಳಂ ವಿಂಧ್ಯಸಂದೋಹನಮಂ ನಿ- 
ರ್ಮಲ*ಕಾಸಾರಂಗಳಂ ತಾವರೆಗಳನಳಿಯಂ ಹಂಸಮಾಲಾ ವಿಳಾಸೋ- 
ಜ್ವಲನುಂ ನೋಡುತ್ತೆ ತೋಟುತ್ತಗಜೆಗೆ ನಗನಾಥಂ ಬರುತ್ತಿರ್ದನಾಗಳ್‌ 
೨೦ 
ತರಳಶರಂಗಮುದ್ರೆಯನನೇಕಮುಸನೀಂದ್ರಮನಸ್ಸುಭದ್ರೆಯಂ, 
ಪರಮಸುಧಾರಸಾರ್ದಿಯನಪಾರಗಭೀರಸಮುದ್ರೆಯಂ, ಪರಾ 
ಪರಸುಖನಿದ್ರೆಯಂ ದುರಿತಮಾಶೆಗುಪದ್ರೆಯನತ್ಯನೂನ ವಿ 
ಸ್ತರಸುಕೃತಾರ್ಥೆಯಂ ನೆಜ್‌ನಿರೀಕ್ಷಿಸು ಪಾರ್ವತಿ, ತುಂಗಭದ್ರೆಯಂ ೨೯ 


ಎಂದು ಪೇಳುತ್ತುಂ ತೋಟುತ್ತುಂ ಬರೆನರೆ ಮುಂತನಂಶಗುಲ್ಮ 
ಲತಾನೃಕ್ಷ ಗುಹಾಗಸ್ಟರಂಗಳೊಳ್‌ ಶಿವಧ್ಯಾನ ನಾನಾತಪೋಭರಭರಿತ 
ಮಾದೆ ಮನುಮುಸಿಸ್ತೋಮದಿಂ ಹೇಮಕೂಟಾಚಳ ಪ್ರಾಂತಮಿರ್ದುದು. 

ಅಲ್ಲಿ, 

ಗಣ್ಯಾತೀತರ್‌ ಶಿವಲಾ 

ವಣ್ಯದೆ ಸರ್ವಾಂಗ ಭಸಿತದಿಂ ನರೆಯಿಂ ಕಾ 

ರುಣ್ಯದಿನತಿಧವಲಿಮದಿಂ 

ಪುಣ್ಯಂ ಸಣ್ಣಾದ ತೆಅದೆ ತಾಪಸರಿರ್ಪರ್‌ ೨.೨ 


ಕರೆಯವು ಕೋಕಿಲ, ಮಧುಪಂ 

ಮೊರೆಯವು ಗಿಳಿ *ಗಳಸನನಿಲನಲ್ಲಾಡಂ ಫೆ 

ರ್ಮರನಂ ಗಿಡುವಂ ಲತೆಯಂ 

ಗುರುಶರ್ವ ಸಮಾಧಿಭೀತಿಯಿಂದಾ ನಗದೊಳ್‌ ೨೭, 


ಅಂತನರನೀಕ್ತಿಸುತ್ತುಂ ಬರೆನರೆ ಮುಂಜಿ 





1 ಕೊಳ 2 ನುಡಿ, ಹಕಟು 


ಗಿರಿಜಾವಧೂ ನಿತ್ಕಶಿನಾರ್ಚನೆ ೨೧ 


ಭಾನುಪ್ರದ್ಯೋತಕಾಯಂ ನುತಸುಕೃತನಿಕಾಯಂ ವಿಮಾಯಂ, ಮಹೇಶ 
ಢ್ಯಾನಾರೂಢಂ ಸಗಾಢಂ ಸವಮಳಗುಣಚೂಡಂ ಶಿನಜ್ಞಾನಲೀಢಂ 
ಶ್ರೀನಂದೀಶಂ ಸುವೇಶಂ ಸುರುಚಿರಸುಖಸಾಕಾರಸಾರಂ ಸುಧೀರಂ 
ಸಾನಂದಂ ಕಾದುಥಿಂದಂ ಗಿರಿಶಿಖರಮುಖದ್ವಾರಮಂ ಭಕ್ತಿಯಿಂದಂ ೨೪ 


ಅಂತಿರ್ದ ನಂದಿನಾಥಂ 

ಮುಂತಿವಿರ್ರಂದಗಜೆಗೆಜಗಿ 3ಹೆರಸಾರ್ದೊಲವಿಂ 

ದಂ ತಾಯೆ ದೇವಿ ಶಾಂತೆ ಅ 

ನಂತಗುಣಾಭರಣೆ ಕರುಣಿ ಶರಣೆನುತಿರ್ದಂ ೫% 


ತೊಳಗುವ ಶಾರದ *ನೀರದ 

ದೊಳಗಿಂ ಮಿಂಚಿಳಿನ ತೆಜದೆ ಗಿರಿಸುತೆ ಶಶಿಮಂ 

ಡಳದಧಿದೇನತೆ ಧರಣೀ 

ತಳಕ್ಕೆ ಬರ್ಸಂತೆ ಪುಸ್ಪಶಕದಿನಿಳಿತಂದಳ್‌ ೨೬ 


ಓಡನಿಳಿದೆಂ ಗಿರಿರಾಜಂ; 
(.. ತಡವಿಲ್ಲದೆ ಭೋಂಕನಿಳಿವು ಜಯೆವಿಜಯೆಗಳಾ 
ಗಡೆ ನವರತ್ನದ ಕಪಾವುಗೆ 
ಯಿಡೆ ಮೆಟ್ಟಿ ನಳಗಜೆ, ಮುಟ್ಟಿದಳ್‌ ಶಿನನೊಲನಂ , ಮಿಕ 
ಗಿರಿರಾಜಂ ಕೈಗುಡೆ, 4ನೇ 
ವುಖನ ಕಳಧಥ್ದಾನದೊಗೆಮು ನಗಮಂ ಜಗಮಂ 
ಪರಿವೇಷ್ಟಿಸ್ಕೆ ಬರುತಿರ್ವಳ್‌ 
ಪರಮೇಶ್ವರಿ ಚಂನ್ಪಧರನನೀಕ್ಷಿಕ ಭರದಿಂ ೨೮ 
ಅಂತು ಬರೆವಕ್ಕೆ 
ತದು ವಿದ್ಯುತ್‌ ಪುಭಾಪ್ರಸರಮೊ್ತ ಸಂಪೂರ್ಣಚಂದ್ರಾಂಶು ಸಂ 
ಪದಮೋ, ಶಾಶ್ಚತಸೂರ್ಯಕೋಟರುಚಿರ ಪ್ರದ್ಯೋತಮೋ, ಮಾಜ ಸೊ 
| 1 ಹಿಂದಕ್ಕೆ ಸರಿ 2 ಮುಗಿಲು 3 ಪಾದುಕೆ 4 ಕಾಲಂದುಗೆ ಸ 


೨೨ ಗಿರಿಜಾಕಲ್ಮಾಣ ಮಹಾಪ್ರಬಂಧಂ 


ಣ್ಮಿದ ಸರ್ರೇಶ ನಿಜಪ್ರಕಾಶನಿಧಿಯೋ, ಪೇಳೆಂಬಿನಂ ತೋಟುತಿ 
ರ್ದುದು ದಿಕ್ಸಂಕುಳ ನಿರ್ಮಳೀಕೃತ ವಿರೂಪಾಕ್ಷ ಪ್ರಭಾಮಂಡಲಂ ೨೯ 


ಆ ಪ್ರಭಾಮಂಡಲದೊಳಗೆ 


ವಿಳಸತ್ಸದ್ಮಾಸನಂ ಭಾಸುರಭಸಿತನಪುರ್ವಲ್ಯಲಂ, ಧ್ಯಾನಮುದ್ರಾಂ 
ಗುಳಿ ರುದ್ರೂಕ್ಷಾಕ್ಷಮಾಲಾರುಚಿನಳಿನಗುಣವ್ರಾತ ಯಜ್ಞ್ಯೋಸವೀತಂ, 
ಲಳಿತಾಸ್ಯಂ, ಸ್ನಿಗ್ನಗಂಡಂ, ಮುಕುಳಿತನಯನಂ, ಚಿತ್ರನಿಷ್ಕಂಪನಂ, ಹಿಂ 
ಗಳವರ್ಲೊ ದ್ಯಜ್ಜ ಬಾಮಂಡಲಮೆಸೆಯೆ ತಪೋವೇಷದಿಂದೀಶಶಿರ್ದಂ. ೩೦ 


ಮನವೆಂತುಂ ಬುದ್ದಿಯೊಳ್‌, ಬುದ್ದಿಯ ಕಿಲವದಹೆಂಕಾರದೊಳ್‌ ತಾ 
ನಹೆಂಕಾ- 
ರ ಫಿಜಂ ಚಿತ್ತಾಂತದೊಳ್‌, ಚಿತ್ತದನೆಲೆ ವಿಲಸತ್ಭ್ರಾಣದೊಳ್‌, 
ಪ್ರಾಣಮುಂ ಜೀ- 
ವನೊ3ಳಾದಂ ಕೂಡೆ ಜೀವಂ ಪರಮನೆನಿಸಿ ತಿರ್ಮಾಯ 
ನಿಷ್ಯಾಮಿನಿಸ್ಟುಂ- 
ಪ ನಿವಾತಜ್ಯೋತಿರೂಪಂ ನಿರುಪಮನೆಸಿಸಿರ್ದಂ ವಿರೂಪಾಕ್ಷಲಿಂಗಂ ೩೧ 
ಭಿನ್ನಾಭಿನ್ನಜ್ಞಾನಮ 
ಯಂ, ನಿಜತೇಜೋ ವಿಲೀನಮಾನಸನಚಲಂ, 


ತನ್ನ್ನಂ ತಾನೇ ಜಾನಿಸ 
ಇಬಿನ್ನಣದೊಳಗಿರ್ದನಭವನದ್ವಯರೂಪಂ ೩೨ 


ಮಾತಿನ3ನೇಧೆಯ ಬೋದಧೆಯ 

ಭೂತಾದಿಯ ಪಂಚವಿಂಶತಿಗಳಂ ಮಾಜಾ 

ಜ್ಞಾತೃಜ್ಞಾ ನಣ್ಣೀಯ 

ವ್ರಾತಮನಳಿದುಳಿದು ತಾನೆ ತಾನಾಗಿರ್ದಂ ೨೩ 


1 ಚೆನ್ನಾಗಿ ಹೆಚ್ಚಾಗಿ 2 ವಿಶೇಷವಾದೆ ಜ್ಞಾನ 3 ಮಾತುಗಳ ಎಲ್ಲೆ 


ಗಿರಿಜಾನಧೊ ನಿತ್ಕಶಿವಾರ್ಚನೆ ಪಿಸಿ 


ಪೊಅಗಂ ಬಳಸದ ಮಾಯೆಗೆ 

3 ತೆಆಹಂಗುಡದ ಚ್ಚಬಚ್ಚಬಲಾಯಅಾವಿನ ಸೈ- 

ವೆಜಗಿನ ಮಅಹಿನ ಕುಟುಹಿನ 

ಕಟಕಿ ಗೊರಲಂ ನಿಜಸಮಾಧಿಯೊಳ್‌ ಸಂದಿರ್ದಂ ೩೪ 


ಇರೆ ಕಾಣುತೆ ಗಿರಿರಾಜಂ 

ಪರಮಸುಖಂಬಡೆದು ಹಿಡಿದು ಮೆಲ್ಲಡಿಯಂ ಸಾ- 

ದರದಿಂ ಹರ್ಷಂ ಮೂಡು 

ತ್ತಿರೆ ಪುಳಕದ ಮೆಯ್ಯೊಳೊಲ್ಬು *ಮೆಯ್ಯಿಕ್ಸಿರ್ಶಂ ೩೫ 


ಅಂತು ಮೆಯ್ಯಿಕ್ಕಿ ನಿಂದು ಕೆಯ್ಯಂ ಮುಗಿದು ಹರನ ಪರತತ್ವ 
ಮಯ ಸೌಂದರ್ಯರೂಪಮಂ ನಿಸ್ಫಂಸನಿವಾತಜ್ಯೋತಿರೂಪಮಂ ಗಿರಿಜೆಗೆ 
ಕೊಟುತ್ತುಂ ಪೊಡೆನುಡು ಪೊಡೆಮಡೆನೆ, ಪಾರ್ವತೀದೇವಿಗೆ ಕೌತುಕರಸ 
ದೊಳಾನಂದಂ ಪುಟ್ಟಿ, ಭಯರಸದೊಳ್‌ ಭಕ್ತಿಯುಣ್ಮಿ, ಸ್ನೇಹರಸದೊಳ್‌ 
ತಾತ್ರರ್ಯಂ ಪೊಣ್ಮ್ಣಿ, ಶೃಂಗಾರರಸದೊಳ್‌ ಲಜ್ಜೆ ವೆರಸಿ, ಕಲ್ಪತರುವಿನ 
ಬೀಳಿಲ್‌ ಮಹಾನಿಧಾನಕ್ಕೆಅಗುವಂತೆ, ಕುಸುಮಚಾಪಂ ಕಾಲ್ಗೆಅಗುವಂಕೆ 
ವಿಲಾಸದಿಂದೆಡದುಂಗುಟನುಂ ಲಲಾಟದಿಂ ಮುಟ್ಟಿ ಪೊಡೆಮಟ್ಟು ನಿಂದು, 


ಸದಮಳಮಿದೆ, ಪರತತ್ವದ 

ತನಿದಾನಮಿದೆ, ಆದ್ಯರಅಕದು ಕುಜುಪಿಟ್ಟಾನಂ 

ದದ ಮೊದಲಿನಿ, ಪರಮಾರ್ಥದೆ 

ತುದಿಯಿದೆ, ಗಿರಿಜಾತೆ ನೋಡು, ನೆನೆ ಹೊಗಳೆಂದಂ ೩೬ 


ಆನಿರ್ದಂತಿರದೇಕೆ ಬೇಡ ತಪವೆಂದೆಂಬಂತಹಂಕಾರದಿಂ, 

ನೀನೇ ಸದ್ಗತಿ ದೇವದೇವ ದಯೆಗೆಯ್ಯೆಂಬಂತೆ 4ಕಾರ್ಪಣ್ಯದಿಂ, 
ಸಾನಂದಾತ್ಮಕನೆನ್ನನೇಕಆಕವನೆಂದೆಂಬಂತೆ ನಿಕ್ರೇದದಿಂ, 
ನಾನಾಭೋಗದೊಳೆಂದು ಕೂಡಿದಪೆನೆಂಬಂತಾಸೆಯಿಂ 'ನೋಡಿದಳ್‌ ೩೭ 


1 ಅವಕಾಶ. 2 ನಮಸ್ಕರಿಸು 3 ಮೂಲ 84 ದೈನ್ಮ 


ತಳ ಗಿರಿಜಾಕಲ್ಮಾಣ ಮಹಾಪ್ರಬಂಧೆಂ 


ಶಿವನೀತಂ ನಿಜವಲ್ಲಭಂ, ಮನುಗುರು ಪ್ರಖ್ಯಾತನತ್ಯೂರ್ಲಿ ತೆಂ, 

ಭವನೆನ್ನಾಳ್ಸನೆನಿಪ್ಪುದಂ ಕಿಳಿದೆನಾಂ, ರೀಂ ಪೋಗು; ನಿತ್ಯಾರ್ರನೋ 

ತೃವದಿಂ ಸಂತಸದಿಂ ಸದಾತುರತೆಯಿಂ ಸಾನಂದದಿಂದಿರ್ಪೆನೆಂ- 

ಡು ವಿಳಾಸಾಬ್ಧಿ ಭವಾನಿ ನೋಡಿ ನುಡಿದಳ್‌ ಭೂಭೃತ್ಯುಲಾಧೀಶನೊಳ್‌ 
ನಿಲ್‌ 


ನುಡಿಯೆ ಗಿರಿರಾಜನೊಲನಿಂ 

ಮೃಡಾಣಿಯಂ ನೋಡಿ, ಮಗಳೆ ಮಾತೆ, ಕರಂ ನ- 

ಟ್ಟಡವಿ ಗುಹೆಗಹ್ವರಂ ಮಡು 

ಗಿಡುವಿವಜಕೊಳ್‌ ಪದುಳಮಧ್ವಿಸೆನುತುಂ ನುಡಿದಂ ರ್ನ 


ಪತ್ತಡಿಯಿಟ್ಟತಿಮೋಹಂ 

ಚಿತ್ತಮನ3ಳ್ಳಿ ಜಾಯೆ, ತಿರುಗಿ ಬಂದು, ಗಿರಿಜೆ ಲೋ- 

ಕೋತ್ತಮೆ ಸೋದಪೆನೆನುತುಂ 

ಮತ್ತಂ ಮತ್ತಪ್ಪಿ ಪರಸಿ ಗಿರಿಪತಿ ಸೋದಂ ೪9 


ಅಂತು ಪೋಗೆ ಚಿಂತಿಸಿ ನೋಡಿ ಮುಂದಿರ್ದ ತಪೋಮಯನಂ 
ಷೈರಾಗ್ಯಯುಕ್ತನಂ ಭಸಿತಕಾಯನಂ ಸೌಂದರ್ಯರೂಪನಂ ಜ್ಞಾನಪುದೀ 
ಸಷಂ ನಿಜಸುಖನಿವಾಸನಂ ಸ್ವಯಂಪ್ರಕಾಶನಂ ಕಂಡು, ಶೃಂಗಾರರಸಕ್ಕೆ 
ಸುನಂದಂದು, ವೈರಾಗ್ಯರಸಕ್ಕೆ ಮೆಯ್ದೆಗೆದು ಸಹಚರಿಯರಪ್ಪ ಜಯೆ 
ನಿಜಯೆಗಳ್ಗೆ ನಗತನೂಜೆ ನಿರ್ವೇದದಿಂದಿಂತೆಂದಳ್‌ : 


ತಸಮಿಂತಿದು ಮದ್ವಿರಹಾ- 

ತಸಮತ್ಯಧಿಕಂ ತುಡುಂಕಬಾರದಷಾರಂ; 

ತಸನನತೇಜಕ್ಕಂ *ವಿ- 

ತ್ರಪನಅಕಿವಿಂಗಂ ವಿಶೇಷ ಚೋದ್ಯಮಭೇದ್ಯಂ ೪೧ 


ವಿಗನುಂಗಳ್‌ ವಿಷ್ಣುವಿರಿಂ- 
ಚಿಗಳಆಯದ ಶಿವನನಜಕಿವೊಡೆಶಿನ್ನಳವೇ; ತಾಂ 


1 ವ್ಯಾಪಿಸ್ಕ, ಒತ್ತು 2 ಜ್ಞ್ಹಾನತಪಸ್ಥಿ 3 ಸಾಧ್ಯ, ಸಾಮರ್ಥ್ಯ 


ಗಿರಿಣಾವಧೊ ನಿತ್ಕಶಿವಾರ್ಚನೆ 


ಬಗೆವೊಡೆ ಸಾತ್ತ್ವಿಕ ಶಿವಭ- 
ಕ್ರೈಗಲ್ಲದಭವಂ ಸಮಂತು ಸಿಲ್ವಂ ನಿಲ್ವಂ 


ಅದು ಕಾರಣದಿಂ ಭಕ್ತಿ 

ಪ್ರದನ ವಿರೂಪಾಕ್ಷನಂಥಿ)ಗಳನರ್ಚಿಸುವೆಂ; 
ಸದಮಳ ಶಿನಸುಖ ಮುಖಸಂ 

ಪದದೊಳ್‌ ಬಳಿಕಿರ್ಪೆನಫ್ಸಿ ಶರ್ವನ ತನುವಂ 


ಎಂದಬಲೆಯರೊಳ್‌ ನುಡಿಯು- 
ತ್ತುಂ ದಟ್ಟಿಡಿಯಿಟ್ಟು, ಭಕ್ತಿ ತನ್ನಯೆ ಮನಮಂ 
ಬಂದಡರೆ, ಭರಂ ಮಿಗೆ ಮುದ- 
ದಿಂದಂ *ಪುಷ್ಸೋಪಚಯಕೆ ಗಿರಿಸುತೆ ಬಂದಳ್‌ 


ಎಸೆವ ರಜೋಗುಣಲಸಿತ 
ಪ್ರಸನ್ನಮುಖರಾಗಯುಕ್ತೆ ಶಿವಪದಪೊಜಾ- 
ವ್ಯಸನೆ ಶಶಿವದನೆ *ತಿಜಕದಳ್‌ 

ಪೊಸ ಹೆರಿಸಮನಾಂತು ಶಾಂತೆ ಸೇವಂತಿಗೆಯಂ 


ಮಲ್ಲಿಗೆ ಶರ್ವನ ಜೆಡೆಮುಡಿ- 
ಯಲ್ಲಿಗೆ ಕೊಂಡೊಯ್ಯಲೆಂದು ಸಮ್ಮುದೆದಿಂ ನಿ- 
ಮ್ಮಲ್ಲಿಗೆ ಬಂದೆನೆನುತ್ತುಂ 


ಮಲ್ಲಿಗೆ ಶಿಯಲರ್ದೊಂಗಲಂ ಮಹೇಶ್ವರಿ ಕೊಯ್ದಳ್‌ 


ನಲವಿಂದೆಂ ಮುಡಿವಾಳದ 
ನೆಲೆಗೆಯ್ತಂದಗತನೂಜೆ ಬೇರಂ ಬಲ್ಲ- 
ರ್ಗಿಲೆಡೋಲಲೇಕೆ ನೀನೆನು- 

ತೊಲವಿಂ ಪರಿಮಳದ ಬೇರ್ಗಳಂ ಬರೆತೆಗೆದಳ್‌ 


೪೨ 


ಲಿ 


೪೪ 


೪೭ 


1 ಹೊತಿರಿಯಲತಿ ಪುಷ್ಪಸಂಗ್ರಹಣ 2 ಹೂ ವಿತ್ತು 3 ಹೂಗೊಂಚಲು 


4 


`ಶ೬ ಗಿರಿಜಾಕಲ್ಯಾಣ ಮಹಾಪ್ರಬಂಧೆಂ 


ಇಂತಿಂತನಂತಕಾಂತಲ- 

ತಾಂತಂಗಳನಾಯ್ದು ಕೊಯ್ದು, 'ಸಂತಸದಿಂದಂ 

ಮುಂತೆ ನವಾಂಕುರ ಕಿಸಲಯ- 

ನಿಂ ಶೀವಿದ ಬಾಲಚೂತದಿಡೆಗೆಯ್ತಂದಳ್‌ ೪೮ 


ಒಡನೆ ಜಯೆ ವಿಜಯೆಗಳ್‌.. ಹೆಲ್ಲಡಿಯಿಡುತುಂ ಬಂದು ಬಾಲ 
ಸಹಕಾರ ತಳದೊಳ್‌ ಹರಿತ ಭೂಮಿಕೆಯೊಳ್‌ ಸುರುಚಿರ ಮರೀಚಿಕೆಗಳ್‌ 
ಅಂಕುರಿಸಿತೆಂಬಂತೆ ನಳನಳಿಸಿ ಬೆಳೆದ ಪೊಸ ಸಸಸಲೆಯ ಮೇಲೆ ಕದಳೀ 
ದಳಂಗಳಂ, ಕಮಲಪ್ಪ ತ್ರಂಗಳಂ, "ನುಣ್ಣೆಳಗಂ ಕಅಕಿವ ಪೊಂಬಾಳೆಯ 
ಪತ ಕ್ರಂಗಳನಿಂಬಿಸಿಂ "ಖಾಸುತು: ಶು, ಕುಸುಮಕುಲಮನೆಸೆಯೆ ಸುರಿದು, 
ಭಾಸುರದುಕೂಲದ್ದಿಂ ಸಿಬಾಸಣಿಸ್ಸಿ ಶತ್ಯಪತ್ರಸೂತ್ರಕುಲಮಂ ಕೆಲದೊಳಿ 
ರಿಸಿ, ಗಿರಿತನೂಜೆಗೆ' ಮೆಯ್ಯಿತ್ಸಿ ಕಯ್ಯ ಮುಗಿದು "ಇತ್ತ ಬಿಜಯಂ 
ಗೆಯ್ವು ದು' ಎಂದು ಬಿನ್ನನಿಸಿ ಕೆಯ್ದು ಡೆ ಸ್ಫುದುಪದನ್ಯಾಸದಿಂ ನಡೆತಂದು 
ಇಕ್ಕಿದ ಮಾಂದಳಿರ - -ಪೊಸಪಸೆಯ: ಹೇಲೆ ಕಮನೀಯದಿಂ ಕುಳ್ಳಿ 
ರ್ದಾಗಳ್‌, 
ನಿಕಿ ಪರಿಮಳದದಿಜೀನತೆಟೋ, 

ವರಕುಮುದದ ಕೂಡೆ ಬಂದ ಶಶಿಕಳೆಯೋ ವಾ 

ರಿರುಹದ ನಡುವೆಯ್ತ 0ದಿಂ, 

ದಿರೆಯೋ, ಎನೆ. ಜೀನಿ ಪೂನಕನೋವುತ್ತಿರ್ದಳ್‌ ೪೯ 


ಅಂತೋಮವುತ್ತುವುರ್ದು, ' 


ಮುಚ್ಚಿ ದೊಡಾಗಳೆ ಕಂದುವ, 

ನೆಟ್ಟನೆ ನೋಡಿದೊಡೆ *ಕ್ಲೋಡಿ: ಬಾಡುವ, ನೆನೆಯಲ್‌ 

ತೊಟ್ಟನೆ ಕೊರಗುವ, ಪೂವಂ...” ಃ: 

ಕಟ್ಟುವ ಸರಿಯೆಂತೆನುತ್ತೆ, ಚಂತಿಸುತಿರ್ದಳ್‌ ೫೦ 


1 ಹಸುರು ಹುಲ್ಲು 2 ಹೊದಿಸು 3 ಮೆಚ್ಚುಗೆ ಮತ್ತು ಪ್ರೀತಿಯಿಂದ 
"ಸ ಶಿಗೆಸು 4 `ಸುಳ್ಳಾಗ್ಯ' ಕುಗ್ಗು. 


ಗಿರಿಜಾನಥೊ ನಿತ್ಕಶಿವಾರ್ಚನೆ ವೆಳೆ. 


ಅಂತು ಚಿಂತಿಸಿ: ನೋಡಿ -ಭಕ್ತಿಯೊಳ್‌-. ಕೂಡಿ ಪೂಜಿಸಲ್ಟೇಃಡಿ 
ಪೂನಂ ಪೂ ಸೋಂಕೆ ಕೊರಗದೆಂಬಂತೆ ತನ್ನ ಕರಕನುಲಮಂ: ನೇಡಿ, 


ಅತಿ ಸುಕುಮಾರೆ ಸುಖಾಕರೆ 

ನುತಗುಣಗಣಯುಕ್ತೆ ಶಾಂತೆ ಸಾತ್ರ್ವಿಕರೂಪಾ- 

ಪ್ವಿತೆ ಸರ್ವಕಳಾನಿಧಿ ಪಾ- 

ರ್ವತಿ ಸತಿ ಶತಪತ್ರಸೂತ್ರಮಂ ತೆಗೆಯುತ್ತುಂ, ೫೧ 


ವದನಕ್ಕಂ ಕುಸುಮಕ್ಕಂ 
ಪದೆದೆಅಗುವ ಮಧುಕರಂಗಳಂ 3ಸೋವುತ್ತುಂ, 
ಮೃದುತರ ಸರಳಾಂಗುಲಿಯಿಂ | 
ಸದಮಲೆಯಿರವಂತಿಯರಲ ನೊಲವಿಂ ಪಿಡಿದಳ್‌ ೫೨ 


ಸಿಡಿದೆತ್ತಿ ನಳಿನಳಿ ಗುಣದೊಳ್‌ 

ಶಿತೊಡರ್ಚುತುಂ ಮೆಲ್ಲಮೆಲ್ಲನಿರವಂತಿಯ ಪೂ- 

ದೊಡಿಗೆಗಳಂ ವಿರಚಿಸಿದಳ್‌ 

ಮೃಡಾಣಿ ಮೃಡನವಯವಕ್ಕೆ ಸಡಗರದ್ದಿಂದಂ ೫೩. 


ಇಂತು ಪುಹ್ಟಾವಳಿಯಿಂ ಪಲವುಂ ತೆಜದ ಬಂಧಮಂ. ಸಮೆದು 
ಬಳಲ್ಲು, ಸ್ಪೇದಭರಿತಗಂಡಸ್ಸಳೆಯುಂ, ಶಿಥಿಳೀಕೃತಕರಕಳೆಯು. ಆಗಿರ್ದ 
ಪಾರ್ವತಿಯಂ ಕಂಡು ಸಹಚರಿಯರ್‌ ಬಂದು ಹಿನಾಕಿಯ ಮನೋಃ 
ರಥಮಂ ಪುಣ್ಯಫಲದಿಂ *ಪಸದನಂಗೊಳ್ಬಂತೆ, ಕುಸುಮ ಬಾಣಮಂ 
ಪೊಸಗಂಪಹಿಂ ಕೂರ್ಪಿಡುವಂತ್ರೆ ರಾಸ ಎ0 ಮೋಹದಿಂದೊಲ್ವ ಂತ್ರೆ 
ಸೌಕುಮಾರ್ಯನಿಧಿಯಸ್ಸ ಶರ್ವಾಣಿಗೆ 'ಶೃಂಗಾರರಿಗೆಯ್ದು, ಅನುರಾಗದಿಂ 
ಕೆಯ್ಲೊಟ್ಟ ಕೆಳದಿಯರ ಕೆಯ್ಯೊಳ್‌ ಮೆಯ್ಯಂ ಮಲಗಿಸಿ ' ಮೆಲ್ಲಮೆಲ್ಲ 
ನಡಿಯಿಡುವಾಗಳ್‌, ಶಿವನ ಮನೋರಥಂ ಮೂರ್ತಿಗೊಂಡಂತೆ 'ಹೆರನ 





1 ಆಟ್ಟು 2 ನೂಲು 3 ಪೋಣಿಸು 4 ಅಲಂಕಫಸ್ಥ್ಳು. 


ಜಿ ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


ಮೆಚ್ಚು] ಹಕೆಯಂಬಡೆದಂತೆ, ಶಂಕರನ ಬಿಂಕಂ ಬಿನ್ನಣಮಾದಂತೆ, 
ಚಂದ್ರಕಳೆ ಕಣ್ಣೆ ಅಕೆದಂತೆ, ನೆಅಕಮೆಅಕದು ನಡೆತಂದು ನಗತನೂಜೆ 
ಚಂದ್ರಧರನ ಮುಂದೆ ನಿಂದು, 


ಇರುಳುಂ ಪಗೆಲುಂ ಕಾಮಂ 

ತರದಿಂ ತೆಗೆದೆಚ್ಚ ಶಕುಸುಮಬಾಣಮಿದೆಂದಾ 

ಗಿರಿಶಂಗೆ ತೋರ್ಪ ತೆಅದಿಂ 

ನೆರೆಪಿನಳಭವಾಂಥಿ)ಗಳ್ಲೆ ಪುಷ್ಸಾಂಜಲಿಯಂ ೫೪ 


ಸಂದಣಿಸುನ ನವನವಪುಳ 

ಕಂ ದಟ್ಟಯ್ಸಕ್ತೆ ನೆಗೆಯೆ ಶಶಿಮೌಳಿಗೆ ಪೂ- 

ರ್ಣೇಂದುಮುಖಿ *ಪೊಡೆಮಡುತ್ತಾ- 

ನಂದಾಶ್ರುಗಳಿಂದೆ ಚರಣತಳಮಂ ತೊಳೆದಳ್‌ ೫೫ 


ತನತವಗೆ ಮುಂಚುವಿಂದ್ರಿಯ- 

ನಿನಹಮಳಶಿನೋವುತ್ತೆ ಗಿರಿಜೆ ಹೆರಕಂದರದೊಳ್‌ 
ನನಕುಸುಮಮಾಲೆಯಂ ಸಾ- 

ರ್ಚುವ ನೆವದಿಂ ಸೋಂಕಿ ಸೋಂಕಿ ಪುಳಕಿಸುತಿರ್ದಳ್‌ ೫೬ 


ಭರದಿಂದಂ ನನಕುಸುಮಾ- 

ಭರಣಂಗಳನಭನನಂಗದೊಳ್‌ ಸಿಂಗರಿಸು- 

ತ್ತರಳುತ್ತುರ್ಬುತೆ ಕೊರ್ಬುತೆ 

ಗಿರಿಸುತೆ “ನಜುಸುಯ್ಯ ಧೂಪಮಂ ಪದೆದಿತ್ತಳ್‌ ೫೭ 


ಇಂತು ಸಾಶ್ರ್ವಿಕಭಾವೋನ್ಮಕ್ತೆ, ಪಾರ್ವತಿ ಪಲವುಂ ಭೋಗಂಗಳಂ 
ರಾಗದಿಂ ರಾಜಮೌಳಿಗೊಲ್ಲು ಪೂಜೆಯ ನೆವದಿಂ ನಿವೇದಿಸಿ, ಪುಣ್ಯಮಂ 
ಸೇವಿಸ ಧರ್ಮದಂತೆ, ಭಕ್ತಿಯಂ ಬಯಸುವ ಪುಣ್ಯದಂತೆ ಶಿವಜ್ಞಾನ 


] ಹರಡು, ವೃದ್ಧಿಸು (ಹರೆ-ಕೊಂಬೆ : ಕೊಂಬೆಯನ್ನು ಪಡೆದಂತೆ) 
2 ನಮಸ್ಕರಿಸು 3 ನಿಗ್ರಹಿಸು 4 ಕಂಪುಳ್ಳ ಉಸಿರು 


ಗಿರಿಜಾನಧೂ ನಿಠ್ಕಶಿವಾರ್ಚನೆ ರೆ 


ಮ! ನೆಳಸುವ ಭಕ್ತಿಯಂತೆ, ಶಿವಸಂಗಮಂ ಬಯಸಿ ಮನ್ಮಥಮನೋರಥ 
ದುರ್ಲಭವಲ್ಲಭನಂ ನೋಡುವಾಗಳ್‌, 


ಪೊಸಜೆಡೆಯೊಳ್‌ ತೊಡಂಕೆ, ನೊಸಲೊಳ್‌ ಸನಡೆಪಾಡಿ, ಕಪೋಲಭಾಗ 
ದೊಳ್‌ 
ಪಸರಿಸಿ, ಲೋಚನಂಗಳೊಳಮರ್ಚಿ ತದಾಸ್ಯದೊಳೊಂದಿ, ಕಂಠೆದೊಳ್‌ 
ಅಮಿಸುಗಿ ಭುಜಾಗ್ರದೊಳ್‌ ತೊಳಗಿ, ವಕ್ಷದೊಳಾಳ್ನು ಕರಂಗಳೊಳ್‌ವಿರಾ 
ಜಿಸಿ, ಪದದಲ್ಲಿ ಬಿಳ್ಳುವು ಭವಾನಿಯ ಮಾನಿಯ ದೈನ್ಯದೃಷ್ಟಿಗಳ್‌. ೫೮ 


ಇಂತು ಶರ್ವನ ಸರ್ವಾಂಗದೊಳ್‌ ನೋಟಂ ಮುಸುಕಿ ನೋಡಿ, 


ಬೆಮುರ್ವಳ್‌, ಬೆರ್ಚುವಳುರ್ಬುವ- 

ಳಮರ್ವಳ್‌, ಪೆಜಸಾರ್ವಳಂಜಿ ಸಿಲ್ಬಳ್‌; ಸೋಂಕಲ್‌ 
ನಿಮಿರ್ವಳ್‌, ನೆನೆವಳ್‌, ಮುನಿವಳ್ಕ್‌ 

ಸಮಸಲ್ವಳ್‌, ಗಿರಿಜೆ ಸೆಡೆದು ಸುಯ್ಚಳ್‌, ಕಕಾಯ್ವಳ್‌ ೫೯ 


ಇಾರುತರ ಕಾಂತಿಮಯ ಸುಕು- 

ಮಾರಾವಯನಂಗಳಂ ಥಿರೀಕ್ಷಿಸಿ ನಲಿನಳ್‌ ; 

ತಾರಾಚಳನಾಥನ ಘನ- 

ವೈರಾಗ್ಯಳ್ಳಂಜಿ ನಡುಗಿ ಆಸಿಡಿಮಿಡಿಗೊಳ್ಪಳ್‌ ೬೦ 


ಇಂತು ರುದ್ರನ ಮನೋಹೆರಮೂರ್ತಿಯಂ ನೋಡಿ ನೋಡಿ 
“ತಣಿಯಜಿ, ಸೋಂಕಿ ಸೋಂಕಿ ಸವೆಯದ, ಪೊಗಳ್ದು ಪೊಗಳ್ಹು ತೀಅದೆ, 
ನೆನೆದು ನೆನೆದು ನೆಅಕಿಯದೆ, ನಡೆತಂದು ಪಾರ್ವತೀದೇವಿ ಪೊಚ್ಚ ಪೊಸ 
ಪೂಗಳನಚ್ಚರಿ ಮಿಗೆ ತಂದುತಂದಂದಂದಿಗೆ ಚಂದ್ರಧರನಂ ಕಳಾನಿಧಿಯಂ 
ವಿಳಾಸದಿಂ? ದಾರ್ತದಿಂ ಹತ್ತಿ ಸಾರ್ದು ಮತ್ತೆ ಮತ್ತೆ ಮಾಣದೆ, 


"1 ಅಶಿಸ್ತು ಬಯಸು 2 ಹರಿದಾಡು 3 ಚಲಿಸು ಮಿಂಚು 4 ಮುಳುಗು 
5 ಮುನಿ 6 ಚಡಪಡಿಸು ಕಾತರಿಸು 7 ಆತೆ ದೈನ್ಮ 8 ಹತ್ತಿರ. 


ತಂ 


ಗಿರಿಜಾಕಲ್ಯಾಣ ಮಹಾಪ್ರಬಂ ಧಂ 


ಹರನಂ ಶಿವನಂ ಮೃಗಧರ- 

ಧರನಂ ಸುಸ್ಪೇಹಮಡರೆ ನವನನಕುಸುಮೋ- 

ತೃರದಿಂದೆ ನಚ್ಚಿ ಮಚ್ಚಿಯೆ 
ಗಿರಿಜಾವಧುವರ್ಚಿಸುತ್ತುಮಿರ್ಹಿನಮತ್ತಲ್‌ ೬೧ 


ಕಿ, ಆನಿರ್ದಲ್ಲಿಗೆ ಸಮುಂತು ತನ್ನನೆ ತರ್ಪೆಂ 


ಸಕಳೋರಗ ಸುರನರಮ- 

ಸ್ವಕಶೂಲನ, ನಮಿತಲೋಕಪಾಲನ, ತೀವ್ರ- 
ಪ್ರಕಟಯಶೋಲೋಲನ, ತಾ- 

ರಕಾಸುರನ 3ಕೊರ್ವು ಪರ್ವಿತುರ್ವೀತಳಮಂ ಗ 


ಧರಣಿಯಳಿನೊಕ್ಕಲಿಕ್ಟಿ, ದಿಗಧೀಶರ ಗಂಟಲನೊತ್ತಿ ಮೆಟ್ಟಿ, ಭೀ- 
ಕರಫಣಿಲೋಕಮಂ 8ಶ್‌ಿಹಿಳಿದ್ಕು ನಾಕಮನೋಡಿಸಿ, ನಿಂದ ವೀರರಂ 
ಧುರದೊಳೆ *ತತ್ತಣಂದಜಿದು, 5ತಳ್ಲಿ ಸುತಪ್ರತಿಮಪ್ರತಾಸಭಂ- 
ಗುರಭುನನತ್ರಯಂ ನೆಗಳ್ದನಕ್ರಮಕಾರಿ ಜಿತಾರಿ ತಾರಕಂ ವಿ 


ಇತ್ತಲನಂತರಂ ತ್ರಿದಶರೋಡಿ ಸುರಾದ್ರಿಹರಾದ್ರಿಯೊಳ್‌ ಭಯಂ- 

ಬಿತ್ತು ಮಹಾಗುಹಾವಳಿಗಳಂ, ಘನಗಹ್ವರ ಘೋರನೀಧಿಯಂ, 
ಸುತ್ತಿದರಣ್ಯದಂಧತಮಮಂ, ತವಕಂ ಮಿಗೆ ಸಾರ್ದು ಪೊಕ್ಕು, ಶೌ- 
ರ್ಯೊತ್ರರರಿರ್ದರಪ್ರಕಿಮತಾರಕಸಂಗರರಂಗಭಂಗಿತರ್‌ ೩. 


ಇಂತು ಕ ಗೋಳುಂಡೆಗೊಳುತುಂ ?ಗಂಡುಡುಗಿರ್ದ ಡೇವರ್ಕಳನ್‌ 
ಅಲ್ಲಲ್ಲಿ ಕರೆದು ಮೆಲ್ಲಮೆಲ್ಲನೆ ನೆಕೆಿ ಹಿರಣ್ಯಗರ್ಭನುಂ ಜಿಷ್ಣುವುಂ ವಿಷ್ಣು 
ವಿರ್ದ ತಾಣಕ್ಕೆ ಬಂದು ಕಂಡು ಕುಳ್ಳಿದುನ ಆಳೋಚನಂಗೆಯ್ದಲ್ಲಿ, 
ಮುಸ್ಲಿನಂತಲ್ಲದೆ ಇನ್ನೊರ್ಮೆ ಸಂಗರಮಂ 8ಸಮಕಶಟ್ಟಲ್ಟೇಳ್ಳುಂ, 
ಆನಿರ್ವನೆಂ, ನೀವಿರ್ದಪಿರ್‌, ಅಜನಿರ್ದಪನ್‌, ಅಂಜಲೇತರ್ಕೆಂದು 
ಶಕ್ರಂ ಮಿಕ್ಕು ನುಡಿಯೆ, 

1 ಸೊಕ್ಕು, ಗರ್ವ 2 ವಿನಾಶಗೊಳಿಸು 3 ಹಿಂಡಿ 4 ನುಚ್ಚು ನುರಿಮಾಡು 
ಕ್ರತಗ್ಗಿಸು. 6 ಸಂಕಟದಿಂದ ಪಂತಪಿಸುತ್ತ 7 ಪರಾಕ್ರಮ, ಪೌರುಷ | ಅಣಿ 
ಗೊಳಿಸು. 


43 ಗಿರಿಜಾಕಲ್ಮಾಣ ಮಹಾಪ್ರಬಂಧಂ 


ನೆನೆದು ವಿಚಾರಿಸಿ ನಿಶ್ಚಯ- 

ಮನನತುಳೋಪಾಯಕೋವಿದಂ ಸ್ಥಿ ತಿಕರ್ತಂ 

ವಶಜಾಕ್ಷಂ ಘನನಿರ್ನ್ಮುಲ- 

ನನಾಗತಜ್ಞಾನಿ ಶಕ್ರನೊಡನಿಂತೆಂದಂ: ೪ 


ಅಯ್ದುಂ ಮುಖದಭವಂಗೀ- 

ರಯ್ದುಂ ಭುಜದೀಶ್ವರಂಗೆ ಷಣ್ಮುಖನುದಯಂ- 

ಗೆಯ್ದೇಳನೆಯ ದಿನಂ ಬಂ- 

ದೆಯ್ದಿ ದೊಡತ್ಯುಗ್ರತಾರಕಾಸುರನಳಿವ ೦ ೫ 


ಎಂದಬ್ಬ ಜಫಿತ್ತಾದೇ- 
ಶಂ ದಿಟನುದುಕಾರಣಂ ಕಪರ್ದಿಯ ತಸಮಂ 
ಛಂದಂಗೆಡಿಸುವ ವೀರನ- 


ನಿಂದೆ ವಿಚಾರಿಸಲೆವೇಳ್ಸುದಿಂತಿದೆ ಕಜ್ಜಂ ೬ 
ಕಾಳೆಗದ ಮಾತನಾಡರದಿ- 

2 ರಾಳಾಪಂ ಗೊಳ್ಳನಸುರನತಿಬಳನದಟಃ 0 

3 ಸೂಳಿಯ ತನಮಂ ಚಲಿಯಿಸು 
ವಾಳಾಪಂಗೆಯ್ವುದುಚಿತಕಾರ್ಯಂ ಕಾರ್ಯಂ ೭ 


ಎಂದು ವಿಚಾರಿಸಿ ನೋಡಿ ಸಕಳ ಜಗಜ್ಜನನಶೀಕರಣ ಪಟುತರ 
ಕುಸುಮಕೋದಂಡಟಂಕಾರಪ್ರತಾಪಮುಖಂ ಮಕರಪತಾಕನ್‌ ಎಂದು 
ನಿಶ್ಚಯಿಸಿ, ಪಂಚೇಷುವಿಂದಲ್ಲದೆ ಪಂಚಮುಖನ ತನಂ ಸಂಚಲಿಸದೆಂಬ 
ತಿಸಂಚಮಂ ಅಜಾದು ಕಾಮನಂ ಕರೆಯಿಸಲ್ಪೇಡಿ ಸರಸಿಜಾಕ್ಷಂ ಪುರಂದ 
ಕನ ಮುಖಮಂ *ಫೀಡಾಗದೆ ನೋಡಿದಾ ಪ್ರುಸ್ತಾವದೊಳ್‌ - ಪ್ರರುಹೂತಂ 
' ಮಂತ್ರಿವಾಚಸ್ಪತಿಯಂ ಕರೆದು ಈಗಳೆ ಕಾಮನಂ ಅತಿಭರದಿಂದೊಡ 
ಗೊಂಡು ಬರ್ಪ್ರುದೆಂದು ಬೆಸಸುತ್ತುಂ ಇರಿ, ಸುರುಗುರು ನಡೆತಂದು ರತೀ 
ತ ವೃಥೆಗೊಳ್ಳನು 2 ಕೂಲಿ ಈಶ್ವರ 3 ರಹಸ್ಯ, ಸಂದರ್ಭ 4 ಶೀಡು* 
ಆಗದೆ: ನೀಡು-ವಿಶೇಷವಾಗಿ. 


ಆನಿರ್ದಲ್ಲಿಗೆ ಸಮಂತು ತನ್ನನೆ ತರ್ಪೆಂ ತಿ 


ಶ್ಚರನ ರಾಜಧಾನಿಯನ್‌ ಒಳಪೊಕ್ಳು, ಅರಮನೆಯ ಮುಂದೆ ಪುಷ್ಪ ಕಮ 
ನಿಳಿದ್ಕು ಒಪ್ಪುವ ದರ್ಪಭೂಷಣಮೆಫಿಸಿದ ದರ್ಪಕಾಸ್ಟ್ರಾನಮಂ ಪುಗು 
ತರ್ಪಲ್ಲಿ ತಳಿರ ಗದ್ದು ಗೆಯೊಳ್‌ ಕೆಳಗೆ ಕುಳ್ಳಿರ್ಪ ವಸಂತರಾಜನಿಂ, ಬೆಳ್ಳಿಂ 
ಗಳ ಹೆಸೆಯೊಳ್‌ ಬಳಸಿ, ಕುಳ್ಳಿರ್ಪ ಕಳಾಮಾಳೆಯರಿಂ, ಕೆಲದೊಳ್‌ 
ನಿಲಿಸಿರ್ದ ಇಕ್ಷುಚಾಪದಿಂ, ಸರಸೀರುಹೆದೆಸಳ 1ತುಜುಂಗಲ ಸಿಂಹಾಸನ 
ದೊಳ್‌ ಸುರತರುವಂ ಮಲಂಗಿ ಮೂಹಜುುಂ ಜಗಮಂ ಮಾಜ್‌ ಗೆಲಲೆಂದು 
ಸಂಗಡಿಸಿ ಶೃಂಗಾರರಸಂ ಅಂಗಂಬಡೆದಂತೆ ಸುಕುಮಾರತೆ ಸಾಕಾರಂ 
ಗೊಂಡಂತೆ ಇರ್ದ ಕಂದರ್ಪ್ಹರಾಜನಂ ಕಂಡು, ಕಾಣ್ಶ್ಕೆಯಿಶ್ತು ಕುಳ್ಳಿರ್ದ 
ವಾಚಸ್ಸತಿಯ ಮುಖಮಂ ಮಕರಧ್ವಜಂ ನೋಡೆ, 


ಅತುಳತರಗುಪ್ತಕಾರ್ಯ- 
ಸ್ಥಿತಿಯಾಳೋ ಚನೆಗಳುಂಟು, ನೀಂ ಚೆಚ್ಚರನು- 

ಪ್ರತಿಮಂ ಕಾಮನನೊಡಗೊಂ- 

ಡು ತರ್ಪುದೆನೆ, ಬಂದೆನಿದೆ ಪದಂ, ನಡೆ ಮದನಾ ಲ್‌ 


ಎನುತುಂ ಗುರು ನುಡಿಯೆ, ಸುಖಾ- 

ಸನದಿಂದಿದಿರೆಳ್ದು, ಶಶಿನಸಂತಾದಿಗಳಂ 

ಬನಡದೊಳ್‌ ಪಿಂತಿರಿಸುತೆ, ಭೋಂ- 

ಕನೆ ರತಿವೆರಸೇಅಾ* ದರ್ಪಕಂ ಪುಸ್ಪ್ರಕಮಂ ೯ 


ಶಾನುಂ ವಾಚಸ್ಸತಿಯುಂ 

ನಾನಾವಿಧಕಾರ್ಯಗತಿಗಳಂ ನುಡಿಯುತ್ತುಂ, 

ಸಾನಂದಂ ಹೆರಿಯಜರಾ 

ಸ್ಥಾನ ರಿಕೇತನದ ಮುಂದೆ ಬಂದಿಳಿತಂದರ್‌ ೧೦ 


ಬಂದೊಳಸಪೊಕ್ಕು ಮುದದೆ. ಕುಳ್ಳಿರೆ ಕಾಮನನೀಕ್ಷಿಸುತ್ತೆ 
ಗೋವಿಂದನ್‌ ಅನಿಂದಿತಂ ನುಡಿದನ್‌ ಅತ್ಮಗತಾರ್ಥವಿಚಾರಸಾರಮಂ: 


1 ಸಮೂಹ. 


ಎನೆ 


ಊ 


ಗಿರಿಜಾಕಲ್ಯಾಣ ಮಹಾಪ್ರಬಂಧೆಂ 


ಆರಿಂದಂ ಸಾಯಂ, ಶ್ರಿಪು- 

ರಾರಿಗೆ ಪುಟ್ಟಿದ ಕುಮಾರನಿಂದಲ್ಲದವಂ 

ತೀರಂ ತಾರಕನಂತದು 

ಕಾರಣದಿಂ ಮಾಳ್ಬ ಕಜ್ಜಮುಂಟೀ ಪಡದೊಳ್‌ 


ಹೆರನತ್ಯಧಿಕತಪೋವಿ- 
ಸ್ಪರಮುನನಾಗಿರ್ದಪಂ, ಮದನ, ತೆತ್ತಸಮಂ 
ಕೊರಗಿಸಿ ವರಗಿರಿಸುತೆಯೊಳ್‌ 

ಕೆರೆಸಲ್ಲಿಗೆ ನೀನೆ ಬಲ್ಲೆ, ನೀನೆ ಸಮರ್ಥಂ 


ತಸಮಂ ಕೆಡಿಪುದು; ಮಾಡುವ 
ಜನದಕ್ಷರದೊಳಗೆ ನಿನ್ನ ನನೆಯಂಬಂ ಕೀ- 
ಲಿಫುದಾ ಗಿರಿಜಾವಧು ಸೌ 
ಖ್ಯಪದಾವರಣಾತ್ಮನೆಫಿಸುವುದು ಶಶಿಧರನಂ 


ಮದನಂ ನುಡಿದಂ: 


ಶ್ರುತಿಗಳ್‌ ಕಾಣದ, ಮನುಗಳ 

ಮತಿಯೆಯ್ದ ದ, ಮುನಿಗಳಟಾವು ನಿಲ್ಪದ, ಶಾಸ್ತ್ರ- 
ಪ್ರತತಿ ನೆಆಕೆಯಅ*ಯದಪ್ರತಿ 

ಹತರೂಪನನೆಂತು ಕಾಣ್ಬೆನೆಂತಾ3 ನೆಸುನೆಂ 


ಇಸುವೆನ್ಸೀ ಮನಮಂ ಪ್ರೇ- 
ರಿಸುವೀತನನಖಿಳಲೋಕಗುರುವಂ, ಭರದಿಂ 
ದಸಮಾಕ್ಷನನಿರದಾರ್ದಿಸು 

ವಸಮಾಸ್ತ್ರರ್‌, ಜಲಧಿನಸನ ವಸುಥೆಯೊಳುಂಟೀ 


ಹೆರಿಯಲ್ಲಿಗೆ ತಮಮಂ, ಕೇ- 
ಸೆರಿಯಲ್ಲಿಗೆ ಕರಿಯನಭ್ರಶಿಖಿಯಲ್ಲಿಗೆ ಕೇ- 


1 ಬಾಣ ಬಿಡು ಹೊಡೆ. 


ಗಿ 


೧ಪಿ 


೧೩ 


೧೪ 


ಅನಿರ್ದಲ್ಲಿಗೆ ಸಮಂತು ತನ್ನನೆ ತರ್ಪೆಂ ತಿ೫ 


ಳುರಗನನಟ್ಟುವ ತೆಅದಿಂ 
ಹರನಲ್ಲಿಗೈೆ ತಂದೆ, ಕಳಿಪುನರೆ ನೀವೆನ್ನ ಂ ೧೬ 


ಎಂದೊಡೆ, ಮುಕುಂದನೆಂದಂ, 

ಕಂದರ್ಪ, ಬಹೂಕ್ತಿಯಿಂದಮೇನಪ್ಪುದು, ನಿ- 

ನ್ನಿಂದಂ ಸಕಳಜಗಂ ಸುಖ- 

ದಿಂದಿರ್ಸೊಡೆ ಹರಣದೊಂದು 1ಹುರುಳೆಅಸುವರೇ ೧೭ 


ಎನೆ, ಕಂದರ್ಪಂ ಸಕಳ ಭು- 

ನನಮೆಸನ್ಸಿಂ ಪರಮಸುಖದೊಳಿರ್ಪುದು ಗಡಮಾ- 

ನೆನಿತಅನನೆನ್ನ ಹರಣಂ 

ಘನವೇ, ತೆಗೆ ಇಂದೆ ನೂಜು *ತೀನಿತ್ರೆಂದಂ ೧೮ 


ಎಂದು ಮಾಜ್‌ ನುಡಿಯುತ್ತೊಡಂಬಟ್ಟು, ಬೀಳ್ಕೊಂಡು ನಡೆ 
ತಂದು, ವಸಂತಾದಿ ಚತುರಂಗಬಲನುಂ ಬರಲ್ವೇಳೆಂದು ಕಳಿಪುನ ಸಮ 
ಯವೆ ನಸಂತಸನಮುಯಮಾಗೆ, 


ಮುಗುಳೊತ್ತಿತ್ತದಿರ್ಗಂತಿ; ಅಂಕುರಿಸಿತಾಮ್ರಂ; ಬಂದು ಮಂದಾನಿಳಂ 
ಪುಗುತೊಂದೊಂದಡಿಯಿಟ್ಟತಿನನ್ಯಭ್ರೃತನಂತೋರೊರ್ಮೆಕಾಗಿತ್ತು ; ಮೆ- 


ಲ್ಲಗೆ ಬಿಲ್ಲಂ 3ಗೊಲೆಗೆತ್ತಿ ಹೊಡಿದನಮೋಘಾಸ್ತ್ರಂಗಳಂ ದರ್ಪಕಂ ; 
ದಿಗಿಲೆಂದಿತ್ತು ವಿಯೋಗಿವೃಂದಹೃದಯಂ ವಾಸಂತಿಕಾಮಾಸದೊಳ್‌ ೧೯ 


ಕಳಿದುದು ಮಾಗಿ ; ಕೂಗಿದುದು ಕೋಗಿಲೆ; ಸಲ್ಲವಿಸಿತ್ತು ಮಾಮರಂ; 
ತಳನೆಳಗಾಯ್ತು ಪಾಂಥಜನಮೊಲ್ಲವರೊಳ್‌ ನವಭೋಗದುಜ್ಜುಗಂ 
ಮೊಳೆತುವು; ಕಾಮಕನೇಸು ಗುಜುಗಂಡುದು; ತಂಡದೆ ನಿಂದ ನಂದನಂ 
ತಳೆದುವು ಕೂಡೆ ಕೆಂಪಿನ ಪಸುರ್ನಿನ ಕರ್ನಿನ ಬೆಳ್ಸಿನಂದಮಂ. ೨೦ 


] ಸತ್ತ್ವ, ಪ್ರಯೋಜನ 2 ತುಂಬು 3 ಕೋಗಿಲೆ 4 ಬಿಲ್ಲಿನ ತುದಿ 
5 ಹೊಡೆತ, ಬಾಣಪ್ರಯೋಗ. 


ಕ ಗಿರಿಜಾಕಲ್ಮಾಣ ಮೆಹಾಪ್ರಬಂಧೆಂ 


ಇಂತು ವಸುಮತಿಯ ಸೆಂಪಿನ ಸಂಸದಮಂ ಸೊಂಪೇಅಸುತುಂ, 
ಪೂಗೆೊಳನಂ ತಿಳಿಯಿಟ್ಟು ನೀರ್ವಕ್ಕಿಗಳಂ ನೆಲೆವೆರ್ಚಿಸುತ್ತುಂ, ನದೀ 
ಜಳೆನುಂ ನಿರ್ಮಳಮಂ ಮಾಡಿ ಮೃಗಸಪಕ್ಷಿಕುಳಮಂ ಮಿಗೆ ತುಷ್ಪಿವಡಿ 
ಸುತ್ತುಂ, ವಸಂತ [ ನೈತರಲ್‌]], 


1ಗಣಿನನುಡೇವುನಿಕ್ಷುಧನುವುಂ ಕುಸುಮಾಸ್ರ್ರಮುಮೆನ್ನ ಕೆಯ್ಲೆ ಸಂ- 
ದಣಿಸೆ; ಬಳಿಕ್ಳಮೆತ್ತಣ ತಪೋಮಯರೆತ್ತಣ ಶಾಂತಿಭೂಷರೆ- 

ಶ್ರಣ ಜಿತಕಾಮರೆತ್ತಣ ದಿಗಂಬರರೆತ್ತಣ ಕರ್ಮನಿಸ್ಕರೆ- 

ತ್ತಣ ಬುಧರೆತ್ತಣಾತ್ಮವಿದರೆತ್ತಣ ನಿಸ್ಸೃಹೆರೆತ್ತಣುತ್ತಮರ್‌ . ೨ಿಗಿ 


ಪರಿಮಳಮನೆಣ್ಟೆ ಸೆಗೆಳಬಿ- 

ತ್ರರಿಸುವ ನನೆಗಣೆಗಳಿಂದೆ ಗಿರಿಸತಿತನಯಾ- 
ವಿರಹಾತಪಮೊಗೆಯಲ್‌ ಶಂ- 

ಕರನ ತಪಶ್ಛತ್ರದಂಡಮಂ ಖಂಡಿಸುವೆಂ. ೨.೨ 


ಎಂದಿಂತು ನಿಜಭುಜಸ್ರತಾಪಾಲಂಕ್ಳ ತವೀರಾಳಾಪಮಂ ಶೆಂಬರ 
ಸೂದನಂ ನುಡಿಯುತ್ತುಂ ಹೇಮಕೂಟಾಭಿನುಖನಾಗಿ ನಡೆತರ್ಪಾಗಳ್‌, 


ಮುನಿಗಳ ಧೈರ್ಯಭೂಮಿ ಶರಜಮ್ಪಿನೆಗಂ, ಮನುಜೇತನಾದ್ರಿ ಭೋಂ- 
ಕನೆ ಪುಡಿಯಸ್ಸಿನಂ, ಯತಿಚರಿತ್ರ ತರಂಗಿಣಿ ಪಂಕಮನಿನಂ, 
ಘನವಿಮಳವುತೀಂದ್ರರ ತಸೋವಿಪಿನಂ ಬಯಲಫ್ಸಿನಂ, ರತೀ- 
ಶನ ಚತುರಂಗಸೇನೆ ನಡೆನತ್ತು ಧರಿತ್ರಿಗೆ ಚಿತ್ರಮಸ್ಸಿನಂ ೨೩. 


ಇಂತು ಸಕಳಭುವನಮಂ ಭೆಂಗಿಸುನ ಕಾಮಭೂಪಂ ಸೋಮಧರ 
ನಿರ್ವ ಹೇಮಕೂಟ ಪಪಿಂತಮಂ (ಪ್ರವೇಶಿಸಲ್‌), ಮುಂದಣ 3ಕಾಪಿನ 
ನಂದೀಶ್ವರನಂ ಮೋಹನ ಬಲದ ಸುಧಾರಸಮಯ ಸುನಾದನುಂ 
ಭೋಂಕನೆ ಕೇಳ್ದು, ಅಂತಂತೆ ಕಂಪಿಸಿ ಕರಣಂ ಕಲಂಕಿ, ಕಿಂಚಿತ್‌ 





1 ಯೊವುದು ಅಸಾಧ್ಯೆ, ಏನ್‌ ಲೆಕ್ಕ 2 ಪಸರಿಸು, ಹರಡು 3 ಹುಡಿ 
ತಿ ಕಾವಲು. 


ಅನಿರ್ದೆಲ್ಲಿಗೆ ಸಮುಂತು ತನ್ನನೆ ತರ್ನೇಂ 2 


ಸಂಚೆಲನುನನಾಗಿ, ಚೆಪ್ಸಿದ ಚಿತ್ತಮಂ ಮೆಲ್ಬಮೆಲ್ಲನೆ ಸೆಂತಯ್ಸಿಕೊಂಡು, 
ಶಿವಜ್ಞಾನದಿಂದೆಳ್ಳತ್ತು, ಕಣ್ಣೆ ಅಕೆದು ಮುಂದಿರ್ದ ಬಲನಂ ಕಂಡು 


ಹೆರನ ಸಮಾಧಿಗಿಂತಿದೆನುಕೂಲತೆಯೆಲ್ಲ; ವಿರೋಧನೃತ್ತಿಯಂ 

ನೆರಪುವರಾರಿದಾರ ಬಲ, ಆರ ಮಹೋನ್ಮ್ನತ್ತಿ ಆರ ಲೋಕಭೀ- 

ಳರರವ್ಯ ಆರ ಸಂಭ್ರಮ, ಇದಾರ ಮರುಳ್ತನಮೆಂದು ನಂದಿಕೇ- 

ಶ್ಚರನತಿಕೋಪದಿಂ ಮದನ ಸೇನೆಯೆಸೀಕ್ರಿಸಿದಾಕ್ಷಣಾರ್ಧದೊಳ್‌, ೨೪ 
ಅಳಿ3ಮಲ್ಲಳಿಗೊಂಡುವು; ಕೋ- 


ಕೆಳನಿಕರಂ ವ್ಯಾಕುಳಂಗಳಾದುವು; ಚಂದ್ರಂ 
ಕಳೆಗುಂದಿ ಕಂದಿದಂ; ಕೋ 


ಮಳೆಯರ್‌ ವಿಹ್ವೆಳನಿಧಾನಮಾನಸರಾದರ್‌ ಪಿಜಿ 
ನುಡಿದರಿ ಮದನಂ ತನ್ನೊಳ್‌, 
ಬೆಡಂಗಿದೇನೀಗಣೇಶನೀತೆಅನಿನ್ನಾ 

ಮೃಡನರ ನಡೆಜೆಸುವೊಡೆ ಸಂ- 
ಗಡವಾರಾರಳವದಾರಶಕ್ಯಮಶಕ್ಕಂ ೨೬ 


ಇಂತು ಕಂತುರಾಜಂ ಚೆಂತಿಸುತಿರ್ಹಿನಶ್ಕಿ 


ಬರುತಿರ್ದಳ್‌ ಮುಂದೆ ಕಾಂತಿಪ್ರಡಿ ಸದಮಳೆ ಸತ್ಸುಷ್ಟೆಕಾರೂಢೆ ಸತ್ಯಾ- 
ಕರೆ ತಿತ್ಯಾನಂದೆ ಚಂದ್ರಾಭರಣನ ಸುಖಸಂಪೆತ್ತಿ ರುದ್ರಾರ್ಚನಾವಿ 

ಸ್ತರೆ ವಿಶ್ವಾರಾಥ್ಯೆ ಕಾರುಣ್ಯದ ನೆಶೆನನೆ ಶರ್ವಾಣಿ ಗೀರ್ವಾಣಮೌಳೀ. 
ವರರತ್ನವ್ರಾತಸಂಘಟ್ಟಿತಸಡೆ ನಗಸೆಂಭೂತೆ ಸಂಪ್ರೀತಿಯಿಂದಂ ೨೭ 


ಬರೆ, ಕಣ್‌ ಬಂದಂತುಸಿರ್‌ ಬಂದವೊಲತಿಮುದಮಂ ತಾಳ್ಚಿ 
ಕ ಬಾಳಿರ್ದು, ಶೋಭಾ 
ಕರನಷ್ಟಾಂಗಪ್ರಣಾಮಂಬೆರಸ್ಕೆ ಗಿರಿಜೆ ಗೌರೀ ಜಗನ್ಮಾತೆ ಸರ್ವೇ- 


1 ತಬ್ಲಣಗೊಳ್ಳು. 


ಷಿಲೆ ಗಿರಿಜಾಕಲ್ಶಾಣ ಮಹಾಪ್ರಬಂಧೆಂ | 


ಶ್ವರಿ ದಿವ್ಯಜ್ಞಾನಿ ನಾನಾಗಮವಿದೆ ಸದಲಂಕಾರೆ ಸಾರಾಂಗಿ ವಿಶ್ವೋ- 
ದಕ್ಕೆ ಎನ್ನಂ ರಕ್ಷಿಸೆಂದೀಕ್ಷಿಸಿ ಮಿಗೆ ಪೊಗಳ್ಬಂ ಬಾಷ್ಟುದೃಕ್‌ಪುಷ್ಪುಚಾಪಂ 


ತಾಯೇ ತವರೇ, ಕೇಳಿ- 

ನ್ನಾಯುವೆ, ಎನ್ನಸುವೆ ಕಾವುದೆಂತ ದೊಅಲುತ್ತುಂ 

ಸಿಬಾಯಳಿವ ಮದನನಂ ಕಾ- 

ತ್ಯಾಯನಿ ದಯೆಯಿಂದೆ ನೋಡಿ ನಯದಿಂ ನುಡಿದಳ್‌' ೨೯ 


ಅಟೀದೆಂ ನಿನ್ನಯೆ ಬರವಂ, 

ಕಟಕಿ ಗೊರಲನ ತೀವುತಸಮ*ನೆಳ್ಳಟ್ಟುವುದೀ 
ತೆಅದಿಂದೆನ್ಸಿಷ್ಟಮದೆ- 

ರನ್ನ ಕೆ, ಅದೆನ್ನ್ನಿಚ್ಚೆ, ಎನ್ನ ಲಾಭಂ ಲೋಭಂ ಟ್ಟ 


ನಾನಾವಿಧದಿಂ ರುದ್ರನ- 

ನೂನತಪೋಭರದ ಬೆಸುಗೆಯಂ ಬಿಡಿಸೊಲವಿಂ, 

ಶ್ರೀನಂದನ, ನೀನಂಜದಿ- 

ರಾನಿರ್ದಪೆನಾನೆ ರಕ್ಷೆಯಾನೆ ಸಹಾಯಂ. ೩೧ 


ಎಂದಗಜೆ ಬೆಸಸ್ಕೆ ಕಾಮಂ 

ಹಿಂದಣ ಸರಿಭವಮನುಡುಗಿ, ತಳೆದತಿಮುದಮಂ 
ಸಂದಣಿಸುತೊಡನೊಡನೆ ನಡೆ 

ತಂದಂ ಪುಸ್ಸಕದ ನೆಳಲ ಕರ್ಪಿನ ಮಠಅಕ್‌ಯೊಳ್‌ ೩೨ 


ಮುಗಿದ ಮನಂ, ಮುಗಿದ ಕರಂ, 

ಮುಗಿದಕ್ಷಿಗಳಲರ್ನ ಪುಳಕಮಲರ್ವಾನಂದಾ- 

ಶ್ರುಗಳಲರ್ವ ಭಕ್ತಿ ತನ್ನೊಳ್‌ 

ಸೊಗಯಿಸೆ ನಂದೀಶನಿರ್ದನುತ್ತಮಭಕ್ತಂ ೩೩ 


1 ಗೋಳ್ನರೆ 2 ಬಾಯ್ಬಿಡು 3 ನೀಲಕಂಠ, ಈಶ್ವರ 4 ಎಬ್ಬಿಸು, 
ಓಡಿಸು 5 ಪ್ರಿಯವಾದದ್ದು 6 ಮುಚ್ಚು, ಜೋಡಿಸು. 


ಆನಿರ್ದಲ್ಲಿಗೆ ಸಮಂತು ತನ್ನನೆ ತರ್ನೆಂ ರೀ 


ಆಂತಿರ್ದ ನಂದೀಶನಂ, ಚಂದ್ರಾನನೆ ಶೃನೆಯಿಂದಂ ನೋಡುತ್ತುಂ 
ಶಿವಾರ್ಚನಾತತ್ಸರೆ ಪ್ರುಷ್ಸೋಪಚಯಕ್ಕೆ ಬಿಜಯಂಗೆಯ್ದಳ್‌; ಇತ್ತಲ್‌ 
ಪುಷ್ಪಚಾಪಂ ನಂದೀಶನ ಕಾಸಿನ ಸೀಮೆಯೆಂ ಕಳೆದು 


ಬಂದು ಮತಂಗೆಪರ್ವತಮನೇಣಅ?», ಮಹೇಶನ ವಾಮಭಾಗದೊಳ್‌ 
ಬಂದು, ವಿರಾಜಿಸಿರ್ಸ ರತಿಯಂ ಕೆಲದೊಳ್‌ ನಿಲವೇಳ್ದು, ಶೌರ್ಯೆವೀ- 
ರ್ಯಂ ದೆಳವೇಅಕ ಮಾಕ್‌, ನಭದೊಳ್‌ ಸುರಸಂತತಿ ನೋಡಿ ಭಾಪುಭಾ- 
ಪೆಂದೆನೆ, ಮುಂದೆ ಪುಷ್ಪಶರಸೀಕ್ಷಿಸಿದಂ ನಿಟಿಲಾಕ್ಷಲಕ್ಷ 3ಮಂ. ೩೪ 


ಪಸರಿಸಿ ಪರ್ಬಿದ ಸೀಡಡಿ, 

ಕುಸಿದಂಗಂ, ನೀಳ್ದ3 ದಂಡೆ, ನೆಗೆದ ಭುಜಾಗ್ರಂ, 
ಶುಸುಮಶರಾಕುಂಚಿತ ಕರ” 

ಮೆಸೆದಿರ್ದುವು ದೃಸಷ್ಟಿಮುಸ್ಟಿ ಶರಸಂಧಾನಂ ೩೫ 


ಹೆರಿಯಜರರಿದರಿಡೆನೆ, ಅಂ 
_ಬರತಳದೊಳ್‌ ಕಲಹಲಂಪಟಿಂ ನಾರದನಾ 
ರ್ದ್ಬಿಕ್ಕೆ ಕಾಮಂ ಸಾಯಲ್‌ ಬ 
ಬ್ಲರದೇವಂ ತೊಟ್ಟನೊಂದು ಸರಲಂ ಬಿಟ್ಟಿಂ ೫೬ 


ಇಸೆ, ಬಂದು ವಶೀಕರಣಂ 

೫ ಸಸಿಯೆಂ ಸೂಡಿದನ ಕಮಲವಿಮಲಜ್ಞಾನಾ- 

ವಸೆಥ ಪರಂಜ್ಯೋತಿಯಳಿ ಕಾ 

ಳಸೆಯಂ ಕಾಣದೆ ಮರಳ್ದು ಬರೆ, ಬೆಜಗಾದಂ 3.2 
ತೆಅಹುಗುಡೆನಚಳನನ್ಯಮೆ 

ನಜ*ಯೆಂ, ನಿರುಪಮ ಸಮಾಧಿಯುಕ್ತನಭೇದ್ಯಂ, 
ಕುಯಿಹಿಲ್ಲೆನುತುಂ, ಬಿಲ್ಲುಂ 

ಬೆಅಗಾಗಿರ್ದಂ ರತೀಶನಸ್ತವಿಳಾಸಂ ೩೮ 
1 ಯುದ್ಧದೆಲ್ಲಿಡುವ ಹೆಜ್ಜೆಯ ಭೇದ 2 ಚಂದ್ರಧೆಕೆ 3 ಕೀಲಣೆ, ಮೇಳ. 


೪ಂ ಗಿರಿಜಾಕಲ್ಮಾಣ ಮಹಾಪ್ರಬಂಧ 


ಜಲದೊಳಗಣ ಜಲಜದವೋಲ್‌, 

ತಿಲದೊಳಗಣ ತೈಲದಂತೆ, ಕಾಷ್ಮದ ನಡುವು- 

ಜ್ಹ್ವಲಿಸುವ ಶಿಖಿಯಂತೊಪ್ಪುವ- 

ಚಲಶಿವನಂ ಕಾಮನೆಸುಗೆ ಕೆಯ್ಯೊಂಡಪುದೇ ೩೯ 

ಇತ್ತಲ್‌, 
ನಡೆತಂದಳ್‌ ಶಿನಪೂಜೆಗೆಂದಗಜೆ ಪುಷ್ಪವ್ರಾತಮಂ ಕೊಂಡು, ಸಂ- 
ಗಡದೊಳ್‌ ಬರ್ಪ ವಿಲಾಸಿನೀನಿಕರದಿಂ, ಸೌರಭಲೋಲುಪ್ತಿಯಿಂ 
ಗಡಣಂಗೊಂಡ ಶಿಳೀಮುಖಪ್ರಕರದಿಂ, ಸುಯ್ಗಂಪಿನೊಳ್‌ ಸಾರ್ದು ಮುಂ- 
ಗುಡಿಯೊಳ್‌ ತೀಡುವ ದಕ್ಷಿಣಾನಿಲನಿನೊಪ್ಪಂಬೆತ್ತ ವಿಸ್ತಾರದೊಳ್‌ ೪೦ 


ಬಂದು, ನವೀನಪುಷ್ಪ ಕುಲಮಂಡನಮಂ ಜಡೆಯೊಳ್‌ ಭುಜಂಗಳೊಳ್‌ 
ಸಂದ ಕರಂಗಳೊಳ್‌ ಶಿವನ ತೋಳೊಳುರಃಸ್ಥ ಳದೊಳ್‌ ಪದಂಗಳೊಳ್‌ 
ನಿಂದು, ವಿಳಾಸದಿಂದಗಜೆ ಸಿಂಗರಿಸುತ್ತೆ, ಕಟಾಕ್ಷಕಾಂತಿಯೊಳ್‌ 
ಸಂದಣಿಗೊಳ್ಳ ಕಾಮಕಳೆಯಂದೊಗೆಯುತ್ತಿರೆ ನಾಡೆ ನೋಡಿದಳ್‌ ೪೧ 


ಅಂತು ನೋಟದೊಳ್‌ ಕೋಟ್ಯಿನುಕೋಟಕುಸುಮಾಯುಧರ್‌ 
ಪುಟ್ಟುತ್ತಿರೆ ಪುಷ್ಸಾಂಜಲಿಯಂ ಪಿಡಿದು ತನ್ನ ಸರಸೆದೃಷ್ಟಿಗಳಿಂ ಹರನಂ 
ನೋಡುತುಂ ತಪೋಭರಮಂ ಬಿಡಿಸಲಿರ್ದ ಮೃಡಾನಿಯಂ ಕುಸುಮ 
ಕೋದಂಡಂ ಕಂಡು, 

ಇನ್ನಂಜೆನಂಜೆನಾಹಾ 

ಉನ್ನತ ಬಲವಾಯ್ತೆನುತ್ತೆ ನಿಭ್ರುಮಬಳಸಂ- 

ಪನ್ನಂ ಕಾಮಂ ತೆಗೆದಂ 

ತನ್ನಗ್ಗದುದಂಚಸಂಚಬಾಣಮನಾಗಳ್‌ ೪೨ 


ನಳನಳಿಸುವಿಕ್ಷುಚಾಪದೊ- 

ಳಳವಡೆ ನಡೆನೋಡಿ ಹೂಡುತೈದಂಬಂ, ಸಂ- 

ಚಳಿಸದ ಶಂಕರನ ಮನಂ 

ಚಳಿಯಿಪುದಂ ಸಾರ್ದುಷಾರ್ದು ತೆಗೆ ನೆಟ್‌ದಿರ್ದಂ ಛಾ 


ಅನಿರ್ದಲ್ಲಿಗೆ ಸಮಂತು ತನ್ನನೆ ತರ್ಪೆಂ ೪೧ 


ತೆಗೆದಾಕರ್ಣಂಬರಂ ಶಂಬರರಿಪು ನೆಕೆ ಹೊಡಿರ್ದ ಪ್ರಷ್ಟಾಸ್ತ್ರದೊಂದು- 
ಜ್ಜು ಗಮಾಕಾಶಸ್ಥ ನಾಕೌಕರೊಳೊದವಿದನೂನಾರ್ಶಿ, ಕೂರ್ತೆಯ್ಲೆ ನಿಂದಿ- 
ರ್ಸಗಜಾಚಿತ್ತಾಭಿಲಾಷಾವಿತತಿ ನೆರೆದು, ಭೂತೇಶ ಚಿತ್ತಾಂತದೊಳ್‌ ಪೊ. 
ಕ್ಟ ಗಭೀರೋದ್ಯತ್‌ ತಪೋಬೀಜಮನತಿಭರದಿಂದೊತ್ತಿ ಮುತ್ತಿತ್ತು 
ಸುತ್ತಂ ೪೪ 


ಇಂತು .ಸಕಲ ಜಗದ್ದಿತಾರ್ಥಮಸ್ಸ ಹರಿವಿರಿಂಚಿಗಳ ಮನದ 
ಬಯೆಕೆಯುಂ, ಕಂದರ್ಪನ ಸಂಚಬಾಣಾನುಸಂಧಾನಮುಂ, ಪಾರ್ವತಿಯ 
ಮನೋರಥಮುಂ 3ಮುಪ್ಪುರಿಗೊಂಡು, ಶಿವನ ಸಿಸ್ಟ್ರಯಾತ್ಮಕ ನಿರುಪಾ 
ಧಿಕ ನಿರಾವರಣ ಸ್ವಾನುಭವಸಂವೇದ್ಯ ಸ್ವಯಂಪುಕಾಶಮಂ ಸುತ್ತಿ 
ಮುತ್ತಿ ಪತ್ತಿ ಚಿಗಿಲ್ತು ಬಿಡದಿರೆ, ನಿರ್ವಿಕಾರಸ್ವರೂಪನಫು ಪರಮಂಗೆ 
ಸ್ವಷ್ಟೋಪಮಾಹಂ ಮಮತೆ ತಲೆಯೇಅಕೆ ಜೀನನಾಗಿ, ಜೀವಥಿಂ ಪ್ರಾಣಾ 
ನಿಲಂ, ಪ್ರಾಣಾನಿಲನಿಂ ಚಿತ್ತಂ, ಚಿತ್ತದಿಂದಹಂಕಾರಂ, ಅಹಂಕಾರದಿಂ 
ಬುದ್ಧಿ, ಬುದ್ಧಿಯಿಂ ಮನಂ ಜನಿಯಿಸಿತ್ತು; ಅಂತರಂಗ ಬಹಿರಂಗ 
ಭಾವಮಂ ನೆನೆಯೆ, ನೆನೆವಲ್ಲಿಂ ಮುನ್ನಂ ಮದನನ ಪಂಚಬಾಣಂ ಪರಿ 
ತಂದು ನೆರೆದಡಸಿ ಬೆರಸಿ ಕವಿದು ಮನಮನಿಂಬುಗೊಂಡು ಸಹಸ್ರ 
ಮುಖದಿಂ ಸಂಚಳಮಸನೀಯೆ ಫಿಲಲ್‌ಬಾರದೆ, ತಪೋಭರದ ಬೆಸುಗೆ ಬಿಡು 
ವಂತೆ ಮೆಯ್ಯ ಸಂಪುಟಿಂ ಬಿರ್ಚಲೊಡಂ; ನೋಡಿ ನೋಡಿ ನೋಡಲ್‌ 
ಸಅಣ್ಮಾದೆ, ಪುಸ್ಸಶರಮಂ ನೂರ್ಕಡಿಸಿದಂತೆ ಪುಷ್ಪಾಂಜಲಿಯಂ ಕೊಟ್ಟಿಂ 
ತೆಂತೆ ಕಂಪಿಸಿ ಮುಂತೆ ಮೆಯ್ಯಿಕ್ಸಿರ್ದ ಗಿರಿಜಾತೆಯಂ ಭೂತೇಶ್ವರಂ 
ಕಂಡು, ಆನೇಕೆ ಈ ಮಾನಿನಿ ಏಕೆ, ಈ ತನಮೆಲ್ಲಿಯದು, ಎತ್ತಣಿಂ 
ಬಂದುದು, ಆರಿಂದಾದುದು, ಎಂದು ಕಾಮನಿರ್ಸ್ಹ ವಾಮಭಾಗಮಂ 
ನಿಟಲಾಕ್ಷಂ ನಸುಗೋಪದಿಂ ನೋಡಿದಾಗಳ್‌, 


ನೋಡದ ಮುನ್ನೆಂ ಕೋಪಂ 
ನಾಡೆಯುವೊತ್ತರಿಸಿ ಕೀಳ್ತು ನಿಟಔಿಲೇಕ್ಷಣದೊಳ್‌ 


1 ಮೂರು*ಹುರಿ: ಹುರಿಗೂಡಿ 2 ಶಕ್ತಳಾಗದೆ 


೪೨ 


ಗಿರಿಜಾಕಲ್ಕಾಣ ಮಹಾಪ್ರಬಂಧೆಂ 


ಕೂಡೆ ಬಳೆಬಳೆದು ಸುಳಿಸುಳಿ 
ಸದೀಡಿಚೌದೊಳಗೊಳೆಗೆ ಘುಳುಘುಳಿಸಿ ಕುದಿದಾಗಳ್‌ ಲಭ 


ಗಗನದೆ ಹೆರಿಸುರಪತಿಗಳ್‌ 

ಜಗದ್ದಿ ತಾರ್ಥಂ, ಮಹೇಶ, ಕರುಣಿಪುದೆಂಬ- 

ನೈಗಮಿತ್ತಲ್‌ ಘಲ್‌ ಘ್‌ ಭುಗಿ 

ಭುಗಿಲೆನೆ, ನೆರೆ ಕಾಮನುರಿದು ಕಂಮುಜುನೋದಂ ೪೬ 


ತೊಟ್ಟನೆ ಭಾಳಾನಲನಿರ- 

ಡೊಟ್ಟಯಿಸಿಯೆ ಕುಸುಮಶರನನುರುಪಿದ ಪದದೊಳ್‌, 
ಪುಟ್ಚಿತುಮಂ ಪೋದುದುಮಂ 

ಸುಟ್ಟುದುಮಂ ಕಾಣಬಾರದಾಯ್ತಾ ಕ್ಷಣದೊಳ್‌ ೭ 


ಇಂತು ಅತಿಸ್ಪತಂತ್ರಂ ಶತಪತ್ರನೇತ್ರಪೂಜಿತಪಾದಂ ಹೇಮ 


ಶೂಟಾಗ್ರದ ಮತಂಗಪರ್ವತದೊಳ್‌ ಮದನನಂ ಸುಟ್ಟುರುಪಿ, 


ಮುಂತಿರ್ಜೊಪ್ಪುವ ಗಿರಿಜಾ- 
ಕಾಂತೆಯನೀಕ್ಷಿಸದೆ, ನುಡಿಯಿಸದೆ, ಸೋಂಕದೆ, ನಿ- 
ಶ್ಚಿಂತಂ ಸ್ವತಂತ್ರನಹಿಧರ 


ನಂತರ್ಧಾನಕ್ಕೆ ಸಂದನಲ್ಲಿಂ ಬಳಿಯಿಂ ಬಲೆ 
ಶಿವನಧಿಕಾಕ್ಷಕ್ರೋಧೋ- 

ದೃವಶಿಖಿಯಿಂ ಮದನನುರಿಯೆ, ರತಿಗತಿಕೋಕಂ 
ಕವಿದಳ್ಳಿದಳಿಂದುಗುಪ- 

ಪ್ಲವಮಾಗೆ ಚಕೋರಿ ಕರಗಿ ಕೊರಗುವ ತೆಲಅದಿಂ. ಲಳ 


ಇಂತು ಮನಂ ಅಳ್ವಿ, ತನು ಬಳ್ಳಿ, ಸೋಡಿ ಕರಣಂ ಬಾಡಿ, 


ಮತಿ ಕೆಟ್ಟು, ರತೀಡೇವಿಗತಿದುಃಖಂ ಪುಟ್ಟಿ ನಿಲಲಾಅದೆ ಕೊರಗುತುಂ 
ಪರಿದು ಬಂದು, " 
1 ಕುಂಬು ರಭಸದಿಂದ ಮುಂದುವರ. i 


ಅನಿರ್ದಲ್ಲಿಗೆ ಸಮಂತು ತನ್ನನೆ ತರ್ಪೆಂ ೪ 


ಬೆಂದ 1ನುಲಿಯಂತೆ ಮದನಂ . 

ನಿಂದಿಕೆ, *ಅಳಲೇಅ ನುಡಿಯಲಲಕಯದೆ ನಿಲೆ, ಶೊ 

ಕಂ ದಳವೇಲುತೆ ಮಾಜುತೆ 

ಸಂದಣಿಸುತ್ತಳಿಸಿತಸ್ತರತಿಯಂ ರತಿಯಂ ೫೦ 


ಭಾವಿಸಿ ಭವನಂ ಕುಸುಮಾ- 

ಸ್ತ್ರಾವಳಿಯಿಂದೆಚ್ಚು ಗೆಲ್ಟೆಯೆಂದಿರ್ದೆನಿದಿಂ- 

ತೋವೊ ನಿಟಲಾಗ್ನಿಯಿಂದಂ 

ಬೇವುದನಾನೆತ್ತ ಬಲ್ಲೆಕನಲರ್ನಿಲ್ಲರಸಾ ೫೧ 


ಎಳೆಯೆನೆ ಸುಕುಮಾರನೆ ಸದ” 

ಮಳನೆ ಸುಖಪ್ರದನೆ ಸೊಬಗೆ ಸುರತರುವೇ ತಶ್‌- 

ಫಳಮೆ ಸುಧಾರಸಮೇ ಸಿ. 

ನ್ನಳವಟಯದೆ ನೊಸಲ ಕಣ್ಣ ಮುಸುಕಂ ತೆಅೆದಯ್‌ ೫೨ 


ಎಂದುಂ ಮುಳಿದೊಡೆ ತಿಳಿವಂ 

ಮುಂದಿಟ್ಟಲ್ಲದೆ ಮದೀಶ ಮುಳಿಸಿಲ್ಲಿಲ್ಲೀ 

ಯೆಂದಂ ಪೊಸತಿಂದಿನ ಮುಳಿ- 

ಸೆಂದಿನ ಮುಳಿಸಿನವೊಲಲ್ತು, ಮದನನೃಪಾಲಾ ೫೨. 


ಪನ್ನನ ನಿಷ್ಕುರಗುಣಂಗಳುರಿಪುವುದುಚಿತಂ 
ನಿನ್ನೆಂ; ನಿನ್ನೀ ಸದ್ಗುಣ- 
ಮೆನ್ಸಂ ನೆರೆದುರಿಪಲೇಕೆ, ಮನ್ಮಥರಾಜಾ ೫೪ 


ಎಂದು ಕುಸುಮಕೋದಂಡನ ಸುಧಾಮಯ ಸದ್ದುಣಂಗಳನ್‌ 
ಎಣಿಸಿ ಎಣಿಸಿ ಪಲುಂಬಿ ಪಂಬಲಿಸಿ 5ಸಳಯಿಸಿ ಮತ್ತೆ ನುತ್ತೆ ಮಾಣದೆ, 


1 ಹಗ್ಗ 2 ದುಃಖ 3 ಮನ್ಮಥ 4 ಹಣೆ 5 ಪ್ರಲಾಸಿಸಿ, 


44 ಗಿರಿಜಾಕಲ್ಯಾಣ ಮುಹಾಪ್ರಬಂಧಂ 


ವನದೇವತೆಯರಿರಾ, ನಂ. 

ದನಜೀವತೆಯೆರಿರ, ದೆಸೆಯ ಹೇವತೆಯರಿರಾ, 

ಘನಪಾಪಂ ಪುದಿದಿರ್ದೀ 

ವಶಿತೆಯನೊಳಕೊಳ್ಳಿರೇ, ಅನಾಥೆಯನೆನ್ನಂ ೨ 


ಎಂದಿಂತು ದೆಸೆದೆಸೆಗೆ ಕರೆಕರೆದು ಬಾಯಾಜ)ಶ, 3ಬಲ್ಬಳಿದು ನಿಂ 
ದಿರಲಾಅಡೆ ಕಾಲ್‌ ಕುಪ್ಪಳಿಸಿ ಭೋಂಕೆನೆ ಕುಳ್ಳಿರ್ದು, ವಶಮಲ್ಲದ 
ದುಃಖದಿಂ ಬಿಸುಸುಯ್ಯುತ್ತುಂ, ಬಸಿಜಿಂ ಪೊಸೆದು, ಭೂತಳದೊಳ್‌ 
'ಬಿಳ್ಳು, ಔಚ) ಗಟ್ಟಿದಳಲಿಂ ಮೂರ್ಛೆವೋಗಿ, ಕೊರಲೊಳ್‌ ಹರಣಮಂ, 
ಕಣ್ಣೊಳ್‌ ಕಾರ್ಪಣ್ಯಮಂ, ಮನದೊಳ್‌ ಪರವಶತೆಯಂ ಹಿಡಿದು, 
ದುಃಖಂ ರೂಪುಗೊಂಡಂತೆ ಮಲಕ್‌ಡೊಟಗಿರ್ದಾಗಳ್‌, 


ಗಿರಿಸುತೆ ಬಂದು ಕಂಡು ಬೆಅಗಾಗಿ, ಕೃಷಾಕರಚಿತ್ತೆ ಹತ್ತೆ ಸಾ- 

ರ್ದು, ರತಿಯ ಮೆಯ್ಯುಮಂ ಮೊಗಮುಮಂ ತೆಡವುತ್ತಿರೆ, ಸೋಂಕಿನಿಂದೆ 
ಚೀ- 

ಕರಿಸುತೆ ಕಣ್ಗಳಂ ತೆಆ್‌ದು ಪಾರ್ವತಿಯೆಂ ನಡೆ ನೋಡುತುಂ ದಯಾ- 

ಪರೆ ಭುವನೈಕಮಾತೆ ನದೆದೀಕ್ತಿಪುಡೆನ್ನೆಯೆ ದುಃಖಳಿದೊಪ್ಸ ಮಂ ೫೬ 


ಎಂದಳಲ್ಲು ನುಡಿದು ರಿಲಲಾಅದೆ, 


ಗಿರಿಜೆಯ ಸದಯುಗದೊಳ್‌ ರೆತಿ 


ಶಫೊರಳ್ದು, * ಪುಯ್ಯಲ್ಟಿ, ಪೆರ್ಚಿದಳಲಿಮ್ಮಡಿಸು- 
ಕ್ರಿರೆ, ಕನಳಯಿಸುತುಂ, ದುಃಖಾ 
ತುಕಿ ಶೋಕಂಗೆಯ್ದು ಸುಯ್ದು ಪೊಯ್ದಳಲುತ್ತುಂ, ೫೭ 


ಕರುಣಿಸು ತಾಯೇ ತವರೇ, 
ಪರಿರಕ್ಷಿನ್ಕು ದಯೆಯೊಳೀಕ್ಷಿಸುಡುಗಿಸು ನೋವಂ, 


1 ಶಕ್ತಿಗುಂದು 2 ರೀತಿ (ತೀವ್ರತೆ) 3 ಹೊರಳಿ, ಉಕುಳಾಡಿ 4 ಹುಯ್ಕ 
ಅಟ್ಟು 5 ಪ್ರಲಾಪಿಸ, ಗೋಳಾಜು. 


ಅನಿರ್ವಲ್ಲಿಗೆ ಸಮಂತ ತನ್ನನೆ ತರ್ಪಿಂ ೪೫ 


ಪೆರಿಹೆರಿಸು ದುಃಖಮಂ, ವರ- 
ಗಿರಿಳಾಜತನೂಜೆ, ಕಾದುಕೊಳ್ಳಿನ್ನ ಸುವಂ ೫೮ 
ಕ 


ಎಂದಳಲ್ವ ರತಿಯೆಂ ಕಂಡು ಮನಂಗೊಂಡು, 


ಬೇಡುಡುಗು ಶೋಕರಸಮಂ 

ಫೀಡಾಗದೆ ನಿನ್ನ ವಲ್ಲಭನಸೀಶ್ವರನಂ 

ಬೇಡುವೆನಾನರ್ಥದೊಳಂ 

ಮಾಡುನೆನೆಲೆ ಪರಮಹರ್ಷಮಂ ನಿನಗೆ ರತಿಃ 2೫ 


ಎಂದಗಜೆ ಬೆಸೆಸೆ ಶೋಕಮ- 
ನಂದುಡುಗುತಡೆಂಗಿಸುತ್ತುಮಳಲಂ, ಮನೆದೊಳ್‌ 

ಸೆಂದಣಿಸೆ ದುಃಖಮಂ ಮಣಕ್‌- 

ಜೊಂದಿದಳಾ ರತಿ ಭವಾಥಿಯುಜ್ಜ 4ಳನಚಮಂ ೬೦ 


ಇಂತು ರತಿಗಭೆಯೆಮಂ ಕೊ- 

ಟ್ವಂತಕಹೆರಸಿರಡೆ ಪೋದ ಸರಿಯಂ ಭರದಿಂ 

ಚಿಂತಿಸಿ ಜಯೆವಿಜಯೆಗಳೊಡ. 

ನಿಂತೆಂದಳ್‌ ಗಿರಿಜೆ ಮನದ ಮುಸಿಸಿಂದಾಗಳ್‌ : ೬೧ 


ಆನಿಂತಿಂತರ್ಚೆಸುತ್ತುಂ ಗತಿ ಮತಿ ಪತಿ ಎನ್ನಾಯು ಎನ್ನಾತ್ಮತತ್ತ್ವರಿ 
ತಾನೆಂದುತ್ಸಾಹೆದಿಂದಿರ್ದಚಳಪತಿಯ ಮೇನಾಖೈಯೊಂದಳ್ಳಅಂ ಬಿ- 
ಟ್ಟಾನಂದಂಗೂಡಿ ಕಾರುಣ್ಯಮನನವರತಂ ಷಾರುತಿರ್ನಲ್ಲಿ, ಪೇಳಿಂ 
ತೇನೆಂದುಂ ನೋಡದುಗ್ರಂ ರಜತಗಿರಿಗೆ ಪೋದಂ ಥಿಕೃಷ್ಟಾತ್ಮನಾದಂ ೬೨ 


ಅಂತುಮಲ್ಲದೆ ಉಗ್ರತಪೋಭರಾಕೃತಿಯನ್‌ ಅಂತ್ಕು ವಿಪುಳ 
ಶಿಶ್ಚಳನಂ ಛಲದಿಂದೆ ತಂದಪೆನ್‌ ಎಂದು ಸಖೀಜನರೊಡನೆ ತನ್ನ 


1 ತಡೆ; ನಿಲ್ಲಿಸ. 


೪ ; ಗಿರಿಜಾಕೆಲ್ಕಾಣ ಮಹಾಪ್ರಬಂಧಂ ` 


ಸಾಮರ್ಥ್ಯದ ಒಂದುನ್ನತಿಯಂ ನುಡಿಯುತ್ತುಂ ಮೃಡಾಣಿ ಮಹಾ 
ಮಾಯೆ ಸರ್ವಬ್ರಹ್ಮಾಂಡಾಭರಣೆ ಮಹಾದೇನನ ಮನೋರಥಂ ಚಲದ 


ಲಲನೆ ಬಲ್ಸಿನ ಭಾವಕಿ ಏಕನಿಸ್ಕಾನಿಧಿ ಉಗ್ರತಪೋಭರನಿನೇಶನಾಭಿ 
ಮುಖಿಯಾಗಿ 


ತಾಫಿರ್ದಲ್ಲಿಗೆ ನಡೆತಂ 

ದಾನರ್ಚಿಸೆ ಕಾಮವೈರಿ ನುಡಿಯಿಸದಂತ- 

ರ್ಧಾನಕ್ಕೆ ಸಂದನದಅಕಂ- 

ದಾಶಿರ್ದಲ್ಲಿಗೆ ಸಮಂತು ತನ್ನನೆ ತರ್ನೆಂ ೬೫. 


೪ ತಪವಗಣ್ಯವಾವನಪುಣ್ಯಂ! 





ಬಂದು ತಪೋಸಿವೇಶನಮನೀಕ್ಷಿಸಿ, ಬರ್ಸ 3ನಿದಾಘಕಾಲದೊಳ್‌ 

ಸಂದ ಔನಗಾಗ್ರದಲ್ಲಿ ಶಿಲವೇಳ್ಳುಮೆನುತ್ತಮೆ ನಿಂದು ಮೇನಕಾ-. 
ನಂದಕೆ ತದ್ವಿಳಾಸಿನಿಯರಾನನನುಂ ನಡೆನೋಡೆ, ಕಾಣುತುಂ 
ಸೌಂದರಿಯರ್‌ ಜಟಾರಚನೆಯೆಂ ತರದಿಂ ಭರದಿಂತೆದೊಡರ್ಚಿದರ್‌ ೧ 


ವರಭಸಿತೋದ್ಧೂ ಳನಮಂ 

ಗಿರಿಜೆಗೆ ಸುರಸತಿಯರೊಲ್ಲು ವಸಳ್ಸಿಡೆಯೊಳ್‌ ಕ. 
ಪ್ಪುರದ *ರಜದಿಂದೆ ಪುಸ್ಸೋ- 
ತ್ಹರಮಾಲೆಯನೊಸೆದು 5ಪೊರೆನ ತೆಅನಾಯ್ತಾಗಳ್‌ 


ಸಂದಣಿಸುವ ಜಡೆ ಬೆನ್ನಂ 

ಅಮಂದಯಿಸಿ ಮುಸುಂಕು ತಿಳಿಯೆ, ಫೀಲಾಂಬುದಮಂ 

ನಿಂದಿಕ್ಟಿ ಮುಂದೆ ಬೆಳಗುತೆ 

`ಿಂದೆಳಮಿಂಚಿನವೊಲಗಜೆ ನೆಆೆಮೆೇಖೆದಿರ್ದಳ್‌ ೩. 


ಅಳನಡೆ ಮುನ್ನಂ ಪತ್ತಿದ 

ಕಳಂಕಮದು ?ಸೊರ್ದದಂತೆ ನಭದಿಂದಿಳಿತಂ- 

ದಿಳೆಯೊಳ್‌ ಶಂಭುಗೆ ಮಿಗೆ ಶಶಿ 

ಕಳೆ ತಸಮಿರ್ಸಂತೆ ಗಿರಿಜೆ ತಸಡೊಳ್‌ ಠಿಂದಳ್‌ ೪ 


ಭೆಗ್ಗಮನಮಲ್ಲದಚಲಿತೆ 
ಲಗ್ನವ್ರತೆಯಾಗಿ ಶಂಕರಸ್ರೀಮುಮನೋ- 


to 





1 ಬೇಸಗೆ 2 ಬೆಟ್ಟದ ತುದಿ 3 ಮಾಡತೊಡಗು 4:ಹುಡ 5 ಹಚ್ಚು, ಲೇಸು 
6 ದಟ್ಟವಾಗಿ ಹರಡು 7 ಹೊಂದು ಸೇರು. 


೪೮ ಗಿರಿಜಾಕಲ್ಯಾಣ ಮಹಾಪ್ರಬಂಧೆಂ 


ನ್ಮಗ್ನಾಂಗಿ, ಧೈರ್ಯನಿಧಿ, ಪಂ- 
ಚಾಗ್ರಿಯ ನಡುವಗಜೆ ವಿಪುಳತಪದೊಳ್‌ ನಿಂದಳ್‌ ೫ 


3ಆಸುರದ ಗಿರಿಜೆಯಗ್ರವಿ- 

ಭಾಸುರತಪಕಂಜಿ ನಭದ ತಪನಂ ನಡೆಯು- 

ತ್ತಾ *ಸೆರಿಸಮಂ ಕರಂ ಬಿ- 

ಅಟ್ಟೋಸರಿಸಿಯೆ ನಡೆವನೆಂಜೊಡೇವಣ್ಣಿಸೆನೋ ೬ 


ಮೃಗತತಿ ಸುಳಿಯವು, ಮಿಗೆ ಪ- 

ಕೆಗಳೆಳ್ಲೆಅಗವು, ಸಮಾರಣಂ ಸಂಚಲಿಸಂ, 

ಗಗನದ ಖೇಚರರಾ *ಬ. 

ಟಿಗೆ ಸಾರರ್‌, ನಗಜೆಯತುಳತಪದಾತಪದೊಳ್‌ ೭ 


ದೆಸೆಯಂ ಕಕಾಹೇಟಸುತ್ತುಂ, ತೃಣಕುಲಲತೆಯಂ ಸೀದು ಕರ್ಪೇಟಃ 

ಸುತ್ತಂ, 
9ರಸೆಯಂ ಸಂತಾಹಿಸುತ್ತುಂ, ಜಳಭರಿತ ತೆಬಾಕಂಗಳೆಂ? ಕೋಷಿಸುತ್ತು ಂ, 
ಸಸಿಯಂ ವೃಕ್ಸಾಳಿಯಂ ಸುಟ್ಟುರಿಪುತೆ ಮೃಗಮಂ ಬೇಯಿಸುತ್ತದ್ರಿಯಂ ದ- 
ಳ್ಳಿಸಿ ಸೀಳುತ್ತುಂ, ವಿಶಾಳಂ *ದವಶಿಖಿಯವೊಲೆಳ್ನತ್ರನೋಘಂ- 


ಪಸಿದಾಘಂಲ 
ಪೊಸಬೇಸಗೆಯೊಳ್‌ ಮೃಗತತಿ- 
ಯಸುವೆರಸಿರವೇಳ್ಳುಮೆಂದು ಕರುಣಿಸಿ 9ಮಿತ್ರಂ 
ಬಿಸಿಲಂ 39ಬಳಿಜೊಜೆ 1೩ ಬೆನ್ನ. 
ಕೊಸರ್ವಂತಿರ್ದುದು ಮರೀಚಿಕಾಜಲಮೆತ್ತಂ ೯ 


1 ಅತಿಶಯ, ಶಕ್ತಿಯುತ 2 ಪಕ್ಕ ಮಗ್ಗಲು 3 ಪಕ್ಕಕ್ಕೆ ಸರಿ 4 ಡಾರಿ 
5 ಕಾವು; ಭೂಮಿ 7 ಬಜಗಿನು ಬತ್ತಿನು 8 ಕಾಡುಳಿಚ್ಛು ಬ್ರ ಸೂರ್ಯ 
10 ಹಿಂಡು 11 ಸುಡುನೀರು. 


ತಸನಗಣ್ಕನಾನನಪುಣ್ಕಂ ೪೯ 


ತೆರದಿಂದಂ ತೆರೆ ಮಸಗುವ 

ಮರೀಚಿಕಾಜಲಮನಿಳೆಯ ಜಲಮೆಂದು ಕರಂ 

ಹೆರಿಣಂಗಳ್‌ ಸರಿತಂದಾ- 

ತುರಿಸುತ್ತುಂ ಬಿಸಿಲ ಬಯಲ 1ನೀಂಟ ಬಳಲ್ಲುಂ ೧೦ 


ಫರಿಘರಿಲೆಂದು ಸೀದುವು ವಿಹೆಂಗಕುಲಂ; ಕೆರೆಬಾವಿ *ಬೆಂಜೆಗಳ್‌ 
ಚಿಪುರಿದರಳೆಳ್ಲುವೀ ಮನುಜರಾತಪತಾಪದೊಳಳ್ಳಿ ಬಳ್ಳಿದರ್‌ ; 
ಕರಿಮುರಿವೋಯ್ತರಣ್ಯಮುಖಕೆ ಬೆಂದು ಮೃಗಾವಳಿ 4.`ೊಂದಿದತ್ತು; ನಿಂ- 
ದುರಿದುವು ಬೆಟ್ಟಮಿಂಗಿದುವು ವಾರಿಧಿ; ಕಾಯ್ದುದು ಭೂರಿಭೂತಳಂ ೧೧ 


ಮರದಡಿಯೊಳ್‌ ಕಾನನದೊಳ್‌ 

ಗಿರಿತಟಿದೊಳ್‌ ಬಟ್ಟಿಬಯಲೊಳಂಬರತಳದೊಳ್‌ 

ಕರಿಯ ಬಿಸಿಲುರಿಯ ಬಿಸಿಲ- 

ಚ್ಚರಿಯ ಬಿಸಿಲ್‌, ಪಿರಿಯ ಬಿಸಿಲಖಂಡಿತದ ಬಿಸಿಲ್‌ ೧೨ 


ನಡೆಯಲ್ಯೊಂದಡಿಯಿಟ್ಟು, ಕಾಯ್ದ ನೆಲನಂ ಕಾಲ್‌ ಮುಟ್ಟಿ ಚುಯ್‌ 


ಎಂದು ಜೆಂ” 


ಹೊಡೆ ಮತ್ತೊಂದಡಿಯೆತ್ತಲಾಅದಳಲಿಂ ಕಣ್ಮುಚ್ಚಿ, ಹಸ್ತಾಗ್ರಮಂ 
ಕಡೆವಾಯೊಳ್‌ ಸೆಅಕೆಯಿಟ್ಟು, ನೆತ್ತಿ ಬಿರಿದೆತ್ತಲ್‌ ಮುತ್ತುಗಳ್‌ ಸುತ್ತಲುಂ 
ಸಿಡಿಯುತ್ತಿರ್ನಿನಮಿರ್ದುಜೊಂದತಿಮದೇಭಂ ಭೀಷ್ಮದೊಳ್‌ ಗ್ರೀಷ್ಮ; 


Pe ಗ ಕಾಗ 


ದೊಳ್‌' ೧೩ 
ಜಲಜಸಖನನಿಲಸಖನೆಂ- 
ದಿಳೆಯೊಳ್‌ ರಸವೆಸರನಾನದಿರ್ಜೊಡೆ ಸೂರ್ಯಾ- 
ನಳಕೋವೊ ಸಂತಮಿರ್ಸ್ಪಕೆ 
ಘಳಿಲನೆ ಠಿಂದುರಿದು ಹೋಗರೇ ಚೇಸಗೆಯೊಳ್‌ ೧೪ 


1 ಕುಡಿದು 2 ಹಳ್ಳ 3 ಸುಟ್ಟು ಅರಳಾಗು 4 ಸಾಯು, 


೫೦ ಗಿರಿಜಾಕಲ್ಕಾಣ ಮಹಾಪ್ರಬಂಧೆಂ 


ದಶಭುಜನ ಮನೋವಲ್ಲಭೆ 

ದಿಶಾವಳೀಭರಿತಕೀರ್ತಿಯುತೆ ಘೋರತಶಪೊ(- 

ವಶೆ ನೆಆ್‌ ಗಂಗಾಧರನಂ 

ಶಶಿಧರನಂ ನೆನೆದು ಕಳೆದಳಾ ಬೇಸಗೆಯಂ ೧೫ 


ಆ ಸಮಯದೊಳ್‌ ಸಕಳಕಳಾಕೋನಿದೆಯರಪ್ಪ ಜಯನಿಜಯೆ 


ಮದವುಡುಗಿತ್ತು ಬೇಸಗೆ ಕರಂ; ನಸುಜದೋಜಾದುವಲ್ಲಿಗಲ್ಲಿಗಂ- 
ಬುದನಿಕರಂ ; 3ಸುರುಳ್ಳುದು ಬಿಸಿಲ್‌; ನೆಗೆದತ್ತು ತಟಲ್ಲತಾಂಕುರಂ ; 
ಬೆದಟಾದುವಂಜೆ ; ಆಡಲಡಿಯಿಟ್ಟುವು ಸಿಸೋಗೆಗಳೆಯ್ದೆ Bಸಲ್ಲವಂ 
ಪುದಿದ ಕದಂಬದೊಳ್‌ ಮುಗಿಲ*ನೆಳ್ಳಿಸಲಿರ್ದುದು ಸಶ್ಚಿಮಾನಿಳು ೧೬ 


ರಫಡವಿನ ಕಸೊನಡಿಂದೊಂಡೆರ- 

ಡಡಿಯಿಡುತಿರ್ದಪುದು ಗಾಳಿ; ನಲಿದು ನವಿಲ್ಲಳ್‌ 

ನಡೆನಟಿಣೆ ಗೊಳುತ್ತಿರ್ದಪು- 

ನೆಡೆಯಖಸುತ್ತಿರ್ಪುವಂಜೆ; ಸುಳಿದುವು ಮುಗಿಲ್ಲಳ್‌ ೧೭ 


ಪೋದುದು ಬೇಸಗೆ; ?ಕಾರ್‌ ಮೊಗ- 
ವಾದುದು ; ತರುತಳದ ನೆಳಲ ತಣ್ಣಿನೊಳಿರ್ದ. 
ಣ್ಯೋದಯ ನಿಷ್ಕೃಪಟನಿಪುಳತನಮಂ ಗಿರಿಜೇ ೧೮ 


ಎನೆ ಕೇಳ್ದು ಗಿರಿಸುತೆ ನಡೆತೆಂದು ಘನವಟನಿಟಿಪಿಚ್ಛಾಯೆಯೊಳ್‌ 
ಘೋರತನದೊಳ್‌ ನಿಂದಳ್‌. 


1 ಕುಂದು, ಕುಗ್ಗು 2 ನವಿಲು 3 ಚಿಗುರು 4 ವಿಬ್ಬಿಸು 5 ಕದಂಬವೃಕ್ಷ 
€ ನರುಗಂಪು 7 ಮಳೆಗಾಲ. } 


ತಸವಗಣ್ಮವಾವನಪುಣ್ಕಂ ೫೧ 


ನಲಿದುದು ಸೋಗೆ; ನುಣ್ಣನೆಡೆಗೊಂಡುದು ಚಾದಗೆವಕ್ಕಿ; ಮಿಕ್ಕು ಪೂ- 
ತಲರ್ದುದು ಸೊಂಹಿನಿಂ ಕಡವು; ತಣ್ಣನೆ ಹೇಜಾದುವೆಯ್ಲೆ ಬೆಟ್ಟು ; ಬಂ- 
ದಲೆದುದು ಪಶ್ಚಿಮಾನಿಳ3 ನಮರ್ಚಿತು ಕೇತಕಿ ಪೂಜೊಡಂಜೆಯಂ; 
ಬಿಲದೊಳೆ ಪೊಕ್ಳುನಂಚೆ; ಮುಗಿಲೊಡ್ಡಣೆಯೊಡ್ಡಿ ತು ಕಾರಕೊರ್ವಿ- 


ನೊಳ್‌ ೧೯ 
ಹರಿಸಂ ಮಿಗೆ ನವಿಲಾಡು- 
ಕ್ರಿಕೆ ಚಾದಗೆಯುರ್ಬಿ ನಲಿಯೆ, ನಾಲ್ಕುಂದೆಸೆಯುಂ 
ಕರಿಯಂತಿರೆ ಗಿರಿಯಂತಿರೆ 
ಧರೆಯಂತಿರೆ ನೆಗೆದುದಭ್ರ ಕುಲಮಂಬರದೊಳ್‌ ೨೦ 


ತವೆ ಬಳೆದು ಪರ್ಬುತಾಕಾ- 

ಶವನೇಜ್‌ದ ಮುಗಿಲ ನೀರ ಸೆಜಕಿಯಂ ಮಿಗೆ *ದು- 

ಶೃ ವನಂ ಬಿಡಿಸುವ ಘನಶ- 

ಪ್ರವಣಂ ಹೊಳೆವಂತೆ ಮಿಂಚು ಮಿಂಚಿತ್ತಾಗಳ್‌ ೨೧ 


ಆ ಮಿಂಚಿನ ಮೊಳಗಿನೊಳು- 

ದ್ದಾ ಮಾಂಬುದನಿಕರದಿಂದೆ ರಸೆ ಜಿಸೆ ಗಗನಂ 

ತಾಮಟೀಯಲ್‌ ಬಾರದವೋ- 

ಲೇಮಾತೋ ಕಜಕೌದುದಿಳೆಯ ಹರ್ಷಂ ವರ್ಷಂ ೨೨ 


ಗಗನದಿನೆಅಗಿದ ಮಳೆ ನಿಒ 

ನಗಲದೆ ಸಲಪೆಂದು ವರ್ಷನರಪಂಗಿಳೆಯಂ 

ಮುಗಿಲಗಲದ ಹೆಸ್ತದಿನಾ 

ಗಗನಾಂಗನೆ ಧಾರೆಯೆಅಕೆದೆ ತೆಆಚನಾಯ್ತಾಗಳ್‌ ೨೩, 


ಘನಸಮಯ ನೃಪಾಲಕನೊಳ್‌ 
ಘನಪಾಣಿಗ್ರಹಣಮಾದ ಭೂವಶಿತೆಗೆ ಮು- 





] ತೊಡು 2 ಇಂದ್ರ. 


೫೬ ಗಿರಿಜಾಕಲ್ಯಾಣ ಮೆಹಾಸ್ರಬಂಧಂ 


ತ್ರಿನ 3ಸೇಸೆಗಳಂ ಗಗನಾಂ- 
ಗನೆ ಸೂಸಿದಳೆನಿಸೆ ಬಿಳುಳಿವಾಲಿವರಲ್ಲಳ್‌ ೨೪ 


ಧಾರೆಗಳವರಿಯನೊಳಪೊ- 

ಕ್ಫೋರಂತೆತುಚ್ಛಳಿಸಿ ಮಿಾಾಜುತಿರೆ ನಭದಿಂ ಭೋರ್‌- 
ಭೋಕೆಂದಿರುಳುಂ ಪಗಲುಂ 

ಜೀರೆನುತುಂ *ತೆಅಪುಗುಡದೆ ಕಟಿದುವು ಮಳೆಗಳ್‌ ೨೫ 


ಒತ್ತರಿಸುತ್ತಂಬರಮಂ, 

ಮುತ್ತುತ್ತುಂ. ದಿಗ್ವಿತಾನಮಂ, ಧರೆಯೊಳ್‌ ತೀ- 

ವುತ್ತುಂ ಕತ್ತಲಿಸುತ್ತುಂ 

ಸುತ್ತುಂ ಜಿನುಗಿದುವು ಸೋನೆ ಇರುಳುಂ ಪಗಲುಂ ೨೬ 


ಗಗನಂ ಕೆಟ್ಟುದು; ಚಂದ್ರಸೂರ್ಯರಳಿದರ್‌ ; ದಿಕ್ಬಕ್ರ ಮಿಲ್ಲಾಯ್ತು; ಬ- 

ಸಿಗು ಸ್ಪಷ್ಟ ಹೇ ಜಲದೊಳ್‌ ಪೂಳ್ಗತ್ತು rs (ತಳೆಂ; 
ಸಸುಚಾರತೆ ಶೂನ್ಯಮಾದುದು; ನಿರುದ್ಯೋಗಕ್ಕೆ ಪಕ್ಕಾದುದೀ 

ಹತ ಕಟ್ಟ ಸಟಗ ಯಾ ಲೋಕದೊಳ್‌ ೨೭ 


ಸುರಿದುದು ಮಳೆ; ತಣಿಯಿತ್ತಿಳೆ; 

ನೆಕೆದುದು ಬೆಳೆ; ಕಾನನಂಗಳೊಳ್‌ ನೆಟ್‌ ಕನಿಸಟಂ- 

ಬರಿದುವು ಹೊಳೆ; ?ನಾಂದುವು ಶಿಳೆ; 

ಧರಣಿಗೆ ಮೆಳೆ ಪಿಡಿದ ₹ತಳೆಗಳಾದುವು ಮಳೆಯೊಳ್‌ ೨೮ 


ಮಳೆ ಮಾಣ್ಣೊಡೆ ಹನಿ ಮಾಣದ 
ದಳಫಳಯುತವಿಟಪಭರಿತ ವಿಟಸಿಯ ತ- 
ನ್ಲೆಳಲಲ್ಲಿಂ 9ತಳರದೆ ಕೋ- 
ಮಳೆ ಮಳೆಯೊಳೆಗಗಜೆ ನಲಿದು ಸಲೆ ನಿಂದಿರ್ದಳ್‌ ೨೯ 
1 ಅಕ್ಷತೆ 2 ಆಲಿಕಲ್ಲು 3 ಮೇಲೆ ಹಾರು 4 ಅನಕಾಶ್ಯ ಬಿಡುವು 5 ಜಡಿ 
ಮಳೆ 6 ದಡಮಾರು, ಚಿಲಾ ಪ ಸಿಲ್ಲಿಯಾಗಿ ಹರಿ 7 ನೆನೈೈ ಒಜ್ಜೆ 8 ಕೊಡೆ 
9 ಚಲಿಸು. 


ತೆಸನಗಣ್ಯನಾಪನ ಪುಣ್ಯರಿ ೫೩ 


ಇಂತು ನೆಗೆದ ಮುಗಿಲ್ಲಳ ಭೀಕರಾಕಾರಕ್ಕಂ, ಮಿಂಚುಗಳ 
ಸಂಚಳತೆಗಂ, ಮೊಳಗಿನ ಮಹಾಧ್ವನಿಗಂ ಸಿಡಿಲ ಸಡಗರಕ್ಳಂ, ಬಲ್ಲರಿಗಳ 
ಸಂಭ)ಮಕ್ಳಂ, ಬಿಜುವಳೆಯ ಬಲ್ಹೊಯಿಲ್ಲಂ, ಪೆರ್ಮಳೆಯ ಧಾರೆಗಂ, 
ಆಲಿಕಲ್ಲ ಕರ್ಕಶಕೃಂ, 1ಇಂದ್ರಗೋಪದ ಸಂದಣಿಗಂ, ಶೀಕರದ ಶೀತಕ್ಕಂ, 
ತುಂತುಅ ತಿಂತಿಣಿಗಂ, ಸೋನೆಗಳ ಜಿನುಂಗಿಗಂ, ಬಿಜುಗಾಳಿಯ ಗಾಸಿಗಂ, 
ಸಿಕಾಲ್ಟೊನಲ ಕಡುಸಿಂಗಂ, ಸೆರ್ಮೋಡದ ಕಳ್ತೆಲೆಗಂ, ಮರುಳೆ ಭಯಾನ 
ಕಕ್ಳಂ, ಕ್ರೂರಮೃಗದ ರೌದ್ರಕ್ಕಂ, ಉಗ್ರಸರ್ಪಂಗಳದ್ಭುತಕ್ಕಂ, ಅರಣ್ಯ 
ದಾಭೀಳತೆಗಂ, *ಕೋಡದೆ ಕೊಂಕದೆ ಬಾಡದೆ ಬಳ್ಳದೆ ಕಸೆಡೆಯದೆ ಸೇಡು 
ಗೊಳ್ಳದೆ ಬೆಚ್ಚದೆ ಬೆದಅದೆ ಬಲಂಗೆಡದೆ ಮನಂಗುಂದದೆ ಕೆಲನಂ ಸಾರದೆ 


ಸಹಾಯಮಂ ಪಾರದೆ ಮಹಾವಟಿನೃಕ್ಷದ ಕೆಳಗೆ ವಿಪುಳತಪದಿಂದಪರ್ಣೆ 
ಯೊಪ್ಪುತ್ತುಮಿರೆಯಿರೆ, ' 


ಜನನನುರಾಗನೇಣಕ ಸೊಅಮಟ್ಟು ಕೃಷಿವ್ಯವಸಾಯವೃಂದಮಂ 
ಮನದೊಲವಿಂದೆ ಮಾಡುತಿದೆ; ₹ಕೋಟರದಿಂ ನೆಗೆತಂದು ಪಕ್ಷಿಗಳ್‌ 
ಜೊನೆದಳಿರ್ನೊಂಬಿನೊಳ್‌ ಬಿಸಿಲನಾಂತಿವೆ; ಹಂಸಕುಲಂ ಬಿಲಂಗಳಿಂ 
ಔದನುಮಿಸೆ ಕೂಡೆ ಪೊಣ್ಮುತಿವೆ ; ಪಾರ್ವತಿ, ನೋಡ ಶರದ್ವಿಳಾಸಮಂ ೩೦ 


ರವಿಕಿರಣಂ ಶೀರೋಡು- 

ತ್ರಿನೆ ತಣ್ಣಂ ಬೀರುತಿವೆ; ರಥಾಂಗಕುಲಂಗಳ್‌ 

ತವೆ ತಣ್ಣಿಸಿಲೊಳ್‌ ಥಿಂದಿ 

ರ್ದಿವೆ; ಮೇಘಂ ಹಿಂಡಿ ಹರಹಿದಂತಿವೆ ನಭಡೊಳ್‌ ೩೧ 


ಪರೆದುವು ಪಯೋಧರಂಗಳ್‌ ; 

ಬರುತಿವೆ ಕಳಹಂಸಮಾಲೆ; ಬಿಸಿಲೊಳ್‌ ವಿಹಗಂ 

ನೆರೆದಿವೆ ಮೃಗಸೆಂತತಿ ಗ- 

ಹ್ವರದಿಂ ಪೊಜಮಟ್ಟು ಮೇಯುತಿವೆ 9ಮೊಳೆವುಲ್ಲಂ ಹಶಿ 

1 ಹೊನ್ನೆಹುಳು 2 ಪ್ರವಾಹದ ಆಧಿಕ್ಕ 3 ಪಿಶಾಚಿ 4 ಹೆದರದೆ 
5 ಮುದುರಡೆ, ಕುಗ್ಗದೆ 6 ಸಂಕುಚಿತವಾಗು (ಚಳಿಯಿಂದ) 7 ಪೊಟರೆ 
8 ದನಿಮಾಡಲು 9 ಹುಚುನೊಳಕೆ. 


೫೪ ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


ತಿಳಿದುವು ದೆಸೆಗಳ್‌ ; ಹಂಸಾ- 

ವಳಿ ಸಾರ್ದುವು ಪೂರ್ಣಸರಸಿಯಂ; 3 ಬಿಸಕಂದಂ 
ಮೊಳೆವೋದುವು; ಸಲಿಲಂ ನಿ- 

ರ್ಮಳಮಾದುವು; ತಳೆದುದಾಗಸಂ ಧವಳತೆಯಂ ೨೩. 


ಇದುವೆ ಶರತ್ಸಮಯಂ; ಮೇ- 

ಲೊದವುತ್ತಿರೆ ಶೀತಕಾಲಮಗಸುತೆ, *ಕಾಸಾ- 

ರದ ಕೆಆ್‌ಗಳ ತೊಅಕಿಗಳ ಬೆ- 

ಟ್ಬಿದ ತಳ್ಳಲ ಹಿಮದೊಳೆಸೆಯೆ ಮಾಳ್ಸುದು ತಪಮಂ ೩೪ 


ಎಂದು ಜಯವಿಜಯೆಗಳ್‌ ಬಿನ್ನ ಪಂಗೆಯ್ದು ಉಚಿತವಚನಾ 
ನೀಕಮಂ ಆಕರ್ಣಿಸಿ, ಮಹಾದೇವಿ ಬಡವಾದೊಡಲಂ ಬಿಡದೋಲಗಿಪ 
ನಾರಸೀರೆ ನಯನೇಅಕ ಪೊಅಗಣ ಮಳೆಯಿಂ ನಾಂದ ಮೆಯ್ಯ ನೀರ 
"ಬಣ್ಣಮಂ ತಣ್ಣೆಳಲೊಳ್‌ ಆಟಾಸಿ, ಧ್ಯಾನಾನಂದರಸದ ಸೋನೆಯಿಂ 
ದೊಳಗೆ ನಾಂದ ಕರಣಂಗಳಂ ಉಸಿರೊಳಾಲಾಸುತ್ತುಂ ತಪೋಭಾನೂ 
ದಯಕ್ಕೆ ಮುಖಕಮಳದಳಂ ಬಿರ್ಚುವಂತೆ ಮೆಯ್ಯ ಸೆಂಪುಟಂ ಬಿರ್ಜೆ 
ಕಣ್ಣೆಟದು, ಪರ್ವಿದ ಆಲದ ಮರದಿಂ ಗಳಿಲನೆ ಪೊಅಮಟ್ಟು, 


ನಡೆತಂದು, ಮಂಜು ನೆಜ್‌ ಮಾ- | 

ಣ್ದೊ ಡೆ ಶೀತಂ ಮಾಣದಿರ್ಪ ತಣ್ನೆಳಲೊಳ್‌, ಕಂ- 

ಸಿಡಿದ ಲತಾಗೇಹಂಗಳ 

ನಡುವಣ ಕಾಸಾರತಟದೊಳಂಬಿಕೆ ನಿಂದಳ್‌ ೩೨ 


ಇತ್ತಲ್‌ ಭೂತಳದೊಳ್‌ ಹಿಮ- 

ಮೊತ್ತರಿಸಿತು ಭುವನಜನಮನುಆ್‌ ನಡುಗಿಸುತುಂ 

ಸುತ್ತುತ್ತುಂ *ಸುಗಿಯುತ್ತುಂ 

ಮುತ್ತುತ್ತುಂ ಮುಂದುಗೆಡಿಸುತುಂ ಮುಸುಕೆಡುತುಂ ೩೬ 


1 ತಾನರೆಗಡ್ಡೆ 2 ಸರೋವರ ` 3 ಸೀರೆ 4 ಜಾಚು ಸಾಲಿ. 


ತಸವಗಣ್ಯವಾವನ ಪುಣ್ಯಂ ೫೫ 


ಮೃಗಸಂತತಿಯೆಂ ಕೊಳರ್ವ- 

ಕೈಗಳಂ ಪಕ್ಕಿಗಳನದ್ರಿತಟದೊಳ್‌ ಕೊಳತ ನೊ- 

ತ್ತುಗಳೊಳ್‌ ಕೋಟರದೊಳ್‌ ಮಿಗೆ 

ಪುಗಿಸುತ್ತುಂ ಬಂದನಮಮ ಶಿಶಿರನೃಪಾಲಂ ೩೭ 


ಕಿಡಿಗಳ್‌ ಕೆಚ್ಚನೆಯಾಲಿಕಲ್ಲುರಿಯ ಮೊತ್ತಂ ಕೆಂದಳಿರ್‌; ಕೆಂಡದೊಂ- 
ಸಿದಡಕಿಲ್‌ ಮಾಣಿಕಕಿದಿಂಡೆ; ಕಾಯ್ದೆ ತನನಂ ಚಂದ್ರ; ಪೊದಳ್ಲಾ ತಪಂ 
ಗಡ ಬೆಳ್ಚಿಂಗಳೆನಿಪ್ಪುದೊಂದು ಫೆಸೆರಂ ತಾಂ ಮಾಡಿದಂತಿರ್ದುದಾ 
ಕಡುನಿಂ ತನ್ನಯೆ ಕಾಲದಲ್ಲಿ ಹಿಮರಾಜಂ ಧಾರಿಣೀಚಕ್ರದೊಳ್‌ ೩೮ 


ಮಿಗೆ ಬೆಮುರಅತುದು; ವೀರಡಿ- 

ಕೆಗಳಿಂಗಿದುವುಷ್ನ ದುಸಿರಡಂಗಿತು; ತಸನಂ- 

ಗೊಗೆದುದು ಪೆರ್ಚಿದ ತಣ್ಣ- 

ಗ್ನಿಗೆ ಶೀತಂ ಪತ್ತಿತೇನನೆಂಬೆಂ ಹಿಮದೊಳ್‌ ೩೯ 


ಸಲೆ ರವಿ ತೇಜಂಗುಂದುತೆ 

ನಿಲಲಂಜುತ್ತೋಡಿ ಪುಗುವನದ್ರಿಯ ಮಅಕ್‌ಯೊಳ್‌ , 

ಗೆಲೆ ಹೆರಿನ ಹಾವುರಿನ ಕೆ- 

ರ್ಚೆಲೆ ನಿಂದುವು ಶಿಶಿರನೃಸತಿಯಾಜ್ಞೆಗೆ ಜಗದೊಳ್‌ ೪೦ 


ಉದಯಂ ಶೀತೋದಯಮ- 

ಗದ ಮಧ್ಯಾಹ್ನೆಂ ತುಷಾರ ಮಧ್ಯಾಹ್ನ ಂ, ಮಿ- 
ಕ್ಳುದುದಸ್ತಮಯಂ ತಾನು- 

ಷ್ಣ ದಸ್ತಮಯಮೆಸಿಸಿತಮೆಮ ಹಿಮವಿಭ್ರಮದೊಳ್‌ ೪೧ 


ಕಿಳಿವೊಡೆ ಶಶಿ ರವಿ, ರವಿ ಶಶಿ, 
ಬೆಳಗುವ ಕಜೊನ್ನ್ನಂ ಬಿಸಿಲ ಬಿಸಿಲ್‌ ತಾಂ ಜೊನ್ನ್ನಂ, 


1 ದಡ ಸಮಿಪ 2 ಕುಪ್ಪೆ, ಗುಡ್ಡೆ 3 ಒಟ್ಟಲು 4 ಬತ್ತಿತು 5 ಬೆಳದಿಂಗಳು 


೫೬ ಗಿರಿಜಾಕಲ್ಮಾಣ ಮಹಾಪ್ರಬಂ ಧಂ 


ಚಳಿ ಬಿಸುಪು, ಬಿಸುಪು ಚಳಿ, ಎನೆ- 
ಬಳೆದುದು ಹಿಮರಾಜತೇಜಮಿಾ ಜಗದಡೆಡೆಯೊಳ್‌ ೪೨ 


1ಸ್ರಲ್ಪಆ್‌ಯೊಳೆ ಹುಹುಹೆಂಬಾ 

ಚೆಲ್ಪುಗ್ಗಡಣೆಯೊಳೆ ಹಸ್ತದಂಡಿಗೆಯೊಳ್‌ ತಾ- 

ನೊಲ್ಪನ್ನ್ನಂ ಶಿಶಿರನಟಂ 

ಸಲ್ಪನ್ನಂ ಜನವನಾಡಿಸಿದನುರ್ವರೆಯೊಳ್‌. ೪೩, 


ನುಡಿಯೆ ಹುಹು ನಡೆಯ ಮಾತೇ- 

ಕೊಡಲೇ ಪ್ರಾಣಂಗೆ ಚಳಿಯ ಕುಪ್ಪ ಸಮಾಯ್ತೆಂ- 

ದೊಡೆ ಹಿಮದ ಮಹಿಮೆಯಂ ಪೇ- 

ಳ್ಟೊಡೆ ಕೇಳ್ವನನಾವನೊರ್ವನುರ್ವೀತಳದೊಳ್‌ ಲಲ 


ಉಜಕ ಶೀತಂ ಪತ್ತಿದೊಡಿರ- 

ಲಜೀಯದೆ ಜೀವಂ ೫ ಬಿಗುರ್ತು ಜಠರಾಗ್ದಿಯನೆ- 

ಳೃಟಾಸೆ ಹೊಗೆಯುಸಿರ ಪಥದಿಂ 

ಪೊಅನುಡುವುದು ಜನದ ಮುಖದೊಳಲ್ಲದೊಡುಂಟೀ ೪೫ 


ಈಕ್ಷಿಸಿದಳೆಳಸಿ ಬಸಿತದ 

ರಕ್ಷೆಯನೊಸೆದಿಟ್ಟು ಮಂಜಿನಿಂ ಕತೂನಿಟುದುಂ 

ಶಿಕ್ಷಿಸಿ ಬಲ್ಪಿಂದೂಡುತೆ 

ರಕ್ಷಿಸುವಳ್‌ ಶೀತಮಾತೆ ಶಿಖಿಬಾಲಕನಂ ೪೬ 


ಒದವಿ ಧರಾತಲದೊಳ್‌ ತೀ- 

ವಿದ ಶೀತಕ್ಸಂಜಿ ಕಂಪಿಸುತ್ತುಂ ನಿಲಲಾ- 

ಅದೆ ಬಡವಾಗಿ ಕರಂ ಕಾ- 

ಸ್ಮದೊಳಗೆ ಸೊಕ್ಕಂ *ಕೃಶಾನುವೇನಂ ಪೇಳ್ವೆಂ ೪೭ 


1 ಸಲ್‌*-ಪರೆ: ಪರೆ-ವಾದ್ಯ, ಶಬ್ದ 2 ಬೆದರಿ 3 ಉಃಪೆಂದು ಊದು 
4 ಚೆಂಕಿ. 


ತಪವಗಣ್ಮನಾನನ ಪುಣ್ಮಂ ೫೬ 
ಮುಚ್ಚೆ ಮುಸುಂಕಿದ ಹಿಮಮಂ 


ಕಿಚ್ಚಿ ಸತ ಕಳೆಯಲಾರದಿಳೆಯ ಜನಂಗಳ್‌ pe 
ಚೆಚ್ಚ ರವೆಯ್ತ ಂದೊಲವಿಂ* 
ದಚ್ಚ ರಿ ವಿರಹಿಯನೆ ಕಾಯ್ದು ಕಳೆವರ್‌ ಚಳಿಯಂ ೪೮ 


ಪರಿಪೂರ್ಣ ತಟಾಕದ ಮೇ- 

ಲುರಿಯಿಲ್ಲದೆ ಧೂಮಮೊಗೆವ್ರತಿಕೆ ಮಾಗಿಯೊಳ- 
ತ್ಯುರುತರಗುರುತರತಾಪ- 

ಕಿರಲಾಅದೆ ವಿರಹಿ ಪೊಕ್ಕು ಮುಳುಗಡೆ ಮಾಣಂ ೪೯ 


ಪುಟ್ಟಿತು ಚಳಿ, ಬಳೆದುದು ಚಳಿ, 

ಕೊಟ್ಟುದು ಚಳಿ, ಕೊಂಡುದೆಲ್ಲನುಂ ಚಳಿ ಚಳಿ ಎಂ- 

ದುಟ್ಟು. ದು ಚಳಿ, ತೊಟ್ಟುದು ಚಳಿ, 

ಮಟ್ಟಸ ತು ಚಳಿ, ಮುಟ್ಟಿತೆಲ್ಲ ಚಳಿ ಪೊಸಚಳಿಯೊಳ್‌ ೫೦ 


ಇಂತು ನಿದಾಫನಿನ್ಮುರತೆಯೊಳಂ, ಮಳೆಗಾಲದ ಪ್ರಳೆಯಜಲ 
ಡೊಳಂ, ಮಾಗಿಯೆ ಮಹಾತೀತಲದೊಳಂ, ಭಾಳಲೋಚನನ ಭಾಮಿನಿ, 
ಗಂಗಾಧರನ ಗರುವೆ, ಚಂದ್ರಧರನರಸಿಯೆಥಿಪ ಗಿರಿರಾಜತನೂಜೆಯಿರ್ದ 
ನಿರುಪಮಮಾನತಪಃಪ್ರಭಾವಂ ವಿರೂಪಾಕ್ಷನ ಕರಣಂಗಳೊಳ್‌ ಬೆರಸಿ 
ಬಳೆಯ್ಕೆ ಪುರಹರನೆಳ್ವತ್ತು, ಕೆಚ್ಚುಗಟ್ಟದ ಧೈರ್ಯಮನೊಡೆದು ಮೂಡಿ, 
ನಿಡಿದೆಳೆವ ಕಾರುಣ್ಯಕ್ಕೆ ಪಕ್ಳಾಗಿ, ಸನ್ಮಗಭೂಷಣನ್‌ ಇನ್ನಿರಲ್‌ಬಾರ 
ದೆಂದು ತನ್ನೊಳ್‌ ಬಗೆದು, ಅತಿಸ್ಪತಂತ್ರಂ ಗಿರಿಜೆಯ ಮನಮನ್‌ ಒರೆದು 
ನೋಡುವ ಭರದಿಂ ಬಂದು ಥಿಂದ್ಕು 


ದಶಭುಜಮಂ ಪಂಚಾಸ್ಯಮ- 

ನಶೇಸಭೀಮಾಂಗವಿತತಿಯಂ ತನುವಿನೊಳಂ 

ವಶಮಂ ಮಾಡುತಡಂಗಿಸಿ 

ಸಶುಪತಿ ವಟುವೇಷದಿಂದಮೊಪ್ಪುತ್ತಿರ್ದಂ ೫೧ 


ಕಳ್ಳ ಗಿರಿಜಾಕಲ್ಯಾಣ ಮಹಾಪ ಪ್ರಜ ಧೆಂ 


ಮಿಗೆ ಶೀತಾಂಶು ಚಕೋರಿಯಲ್ಲಿಗೆ, ವಸಂತಂ ರಾಜಿಪುದ್ಯಾನದ. 

ಬ್ಲಿಗ್ಗೆ ಸೋರ್ಯಂ ಸರಸೀಜದಲ್ಲಿಗೆ, ವರಪ್ರಾಣಾನಿಳಂ ದೇಹೆದ- 

ವಿಗೆ, ಮೇಘಂ ಶಿಖಿಯಲ್ಲಿಗೊಪ್ಪುವ 3ಮರಾಳಂ ಪೂರ್ಣಕಾಸಾರದ- 
ಕಿಗೆ ಬರ್ಪಂತೆ ಭವಾಸಿಯಲ್ಲಿಗಭವಂ ಬಂದಂ ಜಗದ್ವಲ್ಲಭಂ ೫.೨ 


ಇಂತು ಭೂಲೋಕಕ್ಕಿಳಿತಂದು ಹೇಮಕೂಟದೊಳ್‌ ಹೈಮವತಿ 
ಯಿರ್ಪ ತಪೋವನಮಂ ಪುಗುತರ್ಪಾಗಳ್‌, 


ಬರೆ ಗಿರಿಶಂ ವಸಂತಖುತುವಲ್ಲದೊಡಂ ಮಿದದಿಂದೆ ಭೋಂಕನಂ- 
ಕುರಿಸಿತು ಮಾವು, ಸಲ್ಲವಿಸಿತಲ್ಲಿಯಶೋಕೆ, ವಸಂತದೂತಿಯೊ- 

ಥ್ಪಿಕೆ ನೆಜಕೆ ಸಿ ಪೂತುತದನ್ಯಭ್ಭತನುನ್ನತಿಯಿಂ ಕರೆದತ್ತು, ಮಲ್ಲಿಕಾ. 
ಸರಿಮಳಭಾರದಿಂ ಕುಸಿದು ಮೆಲ್ಲನೆ *ಕೀಡಿತು ದಕ್ಷಿಣಾನಿಳಂ ಚ 


ಜಯೆವಿಜಯೆಗಳಿದು ಪೊಸತತಿ- 

ಶಯವೀ ಶಿಶಿರದೊಳಿದೇಂ, ಭವಾನಿ, ವಸಂತೋ- 
ದಯ ಸೂಚನೆಯಾದುದು ನಿ- 

ಮ್ಮಯೆ ಪ್ರಚ್ಜಕಿನಟ್ರುಭುನಕಾರಚನದ್ರ $4 


» 


ಎತುತಿಕೆ ಕಸಟನಟುಪನೇಷನುಂ ತಳೆದ ಘನಮಹಿಮಂ ಸ್ರ ತಂತ್ರ 
ವಿಭು ಕಪರ್ದಿ ಪಾರ್ವತೀದೇವಿಯೆರ್‌ ತಪದೊಳಿರ್ಪ ಸೀಮಾಸಮಾಪದ 
ವಿಶಾಲಬಾಲಚೂ ತಶೀತಳಚ್ಛಾ ಯೆಯೊಳ್‌ ಕುಳ್ಳಿರೆ, ಸಹೆಚರಿಯರಪ್ಪ 
ಜಯೆವಿಜಯೆಗಳ" ಕಂಡು, 


ತರಳನಪೂರ್ನಿಗನತಿಥಿ- 

ಸ್ವರೂಪನೀಷದ್‌'ವಿಭೂತಿಲಸಿತಲಲಾಟಿಂ, 

ವರವಿಪ್ರನೆನುತೆ ಬಂದಾ- 

ದರಿಸಿದಕೊಲವಿಂದೆ ಚರಣತಳಮಂ ತೊಳೆದರ್‌ ೫೫ 


1 ಹಂಸ 2 ಹೂಬಿಡು 3 ಕೋಗಿಲೆ 4 ಬೀಸು, 


ತಪವಗೆಣ್ಶವಾವನ ಪ್ರೆಣ್ಯಂ ೫ 


ಎಳವಾಳೆಯ ಸುಳಿಯೆಲೆಯೊಳ್‌ 

ನಳನಳಿಸುವ ಕಠರಿದಮೂಲಮಂ, ನವ ಜಂಬೂ- 

ಫಳ ವಾಮ್ರಫಳಂ, ಶಿಕದಳೀ- 

ಫಳಂಗಳಂ ತೀಪಿ ತಂದು ಮುಂದಿಳಿಪುತ್ತುಂ, ೫೬ 


ಎಲೆ ಅತಿಥಿ, ಬಳಲ್ಲಿರಿಮೀ 

ಫಲದಿಂದಂ ನಿಮ್ಮ ಪಸಿವನುಡುಗಿಸಿ ಎನೆ, ಹೈ 

ಫಲವಂ ಕೆಯ್ಯೊಂಡನೆವೀ- 

ಲಲನೆ ಅದಾರ್ಕ್‌ ತಪವಗಣ್ಯವಾವನ ಪುಣ್ಯಂ ೫೭ 


'ಂದು ನುಡಿಯೆ ಜಯೆವಿಜಯೆಗಳ್‌ ಕೇಳ್ದು, 


ಇವರಿರವಿನ ಚಿಂತಾರತಿ 

ನಿವಗೇಕೀ ಕುಥೆಯಥೀ ಪಥಶ್ರಮಮಂ ತೀ- 

ರ್ಚುವ ಬಗೆಯಂ ಬೇಗಂ ಮಾ.- 

ಡುವುದೆನೆ ನಸುನಗುತೆ ವಿಪ್ರನಂದಿಂತೆಂದಂ ೫೮ 


ಬೆಸಗೊಂಡೊಡೆ ದೋಷಮೆ, ಈ ಏ 

ಪೊಸಕನ್ನೆ ತಪೋಸಿರೋಧದಿಂದಿರ್ಜೊಜೆ ಸೈ- 

ರಿಸಬರ್ಪುದೆ, ತಪಮಂ 5ಮಾ- 

ಜೆಸುವವರಿಲ್ಲಾ ಸಹಾಯಸಂಪದಮಿಲ್ಲಾ ೫೯ 


ಎನೆ ಕೇಳ್ದು ಗಿರಿಜೆ ಮನದೊಳ್‌ 

ಮುನಿಯುತ್ತುಂ ಜಪವನುಡುಗಿ ಜಪಮಾಲೆಯನೊ- 

ಯ್ಯನೆ ಕೆಯ್ಯೊಳೋಸರಿಸಿ ಮೆ. 

ಲ್ಲನೆ ಕಣ್ಣೆಆ್‌ಯುತ್ತೆ ಕಂಡಳಾ ವರವಟುವಂ ೬೦ 


1 ನೇರಳೆಹಣ್ಣು 2 ಮಾವಿನಹಣ್ಣು 3 ಬಾಳೆಹಣ್ಣು 4 ತುಂಬ 5 ತಪ್ಪಿಸು. 


$9 ಗಿನಿಜಾಕಲ್ಯಾಣ ಮಹಾಪ್ರಬಂಧಂ 


ಇಂದುಗೆ ಮೇಘಂ ಕವಿದೊಡ. 

ಮಂದೀ ಲೋಕಕ್ಕೆ ತಣ್ಣು ತಪ್ಪದ ತೆಣದಿಂ- 

ದಿಂದುಧರಂ ವರವಟುವೇ- 

ಷಂದಳೆದೊಡತ ಮಗಜೆಗಾದುದತಿಹರ್ಷಮುಖಂ ೬ 


ಅಂತು ಹರ್ಷನನಿಮಿತ್ತಂ ಏಕಾದವುದೆಂದು ನಿಮಿತ್ತಮುನ್‌" ಅಣ” 
ಯದೆ ಚಿಆಗಾಗಿ ನೋಡುತಿರ್ಪಲ್ಲಿ, 


ಗಿರಿಸುತೆಯ ಮಧುರದೃಸ್ಟಿಗ- 

ಸಿಳ್ಬರವಣೆಯಿಂ ತಾಗೆ ತನ್ನನಾಗಳ್‌ ವಿಪ್ರಂ 

ಕರಗಿ ನಿಲಲಾಅಡೆಳ್ಲಾ 

ತುರಪುಳಕನುನಂತುಮಿಂತು ಸಂತಮಿಡುತ್ತುಂ ೬9 


ನೆಗೆನ ಜಡೆಮುಡಿಯನೊತ್ತು- 

ತ್ರೊಗೆನ ಭುಜಾಳಿಯನಡಂಗಿಸುತೆತ್ತೂರುಗಳಿಂ 

*ಮಿಗುವ ವೃಷೇಂದ್ರನನೌಂಕು- 

ತ್ರಗಲಸೆ ನಿಜಮೂರ್ತಿಯೊಳಗೆ ಗಜಬಜಿಸುತ್ತುಂ, ೬೩. 


ಎಂತಾನುಂ ನಿಜರೂಪಂ 
ಸಂತವಿಡುತ್ತಲ್ಲಿ ವಿಪ್ರುನತಿಥೆ ಟರ್ಯತೆಯಂ 
ಮುಂತಿಟ್ಟು, ಗಿರಿಜೆಯೊಡನುಸಿ- 


ರ್ದಂ ತಡಬಡಿಸುತ್ತೆ ಮಿಸುಸ ಪೊಸ ಪುಸಿವಾತಂ ೬೪ 
ಎಳಗೆಂಪನುಗುಳ್ವ ಮೃದುಕೋ 

ಮಳಪದಕಮಳಂಗಳ್‌ ಈಗಳತಿಕಠರಿನಮೆನಿ- 

ಫ್ಲಿಳೆಯೊಳ್‌ ಹರಹರ ಕಲ್ಲೆಲ. 

5 ಕಳವಟ್ಟುವಿವೆಂತು, ಬಾಲಹಂಸೀಯಾನೇ ೬೫ 


1 ಪಾರ್ವತಿ 2 ಕಡುಪು, ತೀವ್ರತೆ 3 ಕೊಡೆ 4 ಹೊರಹೊಮ್ಮುು $ ಹೊಂದು 


ತನನಗಣ್ಮವಾನನ ಪುಣ್ಕಂ ೬೧ 


ವಿನಗೇಕೀ ತರುಣತೆಯೊಳ್‌ 

ಘನತಪನೆಡೆಗೊಂಡುದಕಟ, ನಿವಲತೆಯಂ ಸೂ. 

ರ್ಯೆನ ಬಿಸಿಲಿಂ ಕೊರಗಿಸ ದು- 

ಪೃನನೆನಗೆಜಾಸಬಲೆ, ಸೌಕುಮಾರ್ಯಾವರಣೇ ೬೬ 


ಎಳನೆಳ್ಲಿಂಗಳ ಸೋಂಕಿಂ- 

ಗಳವಡ8ದಳ್ಳುವ ಶಿರೀಷ ಸುಕುಮಾರಾಂಗಂ 

ಬಳವತ್‌ ಕರ್ಕಶಕರದಿಂ 

ಬಳಸಿರ್ದೀ ನಾರಸೀರೆಕೆಗಾಂತುದು ಚಿತ್ರಂ ೬೭ 


ವನಜಾನನೆ, *ವಿಜುಂಜ- 

ವ್ರಸಡೊಳ್‌ ವನಸೊಳ” ಥಿರೋಧದೊಳ್‌ ಪೇಳಿಂತಾ- 
ವನನುದ್ದೇಶಿಸಿ ತನಮಿದ 

ನೆನಗಜುಸಿದೊಡೇನೊ ಡೋಷನೇ ಮೃಗನಯನೇ ೭೮ 


ಎಂದು ಪ್ರೇಮಿಜನ ಪ್ರಣಯಕಲಹಲೀಲಾಲೋಲಚಿತ್ರನಫ್ಸ ವಿರೂಪಾಕ್ಷಂ 
ಪರಮವಟುವೆ;ಷನಿಂ ನುಡಿದ ಮೃದುಕಠಿನಾಕ್ಷೇಪಗರ್ಭಿತವಜೋವಿಳಾ 
ಸಮಂ ಶೈಳಜೆ: ಕೇಳ್ದು, ಚಿಂಕೆಯಂ ತಾಳ್ಡು, 


ಬೆಸಗೊಂಡಪನನುಳದ್ವಿಜ 

ನುಸಿರಲ” ತಾಂ ಬಾರದಸಿರದಿರಬಾರಡೆನು 

ಶ್ರಸದೃಶ ತಸಮಂ ಮನೆದು- 

5ಬ್ಬಸದಿಂದೆ ಭವಾನಿ ಮಾನಿ ಮೆಲ್ಲನೆ ನುಡಿದಳ್‌ ೩೯ 


ಅಬಗೆನೆರ್ಚಿ ಕೇಳುತಿರ್ದಪೆ 

ಮಿಗೆ ಪೇಳ್ದಪೆನೆಲೆಲೆ ಧೂರ್ತ ವಿಸ್ರನೆ ಕೇಳ್‌, ಶಂ- 

ಭುಗೆ ಕಾರುಣ್ಯಾಬ್ಬಿಗೆ ಶೂ. 

ಲಿಗೆ ಕರುಣಂ ಪುಟ್ಟುವಂತೆ ತೆಪದಿಂದಿರ್ಸೆಂ ೭೦ 


] ನಡಗು 2 ಬಾಗೆ ಹೂ 3 ತಾಳು ಹೊಂದು 4 ಹರೆಯ 5 ಸಂಕಟ 
6 ಉತ್ಸಾಹ... 


೬೨ ಗಿರಿಜಾಕಲ್ಯಾಣ ಮೆಹಾಪ್ರಬಂಧೆಂ 


ಎನುತುಂ ಗದ್ಗದಿಸುತೆ, 3ಪುಳ- 

ಕಠಿಕಾಯಮನಾನುತಶ್ರುವಂ ತಳೆಯುತ್ತುಂ, 
ಘನಹರ್ಷಚಿತ್ತೆಯಾಗು- 

ತ್ತೆ, ನಗೇಶ್ವರಪುತ್ರಿ ಶಂಕರನ ಸೆಸರ್ಗೊಂಡಳ" ೬೧ 


ಅಕ್ಡಕ್ಕೆ, ಕಾನುಹರನೊಳ್‌, 
ಮುಕ್ಕಣ್ಣನೊಳಖಿಳವೇದಶಾಸ್ತ್ರ ಕ್ರಮಮಂ 

ಮಿಕ್ಶವನೊಳ್‌, ನಿತೃವನದೊಳ್‌ 

ಪೊಕ್ಳವನೊಳದೆಂತು ಚಿತ್ತನಿಟ್ಟಿ ಲತಾಂಗೀ ೭5 


ನಿಜ ನಿನಿಯಳ್‌ ವಿಷಮಾತಂ, 

ನೀನತಿ ಮೃದು ಕಠಿನಗುಣಾಶ್ರಯನಾತಂ, 

ನೀನಬಲೆ ಉಗ್ರನಾತಂ, 

ನೀನುರುತರಭೀರು, ಸರ್ವಭೂಷಣನಾತಂ ೭೩ 


ಪುಲಿಡೊವಲುಡುಗೆಯ, ಹಾವಿನ 

ನೆಲೆಡೊಡಿಗೆಯ, ನೊಸಲಕಣ್ಣ *ಖಟ್ಟಾಂಗದ 5ಪಂ- 

ದಲೆಗಳ ಮಾಲೆಯ, ಶೂಲದ 

ಕಲಿಗಂಜದೆ ಮನವನೆಂತು ಮಾಡಿದೆ ಮುಗ್ದೇ ೭೪ 


ಎಂದು ವಿಪ್ರಂ ನುಡಿದ ಶಿನನಿಂಡೆಗೆ ಭೆವಾನಿ ಮುನಿದು 9ಕನಲ್ದು 7 $ನಿಸಿ 
ತೆಡಿಕೆಡಿವೋಗಿ, 
ತಪವಂತದಿರ್ಕೆ ಮಾಡುವ 
ಜಪವಿರ್ಕೆ, ಮೃಗಾಂಕಮೌಳಿಯಂ ಭರದಿಂ ಧ್ಯಾ- 
ನಿಪುದಿರ್ಕೆ; ಶಂಭುವಂ ನಿಂ- 
ದಿಪುದಂ ಕೇಳ್ಟೊಂದು ಪಾಪಮಿಂಜಿನಗಾಯ್ತೇೇ. ೭೫ 
1 ರೋಮಾಂಚಗೊಂಡು 2 ಮೆನೋಹಕಳು, ಸಿಹಿ 3 ಅಂಜಾಪುರುಕ 


4 ತಲೆಬುರುಡೆಯನ್ನು ಸಿಕ್ಕಿ ಸಿದ:ಎಲುಬು-(ಶಿನನ ಆಯುಧ) -ಪಚ್ಚನೆಯೆ*ತಲೆ : 
ಹಸಿಯ ತಲೆ 6 ಕೋಪಿಸಿ 9 ಸಿಟ್ಟಾಗಿ. 


ತನಾ ತ್ಯಂಲನ ಲ್ರುಲ್ಯಾಲ | 


ಘೋರತಪದಲ್ಲಿ ಕೋಪಿಸ 

ಬಾರದು; ತಾಂ ತಪದ ಕೇಡು; ಸತಿನಿಂಡೆಯುಮಂ 
ಸೈರಿಸಬಾರದೆನುತ್ತೆ ವಿ 

ಚಾರಮನುಳಿದೆಗಜೆ ಮನದ ಮುಳಿಸಿಂದಾಗಳ್‌ 


ಆದ ಠಿಕೋಧೆದೆ ಶಿಂದೆಯ- 

ನಾದರಿಸದೆ ಭಸಿತದಿಂದೆ ವಪ್ರನನಿಡೆ, ಪೋ- 
ಪೋದುದು ವಟುವೇಷೆಂ ಶಿವ- 

ನಾದೊಡದೇ ಪುಸಿ ದಿಟಕ್ಕೆ ನಿಲ್ದುದೆ ಜಗದೊಳ್‌ 


ಮುಗಿಲ ತೆ್‌ ಸರಿದ ಶಶಿಯಂ 

ತೊಗೆದ ತಮಂ ತೆಗೆದ ತರುಣತರಣಿಯ ತೆಅದಿಂ. 
ಪೊಗೆ.3ಶಳ್ಲಿದಗ್ನಿಯಂತಿರೆ, 

ಮಿಗೆ ವೇಷಂ ತೊಲಗಿ ಶಂಭು ತೊಳಗುತ್ತಿರ್ದಂ 


ಜಡೆಮುಡಿ ಸಂಚಮುಖಂ ನೆಗೆ- 
ಇದುಡುಪತಿಕಳೆ ದಶಭುಜಂ ಕ್ರಿಣೇತ್ರಂ ಗಾತ್ರಂ- 
ಬಿಡಿದ ನವಭೊತಿ ಪುಲಿದೊವ- 

ಲುಡಿಗೆಗಳಿಂ ಶಂಕರಂ ಕರಂ ಮೆಜಕಿದಿರ್ದಂ 


ಸರಿದುದು ಪುಸಿನೇಷೆದ ತೆಟ್ಸ, 

ಸುರಿದುದು ಕೆಯ್ನಾರ ತೇಅದೆ ಪೂವಳೆ, ಕಸರಿಸಂ- 
ಬರಿದುದು ಜೀರಿಗೆ ಬೆಲ್ಲದ 

ಪರಿಯಿಂ ಮುಳಿದಿಟ್ಟ ಭಸಿತಮದೆ ಮದುವೆಯವೋಲ್‌ 


ಆಗಳ್‌ ಕಂಡಗಸುತೆ ಬೆಅ- 
ಗಾಗುತೆ, ಸಂವರಿಸಿಕೊಳುತೆ ವಲ್ಫಲನಸ*ನಾ- 


ಹಕ್ಕ 


೭೬ 


೭೬ 


೬ಲಿ 


೭೯ 


೮೦ 


ಟ್‌ 
1 ಕುಗ್ಗು, ಮರೆಯಾಗು 2 ಚಂದ್ರಕಾಂತಿ 3 ಹರಡು 4 ಸಮಸ್ತ. 


೬೪ ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


ಭೋಗಮನತಿಲಜ್ಜಿ ತೆ ತಲೆ 
ವಾಗಿದಳನುರಾಗಮೇಟ ಪುಳುಕೆಸುತಿರ್ದಳ್‌ ಆಗಿ 


ಸಆನಳೋಕನದಿಂ ಸೆಳೆದಳ್‌ 

ಶಿನನಂ ಮನದಿಂದೆ ತೆಗೆದಳಫ್ಪಿದಳತ್ಯು- 

ತ್ಸವದಿಂ ಚಿತ್ತಡೊಳೆಳಸುತೆ 

ತವಕಂ ಮಿಗೆ ಚುಂಬಿಸಿದಳಹೆಂಕಾರದೊಳಂ ೮೨ 


ಆ ಸಮಯದೊಳ್‌ ಮೃಡನ್‌ ಒಸೆದೀಕ್ಷಿಸುತ್ತೆ ಅಸರ್ಣೆಯ ಪುಣ್ಯ 
ಹಸ್ತೆಮಂ ಪಿಡಿದು, 


ಗಿರಿಸುತೆ ಅಳ್ಳಅಂ ನಡೆಯ ತಾರಗಿರೀಂದ್ರನಿವಾಸದಲ್ಲಿಗ- 
ರುತರಲೀಲೆಯಿಂದಮೆನೆ, ದೇವ, ಗಿರೀಶ್ವರನಲ್ಲಿ ಎನ್ನನಾ- 

ದರದೊಳೆ ಬೇಡಿ ಊರ್ಜಿತವಿವಾಹೆಮದ ಚ್ಚರಿಯಪ್ಪ ಮಾಳ್ಕೆಯಂ 

ಕರುಣಿಪುಡಿಂದುದಂ ಸಲಿಸವೇಳ್ಪುದು, ಬೇಳೆ ನಿದಂ, ಸದಾಶಿವಾ ಆ 


ಎಂದಗಜೆನುಡಿಯೆ, ಮಹಿಮಾ- 

ವೃಂದನೊಡಂಬಡುತೆ ಸುಖಡದೊಳಿರ್ನವಸರದೊಳ್‌, 

ಬಂದು ರತಿ *ಮುಕುಳಿತಾನನೆ 

ನಿಂಕದುಮ್ಮಳದಿಂಡೆ ಮುಂದೆ *ಮೆಯ್ಯಿಕ್ಸಿರ್ದಳ್‌ ೮೪ 


ರತಿ ಮೆಯ್ಯಕ್ಕಿರ್ದೊಡೆ ಪಾ. 

ರ್ವತಿ ಬಿನ್ನೆಯ್ಸಿದಳಧೀಶ, ಕೇಳೀಲಲನಾ- 

ಪತಿಯಸ್ಸ ಕಾಮನಂ ಪಶು 

ಪತಿ ಶಿಮ್ಮಿಂ ಪಡೆದು ಕೊಡುನೆನೆಂದಾಂ ನುಡಿಜಿಂ ೮೫ 


1 ನೋಟ 2 ಮುಚ್ಚಿದ ಮುಖವುಳ್ಳವಳು 2 ದುಗುಡ 4 ನಮಸ್ಕಾರ 
ಮಾಡು. 


ತಪವಗಣ್ಕವಾವನ ಪುಣ್ಯಂ ೬೫ 


ಎನೆ ಕೇಳ್ದು ಶಂಕರಂ ಗಿರಿ- 

ತನಯಾಮಧುರಾಸ್ಯಮಂ ನಿರೀಕ್ಷಿಸಿ ನಗುತುಂ, 

ನೆನೆದಾಗಳ್‌ ಕಾಮನನಂ- 

ಗನಾಗಿ ಕುಡುತಿರ್ಕೆ ರತಿಗೆ ಸುಖಸಂಪದಮಂ ೮೬ 


ಎಂದು ಪಾರ್ವತಿಯೊಡನೆ ನುಡಿಯುತ್ತುಂ, ರತಿಗೆ ಕಾಮನಂ 
ಸಂಕಲ್ಪಜನ್ಮನಂ ಮಾಡಿಕೊಟ್ಟು, ಗಿರಿಜೆಯಂ ಗಿರಿರಾಜನಲ್ಲಿಗೆ ಸೋಗ 
ವೇಳ್ದು, ಶೂಲಧರಂ ಕೈಲಾಸಕ್ಕೆ ಬಿಜಯಂಗೆಯ್ದನ್‌. 


೫, ಮನೋಜಹರ- ದಂಪತಿಗಳ್‌ 





ಇತ್ತಲ್‌ ಗಿರಿಸುತೆ ಶಿನನಂ ನೆನೆಯುತ್ತಂ ಹಿಮಾಚಳಮಂ ಕಳೆದು 
ಫಿಜರಾಜಧಾನಿಯೆಥಿಸಿದ ಓಷಧಿಪ್ರಸ್ಥಪುರವರಮಂ ಪುಗುತರ್ಪಾಗಳ್‌, 
ಪಾರ್ವತೀದೇವಿ ಲಬ್ದವರ ಪ್ರಸನ್ನಮುಖಿಯಾಗಿ ತಪಮಂ ಬಿಟ್ಟು ಬರು 
ತಿರ್ದಪಳೆಂಬ ಸಂತೋಷವಾರ್ತೆಯಂ ಕರ್ಣಪರಂಪರೆಯಿಂ ಗಿರಿರಾಜಂ 
ಕೇಳ್ದು, ಸಂತಸಮಂ ತಾಳ್ಪು, ಸಕಳ ಪರಿಜನಸಹಿತಂ ಕಳಗೀತವಾದ್ಯ 
ನ್ಸತ್ಯಂಗಳ ಮಂಗಳರವದ ನಡುವೆ ನಡೆದು ಬಂದಿದಿರ್ಗೊಂಡು, 


ಭರದಿಂದಂ ನಡೆತಂದು, ರಾಜಗೃಹೆಮಂ ಸಂತೋಷದಿಂ ಪೊಕ್ಕು, ಭಾ 
ಸ್ಫರಕೋಟಪ್ರಭೆಯಂ ಸಭಾಸದನದೊಳ್‌ ಬೀಟುತ್ತುಮಿತರ್ಪುದ್ಭವಿ- 
ಷೃರಮಂ ತುಸ್ಟಿಯಿನೇಅಸ, ಶೈಳಪತಿಯುಂ ಶರ್ವಾಣಿಯುಂ ಸ್ನೇಹದಿಂ- 
ದಿಕ್ಕೆ ಮೇನಾವಧು ಬಂದಳೀಕ್ಷಿಸಿದಳೀಷದ್‌ಗಾತ್ರೆಯಂ ಪುತ್ರಿಯಂ ೧ 


ಅಂತು ಬಂದು ಕಟ್ಟಳ್ಳಟಾ೦ಂ ಮುಟ್ಟಿನೋಡಿ, ತಾಯ್ಕೆ ತಪೋ 
ನಿರೋಧದೊಳೆ ಮೆಯ್‌ ಬಡವಾದುದು, ಲೋಚನತ್ರಯಚ್ಛಾಯೆ ಬಳ 
ಲ್ಲುದು, ಆನನಸರೋಜಂ ಕಳೆಗುಂದಿತ್ಕು ಸಕಚಂ ಜಡೆಗಟ್ಟಿತ್ಕು 
ಅನ್ಯಾಯಂ ಏಕೆ ಪೋದೆ ಸುತೆ, ಎಂದು ಮೇನಾದೇವಿ ಪಾರ್ವತಿಯಂ 
ನೋಡಿ ಕೋಡಿ ಬಾಡಿ ಬಳಲ್ಲು ಕನಲ್ಲು ಕಳೆಗುಂದಿ ನುಡಿಯುತ್ತಿ 
ರ್ಪಾಗಳ್‌, 


ಗಿರಿಪಕಿಯೆನುಮತಿಯಿಂ ಸೌಂ- 

ದರಿಯರ್‌ ನಡೆತೆಂದು ಪಾರ್ವತಿಯ ಜಡೆಗಳನೊ- 

ಫ್ರಿರೆ ಬಿಡಿಸಿ, ಕಚಭರಮನತಿ 

ಭರದಿಂ ತಿರ್ದುತ್ತುಮಿರ್ದರನೈ ಗಮಿತ್ತಲ್‌; ೨ 


1 ಶ್ರೇಷ್ಠವಾದ ಸಿಂಹಾಸನ 2 ತಲೆಗೂದಲು. 


ಮನೋಜಹರೆ ದಂಪತಿಗಳ್‌ 


ಶ್ರೀಕೈಲಾಸದೊಳಿರ್ದು ಸಿ- 

ನಾಕೆ ವಿವಾಹಾರ್ಥದಿಂದೆ ವರಮೂರ್ತಿಗಳಂ 
ಲೋಕೋತ್ತಮರಂ ಪುಣ್ಯ- 
ಶ್ಲೋಕರನಾಸಪ್ರಯಷಿಯರಂ ನೆನೆಯಲೊಡಂ 


ಬಂದಭವಂಗತಿಸುಖಮುಖ- 

ದಿಂದಂ ಮೆಯ್ಯಿಕ್ಸಿ ಹರ ಬರ್ದುಂಕಿದೆನೆನುತುಂ, 
ಸಂದಣಿಸಿ ಪುಳಕಮೇಕ್ತರೆ, 

ನಿಂದಿರ್ದ ಶಶಾಂಕಮೌಳಿ 3ಬೆಸನೇಕೆನುತುಂ 


`ಇರೆ ಕಂಡು ಕರುಣದಿಂ ಶಂ. 
ಕರನಾಖುಸಿಗಳ್ಲೆ ಬೆಸಸಿದಂ, ಪೋಪುದು ಭೂ- 
ಧರನಾಥನಲ್ಲಿಗತ್ಯಾ 
ದರಮಂ ಮಾಡುವುದು, ಬೇಡುವುದು ಗಿರಿಸುತೆಯಂ 


ಎಂದೊಡೆ ಹಸಾದಮೆಂದಾ- 

ನಂದಂ ಮಿಗೆ ಸಪ್ತಖಹಿಗಳನುನಯದಿಂದೆ- 
ಯ್ತಂದರ್‌, ಮಂಡಿತಪುಪ್ಪಕ- 
ವೃಂದಾರೂಢರ್‌ ನಗೇಶಪುರಮಂ ಪೊಕ್ಕರ್‌. 


ಮನಡೊಳ್‌ ಪರಮೋತ್ಸಾಹೆಂ 

ಜನಿಯಿಸಿ ಗಿರಿರಾಜನೆಸೆನ ಯಷಿಗಳನಿದಿರ್ಗೊಂ- 
ಡನುನಯದಿಂ ತಂದುಚ್ಛಾ- 

ಸನದೊಳ್‌ ಕುಳ್ಳಿರಿಸಿ ವಿನಯವಿನಮಿತನಾದಂ 


ಸುರಲೋಕದಲ್ಲಿ ಸುಖದಿಂ- 
ದಿರುತುಂ ಬರವೆಂತು ನಿಮಗೆ ದೊರಕೊಂಡುದಿದೆ. 


1 ಅಪ್ಪಣೆ. 


೩೮ ಗಿರಜಾಕಲ್ಕಾಣ ಮಹಾಪ್ರಬಂಧಂ 


ಮ್ಮುರುತರ ಭಾಗ್ಯಮೆನುತ್ತುಂ 
ಗಿರಿರಾಜಂ ಸಪ್ತಖುಹಿಗಳಂ ಕೇಳಲೊಡಂ ಲ 


ವರಮುನಿಗಳ್‌ ಮನದೊಂದಾ- 

ದರದಿಂ ನುಡಿದರ್‌: ಶಿವಂ ಶಶಾಂಕಧರಂ ಶಂ- 

ಕರನಭವಂ ಶಿರ್ಮಾಯಂ 

ಗಿರಿಜೆಯ ಬೇಡುವೊಡೆ ತಿಳುಹಿ ಕಳುಪಿದನೆಮ್ಮುಂ ೯ 


ಎಂದು ಸಪ್ತಖಷಿಗಳ್‌ ನುಡಿದ ಆಸ್ತವಚನಂ ಕರ್ಣರಸಾಯನ 
ಮಾಗೆ ಗಿರಿರಾಜಂ ಕೇಳ್ದು ಬಾಳ್ತು ಸಂದಣಿಸಿದ ಪುಳಕದಿಂ ದಳವೇಖ? 
ಬಗ್ಗಿ ನಚ್ಛ ನುಡಿದಂ: ಶಿವನ ಕರುಣಂ ಎನಗಿದಿರ್ವರೆ ವಿಚಾರಮೆ ; 
ಬರ್ದುಂಕಿದೆಂ ಬರ್ದುಂಕಿದೆಂ ಎನ್ನ ಭಾಗ್ಯದ ಬೆಳೆ ತಳಿರ್ತುದು; 
ಚಂದ್ರಂಗೆ ಬೆಳ್ಲಿಂಗಳ್‌ ಉಸಚಾರಮೆ; ಕುಸುಮಕ್ಕೆ ಸರಿಮಳಂ %ಪಡಿ 
ಸಣಮೆ; ಶರ್ವಂಗೆ ಪಾರ್ವತಿ ಕೆಎರವೆ; ಪನ್ನಗಾಭರಣನ್‌ ಎನ್ನಂ 
ಬೇಡಲ್ವೇಳ್ಳುಡೆ; ಸುರುಚಿಯಂ ಸಾಂಗೀಕಾರದಿಂ ಕಾಮದಿಂ ಪ್ರೇಮದಿಂ 
ನಿಸ್ಕೆಯಿಂ ನೆಟ್ಟನೆ ಕೊಟ್ಟಿಂ ಕೊಟ್ಟಿಂ ಎರಡಿಲ್ಲೆಂದು ಸತ್ಯವಚನೆಮಂ 
ಸಂತೋಷದಿಂ ನುಡಿದು, ಸಸ್ತಯಸಿಗಳ ಚರಣಕ್ಕೆ ಮತ್ತೆ ಮತ್ತೆಅಗುತ್ತೆ, 
ಅವರಂ ಹೆರಿಸದಿಂ ಕಳುಹಿ ಗಿರಿರಾಜಂ ಮಹೋತ್ಸಾಹದಿಂ ಮಹಾವಿವಾಹ 
ಮಂಟಪಾದಿ ಸಮಸ್ತ ವಸ್ತುಗಳಂ ವಿಸ್ತರಿಸುತಿರ್ದನ್‌. 


ಗಿರಿಪತಿ ಚಾರರಂ ಕಳುಪಿ ಥಿರ್ಜರಲೋಕವ ವಿಶ್ವಕರ್ಮನಂ 
ಬರಿಸಿ, ನಯೋಕ್ತಿಯಿಂ ನುಡಿಮ ಮಸ್ಸಿಸಿ, *ಬೇಳುುದನಿತ್ತು, 

ಚಂದ್ರಶೇ- 
ಖರನ ಮದೀಯಪುತ್ರಿಯೆ ವಿವಾಹಶುಭೋಚಿತನಂಟಿಪಾದಿ ಭಾ- 
ಸುರವರಚಿತ್ರಸತ್ರುಕುಳಮಂ ನೆಜ್‌ ನಿರ್ಮಿಪುದಿಂದೆ ಚೇಗದಿಂ ೧೦ 


1 ಕುಡಿಯಿಟ್ಟಿತು. 2 ಎಡೆ, ನೈನೇದ್ಮ 3 ಹೊರೆಗಿನವಳೆ (ಸಾಲವೆ) 
4 ಬೇಕಾದುದನ್ನು. 


ಮುನೋಜಹರ ದಂಪತಿಗಳ ೬೯ 


ಎನೆ ನಲಿದು ವಿಶ್ವಕರ್ಮಂ 

ನೆನೆಯದ ಮುನ್ನಂ ಸಮುದ್ರಮುದ್ರಿತವಿಶ್ವಾ- 
ವನಿಪರಿಗತವಿಭವಾಸ್ಪದ 

ಘನಮಂಟಪಮೆಸೆದು ಮುಂದೆ ತೋಟ್‌ತ್ತಾಗಳ್‌ ೧೧ 


ನವರಶ್ನರಂಜಿತಮಾಗಿ  ರವಿಮಂಡಲಮಂ ತೆಮುಂಡಾಡುವ 
ಸುವರ್ಣಕಳಶದರ್ಪಣಾಳಿಗಳಿಂ 3ರಯ್ಯಂಬಡೆದು ಸಕಳಜಗಕ್ಕೆ ತನ್ನ 
ಕಾಂತಿಯೆ ಕಣ್ಣೆ ಅವಿಯಂಬಂತಿರ್ದ ಮಹಾತೋರಣದೊಳಮೆಯ್ಯೊಳ್‌ 
ನೆರೆದು ಕುಳ್ಳಿರ್ದ ರಾಜಪುತ್ರರಿಂ; ಮಂಡಳಿಕರ ತಂಡದಿಂ, ಸಾಮಂತರ 
ಸ್ತೋಮದಿಂ, ಶಿಷ್ಯರ ಶಿನುಂತಣದಿಂ, ಸೇವ್ಯರ ತಿಂತಿಣಿಯಿಂ, ಮುತ್ತೆಯ್ದೆ 
ಯ*ರೊತ್ತೊತ್ತೆಯಿಂ, ಸರ್ವಶಾಸ್ತ್ರ ಪ್ರವೀಣರಿಂ, 5ಗಳಿಗೆವಟ್ಟಲಂ ಪರಿ 
ವೇಷ್ಟಿಸಿರ್ದ ನಕ್ಷತ್ರಪಾಠಕರಿಂ, ಏಕಾದಶಕ್ಕೆ ಬಂದ ನವಗ್ರಹೆಂಗಳಿಂ, 
ತೆಕ್ಟುನೆ ಕೀವಿರ್ದ ಮಹಾಮುಂಟಸಂ ಅತಿವಿಸ್ತಾರಮನ್‌, ಅತಿಗಂಭೀರತೆ 
ಯನ್‌, ಅತ್ಯಾಶ್ಚರ್ಯಮನ್‌, ಉರುತರ ಸಂಪದಮನ್‌, ಅತಿಸೌಂದರ್ಯ 
ಮನ್‌, ಅತಿಪ್ರಸನ್ನತೆಯನ್‌, ಒಳಕೊಂಡು ವರನ ಬರನಂ ಬಯಸು 
ಕಿರ್ದುದು. ಆ ಪ್ರಸ್ತಾನದೊಳ್‌ 


ಒಳಗೆ ಸುವಾಸಿವಿಯರ್‌ ಗಿರಿ- 

ಕುಳರಾಜತನೂಜೆಗೊಫ್ಸೆ ಸಿಂಗರಮಂ ಕೆಯ್‌- 
ಕೊಳಿಸುತ್ತಿರ್ದರ್‌ ವರಶಶಿ- 

ಕಳೆಗೆ ಸುಧಾಕಿರಣಜಾಲಮಂ ತುಡಿಸುವವೋಲ್‌ ೧೨ 


ಅಂಬಿಕೆಯ ಸುಧಾವಯವಳಿ ಕ- 

ದಂಬದ ಚೆಲ್ವಿಂಗೆ ದೃಷ್ಟಿಯಾಗದ ತೆಅದಿಂ 

ಬಿಂಬಾಧರೆಯರ್‌ ತೊಡಿಸಿದ- 

ಕೆಂಬಂಕಿಕೆ ಮೆಆ್‌ದುವರರೆ ಭೂಷಣತತಿಗಳ್‌ ೧೩ 


1 ಅಪ್ಪು, ಮುಟ್ಟು 2 ಚೆಲುವ ಚೆಂದ 3 ಗೋಷ್ಠಿ 4 ನಿಬಿಡ್ರ ಸಂದಣಿ 
5 ಗಳಿಗೆ ಎಣಿಸಲು ಉಪಯೋಗಿಸುತ್ತಿದ್ದ ಸ ಸಾಧನ (ಗಳಿಗೆ *-ಬಟ್ಟಿ ಲು 6 ಸಷೂಹ. 


೩೦ ಗಿರಿಜಾಕಲ್ಮಾಣ ಮೆಹಾಪ್ರಬಂಧೆಂ 


ಇತ್ತಲ್‌ ಕೈಲಾಸಾದ್ರಿಯೊ- 

ಳುತ್ತಮಗಣನಾಥರೊಳಗೆ ಮೆಅಕಿದಿರ್ದಂ ಡೇ 

ವೋತ್ತುಂಗಂ ಪುಳಕೆತನಾ- 

ಗುತ್ತುಂ ಮದುನಣಿಗತನಮನುಜ್‌ ನಟಿಯಿಸುತುಂ ೧೪ 


ಆ ಪೊಸಮದವಣಿಗನಪ್ಪ ಪಶುಪತಿಯ ಪ್ರೊಗಳ್ತೆಗೆ ಮಿಗಿಲೆನಿಸಿ 
ನೆಟ್‌ಮೆಜಕಿವ ಪುಣ್ಯಾಗಣ್ಯಲಾವಣ್ಯಮಯ ಸುಕುಮಾರಾವಯವಂಗಳಂ 
ಕಂಡು ಕೌತುಕಂಗೊಂಡು ನಂದೀಶಾದಿ ಗಣನಾಯಕರ್‌ ಬಂದು ಬಿಸು 
ಗಣ್ಣಿಂ ಭಸಿತದಿಂ *ಬಾಸಣಿಸಿ ಬಾಸಿಗಮನಿಕ್ಸಿ, ನಾಗಕುಂಡಲಮಂ ಕಳಲ್ಟಿ 
ಮಾಣಿಕ್ಯಾವತಂಸಮಂ ಸಿಕ್ಕ ಕೊಳಿಸಿ, ಬ್ರಹ್ಮಕಪಾಲಮಂ ನಿಲಲೀಯದೆ 
ಪುಣ್ಯಪವಿತ್ರಮಸಿಟ್ಟು, ಗಜಚರ್ಮಮನೋಸರಿಸಿ ನಿರ್ಮಳೋತ್ತರೀಯ 
ಮಂ ಪೊದೆಯಿಸಿ, ಶಿವಯೋಗಕ್ಕೆ ಮುಕ್ತಿಯಂ, ಮುಕ್ತಿಗೆ ವೈರಾಗ್ಯಮಂ, 
ವೈರಾಗ್ಯಕ್ಕೆ ಶಿವಜ್ಞಾನಮಂ, ಶಿವಜ್ಞಾನಕ್ಕೆ ಭಕ್ತಿಯಂ, ಭಕ್ತಿಗೆ ಪ್ರಣ್ಯಮಂ, 
ಪುಣ್ಯಕ್ಕೆ ಸಪ್ಪಿ)ಯೆಯಂ, ಸಪ್ಪಿ)ಯೆಗೆ ಪಾವನಜನ್ಮಮನ್‌, ಅಲಂಕರಿಸು 
ವಂತೆ ಸತ್ಯಜ್ಞಾನಾಭರಣಂಗೆ ಪರಬ್ರಹ್ಮಚರ್ಯಾಲಂಕೃತಿ ಬ್ರಾಹ್ಮಣೋ 
ತ್ರಮನಸ್ಸ ಶ್ರೀವಿರೂಪಾಕ್ಷಂಗೆ ಸಿಂಗರಮಂ ಮಾಡಿ, ಕಹೆಜಸಾರ್ದು ನಿಂದು 
ನೋಡಲಂಜಿ ಕಣ್ಮುಚ್ಚಿ ಭಯದಿಂ ಶಿನಶಿನ ಜಯಜಯಯೆನುತ್ತುಮಿರೆ; 
ದಧೀಚಿ ದುರ್ವಾಸೆ ವಸಿಷ್ಕ ವಾಮಜೀವ ಭೃಗು ಶಕಶ್ಯಪಾದಿ Se 
ಗಳ್‌ ಶಿನನ ಕಾಂತಿಯಂ ಕೆಂಡು ನಿರೀಕ್ಷಿಸಲಣ್ಮದೆ ಜೇತೋದೃಷ್ಟಿಯಿಂ 
ನೋಡಿ, ಅತರ್ಕ್ಯಂ ವಿರೂಪಾಕ್ಷತೇಜಂ, ಎಂದು ಪೊಗಳುತಿರ್ಪ ಸಮಯ 
ದೊಳ್‌ ಕೂಡೆ ನೆರೆದ ಗರುಡಗಂಧರ್ವರ, ಸಿದ್ಧವಿದ್ಯಾಧರರ ಕಿನ್ನರ 
ಕಿಂಪುರುಷಸ್ತೋಮದ್ಯ ಯಕ್ಷರಾಕ್ಷಸರ ಮನುಮುನಿಸುರರ ನೆರವಿಯ, 
ದೇವಕಾಮಿನೀನಿಕರದ, ದಿಕ್ಸಾಲನಿಕಾಯದ ಹರಿವಿರಿಂಚಿಗಳ ಪರಿವಿಡಿಯ 
ಬಿರುದುಗಣಂಗಳ 5ತೆರಳ್ಳೆಯ; ಕುಂಜರನಿಕರದ, ತುರಂಗ ಸಂಘದ 
ರಥಪ್ರತಾನದ, ಪದಾತಿಬಲದಿರ್ಕೆಲದೊಳ್‌ ದಿಕ್ಕರಿಗಳಮೇಲೆ ಮಿಕ್ಕು ಬರ 


1 ಮುಚ್ಚಿ 2 "ಅಲಂಕರಿಸಿ 3' ಹಿಂದೆ ಸರಿದು 4 ಸಾಲೂ ಕ್ರಮ 
5 ಗುಂಪು. 


ಮುನೋಜಹರ ದಂಪತಿಗಳ್‌ ೬೧ 


ಜೀವಾಂಗ ವಸ್ತ್ರವಿತಾನದ, ಕರ್ಪೂರ ಕರಂಡಕಾನಿಕರದ, ಪನಿನೀರ 
ಭಾಜನಂಗಳ, ರತ್ನಾಭರಣರಾತಿಗಳ, ಚಿಂತಾಮಣಿಯ 1ಮುಡಿಪುಗಳ ; 
ಮುಂದಣ ವೃಷಭಧ್ವಜದ, ದರ್ಪಣದ ತಳಿರ್ಗಳ ಕಳಶಂಗಳಂ ಹಿಡಿದು 
ಮೆಲ್ಲಮೆಲ್ಲನೆ ಅಡಿಯಿಡುವ ಅರುಂಧತಿ ಅನಸೂಯಾದೇವಿ ಗಾಯತ್ರಿ 
ಸಾವಿತ್ರಿ ಸರಸ್ವತಿ ಶಚೀದೇವಿ ಲಕ್ಷ್ಮೀರೋಹಿಣಿಯರಾದಿಯಾದ ಪರಮ 
ಪತಿವ್ರತಾವಿತಾನದ ; ಪೊಡೆನ ಭೇರಿಯ, *ಪೂರಯಿಸ ಶಂಖದ, ಬಿರು 
ಜಿತ್ತಿ ಕರೆವ ಕಹಳೆಗಳ, ಮೊಳಗುವ ಮದ್ದಳೆಯ, ಪೊಣ್ಮುನ ತಾಳದ, 
ಉಣ್ಮುನ ಗಾನದ, ಭೃಂಗಿಯ ನರ್ತನದ ಭೋರೆಂಬ ರವದ, ಸಮಸ್ತ 
ವಸ್ತುವಿಸ್ತರದ ನಡುವೆ ಧವಳಾತಪತ್ರದ ಭುವನಾಶ್ರಯಂ ಜಡೆಮುಡಿಯ 
ಬೆಡಂಗಂ ಮಕುಟದ ಮನೋಹೆರಂ ಶಶಿಕಳೆಯ ಸೊಬಗಂ ಬಾಸಿಗದ 
ಭಾಗ್ಯನಿಧಿ ಕರ್ಣಾವತಂಸೆದ ಕಮನೀಯಂ ಭಸಿತದ ಹೊಸ ಮದುವಣಿಗ 
ನೆನಿಪ ಶ್ರೀ ಪಂಪಾವಿರೂಪಾಕ್ಷಂ, ವೃಷಭಾರೂಢನಾಗಿ, ತನ್ನ ಕಾರುಣ್ಯ 
ಕಟಾಕ್ಷಕ್ಕೆ ಕೆಯ್ಮುಗಿನ ನಾಲ್ಕುಂ ದೆಸೆಯ ದೇವಕುಲಕ್ಕೆ ಕರುಣಿಸುತ್ತುಂ 
ಬರೆ; ಮುಂದೆ ಕುಲಾಂಗನೆಯರ್‌ ಸೂಸುವ ಮುತ್ತಿನ ಸೇಸೆಗಳಂ ಆದರ 
ದೊಳ್‌ ಆನುತ್ತುಂ, ನಂದೀಶ್ವರನ ಬೆನ್ಲಿಂಧ ಅವನೀತಳಕ್ಕವತರಿಸುತ್ತುಂ 
ಪ್ರಮಥೆಗಣಂಗಳ್‌ ಕಕೆಯ್ಕೆಯಿಂ ಕೆಯ್ಗುಡೆ ಮಹಾವಿವಾಹೆ ಮಂಟಪ 
ಮಂ ಪುಗುತರ್ಪಾಗಳ್‌ ಕಂಡು ಮೆಯ್ಯಿಕ್ಕಿ ನಿಂದ ಮೇನಾದೇವಿಗಂ 
ಮಾವನಸಫ್ಸ ಗಿರಿರಾಜಂಗಂ ಕಾರುಣ್ಯಮನೀಯುತ್ತು ೦, ಸಿಂಹೆನಿಷ್ಟರಮನ್‌ 
ಅವಷ್ಟಂಭಿಸಿ, ಸಮಯೋಚಿಶಾನ್ನೆಮನ” ಉಂಡು, ಮಹಾವಿಭವಮಂ 
ಕಂಡು, *ಮಧುಪರ್ಕಮಂ ಕೆಯ್ಯೊಂಡು-- 


ಇರೆ, ಹೆರಿಯಜಕೌರನುಮಿಸುತುಂ, 

ಪರಮಶುಭಾಕರ, ಮುಹೂತ೯ಮೆಲೆಲೆ ಸಮಾಪಂ 

ಕರುಣಿಪುದೆನೆ, ಮಂಗಳ ವಾ” 

ಗ್ವಿರಚನೆಯಂ ಕೇಳ್ದು, ಭೋಂಕನೆಳ್ಳಂ ರುದ್ರಂ ೧೫ 


| ಮಾಸಲು 2 ಊದುವ 3 ಜಾಣ್ಮೆ 4 ಮೊಸರು ಜೇನು- ಇವುಗಳ 
ಮಿಶ್ರಣ; ಮದುವಣಿಗನಿಗೆ ಇದನ್ನು ಕೊಡುವುದುಂಟು. 5 ಬಾಯ್ಮಾಡು: 


ಒತಿ ಗಿರಿಜಾಕಲ್ಯಾಣ ಮಹಾಪ್ರಬಂ ಧಂ 


ಅಂತೆಳ್ಲು ಸುಮುಹೊರ್ತಂ 3ಪತ್ರೆಸಾರ್ನವೋಲ್‌ ನಡೆತಂದು ವಿವಾಹ 
ಗೇಹೆದೊಳಪೊಕ್ತು 


ಮುತ್ತಯ್ದೆಯರೊತ್ತೊತ್ತೆಯ- 

ನೊತ್ತರಿಸುತ್ತೆ ಬೆಳಗಿನೊಳಗೆ ಹೊಸಬೆಳಗಂ ಸೂ- 

ಸುತ್ತುಂ, ಸವಿನೋಟಮನೀ- 

ಯುತ್ತುಂ, 3 ಜವನಿಕೆಯ ನೆಲೆಗೆ ಶಿವನೆಯ್ತಂದಂ ೧೬ 


ಆ ಸಮಯದೊಳ್‌ ಪಾರ್ವತೀದೇವಿ ಶನಿಟ್ಟಯ್ದೆ ಮೆಟ್ಟ ಸಿಕ್ಟಿಯಂ 
ಮೆಟ್ಟಿ ತೆಆಕೆಯಂ ಮಅಕೆಗೊಂಡು ನಿಂದಿರ್ಪಲ್ಲಿ, 


ನಲ್ಲರ ನಡುವುಪಚಾರಂ, 
ಸಲ್ಲಲಿ*ತೇಕ್ಷಣದ ನಡುವೆ 5ಸಕ್ಷ್ಮಪುಟಿಂ, ಸಂ- 
ಫುಲ್ಲರದಮಧ್ಯದೊಳ್‌ ಮಿಗೆ 


ಆಸೊಲ್ಸಿರ್ಪಂತಿರ್ದುದಲ್ಲಿ ತೆ್‌ ಹರನಿದಿರೊಳ್‌ ೧೭ 
ಅವಿಭೇದಪ್ರಕೃತಿಗಳೆನಿ- 
ಪವಯವದಿಂದೊಪ್ಪುವರ್ಧನಾರೀಶ್ವರರೊಳ್‌ 

ಜವನಿಕೆ ನಡುವೊಡ್ಡಿತು; ಕಾ 

ಲವಶದಿನಾವಂಗಮಾವುದಾಗದು ಧರೆಯೊಳ್‌ ೧೮ 


ಬೆಳಗಿನ ಬೀಜಾವಳಿ?ಯೊ- 

ರ್ಬುಳಿಯೋ, ನಕ್ಷತ್ರರಾಶಿಯೋ, ನವಪುಣ್ಯಂ- 

ಗಳ ಔಫುದುವೊ, ಚಂದ್ರಿಕಾತಂ- 

ಡುಳವೋ, ಎನೆ ತೊಳಗಿ ತೋರ್ಪ ಮೆಟ್ಟಳ್ಳಿಗಳಂ, ೧೯ 


ಕಾಂತಿಮಯಂ ಶಶಿಚೂಡಂ, 
ಶಾಂತಂ ನವಭೋಗಿಯೆನಿಸ ಲೀಲಾವಾಸಂ, 


4 ಹಕ್ತಿರ ಬರು 2 ತೆರೆ 3 ಚರಮುತ್ತೆದೆ ಕಜ್ಜು 5 ರೆಸ್ಗೆ 
6 ನಾಲಗೆ 7 ಶ್ರೇಣಿ 8 ಸೇರುನೆ, * ೫413 ನ 


ಮನೋಜಹರೆ ದಂಪತಿಗಳ್‌ ಹಿತ 


ಸಂತಂ ಸುರುಚಿರಹರ್ಷವಮ- 
ಯಂ ತಡೆಯದೆ ಮೆಟ್ಟಿ ನಿಂದ ಸಮನಂತರಜೊಳ್‌ ; ೨೦ 


ಹೆರಿಯುಂ ಸರಸಿಜಭವನುಂ 

ಪುರುಹೂತನುಮೆಸೆವ ಖುಹಿಗಳುಂ ಗಣಕುಲಮುಂ 

ಗಿರಿಜೇಶನ ಗಿರಿಜೆಯ ಭಾ. 

ಸುರ 3 ಪರಿಧಾನದ ಸಮಿಾಪದೊಳ್‌ ನಿಂದಾಗಳ್‌ ; ೨೧ 


ಕಳಕಳಮಂ ನಿವಾರಿಸುತು *ಮಾಯತಮೇ ಎನಲ್‌, ಆಯತಂ ; ಲಸದ್‌- 
ಗಳೆಬಳಮಂ ವಿಸರ್ಜಿಸುತುಮಾಯತಮೇ ಎನಲ್‌, ಆಯತಂ; ನಿರಾ- 

ಕುಳಿತಮನಂ ಬೃಹಸ್ಪತಿ ಸಮಾಯತಮೇ ಎನಲ್‌, ಆಯತಂ; ಮನಂ- 
ಗೊಳಿಪ ಮಹಾಮುಹೊರ್ತ ದೊಳಗಾಯತಮೇ ನನೆ, ತಪ್ಪದಾಯತಂ ೨೨ 


ಅಮರಗುರು ಸಕಳವೇದಾ- 

ಗಮಕೋವಿದನೊಲ್ಬು ಭಕ್ತಿಯಿಂದಂ ಪುಣ್ಯಾ- 

ಹಮೆನುತ್ತುಮಿತ್ತ ರಾಜತ್‌- 

ಸುಮುಹೂರ್ತಂ ಬಂದು ತೆಅಳ್‌ಯನೋಸರಿಸಲೊಡಂ, ೨೩ 


ಕರಡೆಗಳ ರವಂ, ನಿಸ್ಸಾ- 

ಳರವಂ, ಭೇರೀರವಂ, ಮೃದಂಗರವಂ, ದೇ- 

ವರ ಹೂಮಳೆಗಳ ಭೋರೆಂ- 

ಬ ರವಂ, ಮಂಗಳರವಂಗಳುಣ್ಮಿದುವಾಗಳ್‌ ೨೪ 


ಆನಿರೆ ಮತ್ತೋರ್ವಳ್‌, ಗಡ, 

ತಾನಿರ್ಪಳ್‌ ಜಡೆಯೊಳೆನುತೆ ಮುಳಿದಿಡುನಂತಾ 

ಮಾನಿನಿ ಜೀರಿಗೆ ಬೆಲ್ಲದೊ- 

ಳಾನುತೆ ಶಿವನುತ್ತಮಾಂಗಮಂ ಪದಿದಿಟ್ಟಳ್‌ ೨೫ 


1 ನಸ್ತ್ರ (ತೆರೆ) 2 ಸರಿಯೆ, ಸಿದ್ಧವೆ (ಅಪ್ಪಣಿಯೆ): ಧಾರೆಯೆರೆಯುನ 
ಶಾಲದಲ್ಲಿ ಸಭಿಕರನ್ನು ಕೇಳುವ ಮಾತು. | 
10 


೬೪ 


ಗಿರಿಜಾಕಲ್ಮಾಣ ಮುಹಾಪ್ರಬಂಧಂ 


ಮೃಡನಾಗಳ್‌ ಗಿರಿಜೆಯ ಚೆ- 

ಲ್ವಿಡಿದ ಮೊಗಂಗಂಡು ಸಾಕ್ಟ್ವಿಕಂ ಕೆಯ್ಯೊಂಡೊ- 
ಲ್ಹಿಡುವಾ ಜೀರಿಗೆ ಬೆಲ್ಲಂ 

ಸಡಿಲ್ಲು ಕಂಪನದೆ ಬಿಳ್ಲುವಗಜೆಯ ಪದದೊಳ್‌ 


ಅಅಸುತ್ತಿವೆ ಪಲಕಾಲದೊ- 
ಳುಆಕಿ ನಿನ್ನನೆನುತ್ತೆ ಶಿನನ ಮಕುಟೇಂದುಗೆ ತಾಂ 
ತುಟುಗಿದ ತಾರಗೆಯೆಂಬಾ 
ತೆಅದಿಂ 1ಶಂಡುಲಮನಗಣೆ ಸುರಿದಳ್‌ ಶಿರದೊಳ್‌ 


ಸರಮತಸೋನಿಧಿಯೆನಿಸಿದ 

ಗಿರಿಜೆಗೆ ಪುಣ್ಯಂಬುವಿಂದಲಭಿಷೇಕಮನೊ- 
ಫ್ರಿರೆ ಮಾಡುವ ತೆಅದಿಂದಂ- 

ಗಿರಿಶಂ ನವತಂಡುಲಂಗಳಂ ತವೆ ಸುರಿದೆಂ 


ನಲಿನಲಿದು ಬಂದು ಗಿರಿಪತಿ- 

ಯೊಲವಿಂದಂ ಗಿರಿಜೆ ಸಹಿತವುಂ ನಾವೆಲ್ಲಂ 
ನೆಲೆದೊಳ್ತಿರ್‌ ಬಳಿದೊಳ್ತಿರ್‌ 

ಸಲೆಡೊಳ್ತಿರ್‌ ನಿಮಗೆನುತ್ತಿ ಧಾಕಿಯನೆಆದಂ 
ಗಿರಿಜಾತೆಯ ಸಕಲಗುಣಂ 

ಹೆರ ನಿಮ್ಮಂ ಸುತ್ತುಗೀ ತೆಅಡೊಳೆಂಬಂತೊ- 

ಪಿರಿ, ಸುತ್ತಿದರತಿಮೃದುತರ- 
ಸುರುಚಿರನನಕಾಂತಿಯೆಸೆನ *ಗುಣಮುಂ ಗುಣಮಂ 


ಅಯ್ದುಂ ವದನನ ಕಾಂತೆಯ- 

ನೆಯ್ದಿ ಪತಿವುತೆಯರಧಿಕತರಮುದದಿಂ ಮು- 
ತ್ರಯ್ದಿಯೆ ನಿಟ್ಟಿಯ್ದೆಯೆ ನೆಟ!- 

ಯಯ್ದೆಯೆ ಸಲೆಯಯ್ದೆ ಯೆಂದು ಪರಸುತ್ತಿರ್ದರ್‌ 





1 ಅಕ್ಕಿ 2 ನೂಲು, 


೨೬ 


೨2 


೩೦ 


೩೧ 


ಮನೋಜಹರ ದೆಂಪತಿಗಳ್‌ ೬s 


ಇಂತು ವಿನಾಹವಿಭ್ರಮಮಂ ಕೆಯ್ಬೊಂಡು ಗಿರಿಜೆಯ ಕರತಳಮಂ 
ಪಿಡಿದು ಸೋಮಂ ಸೋಮಧರಂ ವ್ಯೋಮಕೇಶಿ ಹೋಮಸ್ವಳಕ್ಕೆ ನಡೆ 
ತಂದು ಇಕ್ಸಿದ ಹಸೆಯ ಮೇಲೆ ಪಶುಪತಿ ಕುಳ್ಳಿರ್ತೆ ಮಂತ್ರತಂಶ್ರಯಂತ್ರ 
ಸಿದ್ದನಪ್ಪು ಪರಮೇಷ್ಠಿ ಹರನನುಜ್ಜೆಯಿಂ ಸ್ಸ ೦ಡಿಲಮಂ ಅಲಂಕರಿಸಿ, 
ಮೆಲ್ಲಮೆಲ್ಲನೆ ಉಲ್ಲೇಖನಂಗೆಯ್ದು, ಆಗ್ನಿಯಂ ಪ್ರತಿಷ್ಠೆಯಂ ಮಾಡಿ, 
ಬ್ರಹ್ಮರ್ಷಿ ದೇವರ್ಷಿ ವಿಪ್ರೋತ್ತಮರ ಅನುಮತದಿಂ ಪ್ರಾಣಾಯಾಮಂ 
ಮಂತ್ರಸಮಿತ್‌ಈಪರಿಸ್ತರಣಂ ಪಾಶ್ರಸಾಧನಂ ಆಜ್ಯಸಂಸ್ಕಾರಂ *ಸ್ರುಕ್‌ 
ಸ್ಪುವಸಮ್ಮಾರ್ಜನಂ | ದೂರ್ವಾಯವಹಸ್ತಬಂಧನಾದಿ ಸಕ್ತಿ )ಯೆಗಳಿಂ 
ಹೋಮಮಂ ಮಾಡುತ್ತಿರ್ದು, | 


ಭಾವಿಸಿ ಮಂತ್ರಾವಳಿಯಿಂ- 

ದೋವುತೆ 5ಹುತವಹನೊಳಿಸೆನ ಕಲಾಜ್ಯಾಹುತಿಯಂ 
ತೀವಿದನಂತರಮಗಸುತೆ 

ದೇವನ ಬಲದಿಂಜೆಡಕ್ಳೆ ಬಂದಳನೂನಂ ೩೨ 


ಅಂತು ಬರೆ ಪೂರ್ಣಾಹುಕಿಯಂ ಕೊಟ್ಟು ಹೋಮಸಮಾಪ್ತಿ 
ಯೊಳ್‌ ಆಪ್ಮನಪ್ಪು ಕಮಳಜಂ ಸಪ್ರಪದಿಯಂ ಕಟ್ಟಳ್ಳಳಂ ಮೆಟ್ಟಿಸಿ; 
ತದನಂತರಂ ಕಾಂತಾ ಜನಂ ಸ್ಥಿರದಂಪತಿಗಳ್‌, ಮಂಗಳಕರದಂಪತಿಗಳ್‌, 
ಮನೋಜಹರ ದಂಪತಿಗಳ್‌ ಎಂದು ಪೊಗಳುತ್ತುಂ ಇರೆಯಿರೆ; ಕಫ್ಸಳಜಾ 
ವರಂ ಗಿರಿರಾಜಂಗೆ ಕರುಣಿಸುತ್ತುಂ, ಮೇನಾದೇವಿಯರ ಮನ್ನಿಸುತ್ತುಂ, 
ವೃಷಭಸಮಾರೂಢಂ ಸಕಲದೇವಗಣಪರಿವೃತಂ ಕೈಲಾಸಾಭಿಮುಖನಾಗಿ 
ನಡೆತಂದು ಕೈಲಾಸೆಪುರದ್ವಾರವಲಯದೊಳ್‌ ಪುಗುತರ್ಪಾಗಳ್‌, 

1 ಬಹ್ಮ 2 ನೇದಿಕ್ಕೆ ಹೋಮಕಾರ್ಯಕ್ಕಾಗಿ ಮಟ್ಟಿಮಾಡಿದ ಜಾಗ 
3 ಹರಡುವಿಕೆ 4 ಯಜ್ಞಯಾಗಾದಿಗಳಲ್ಲಿ ಉಪಯೋಗಿಸುವ ಸೌಟು 5 ಅಗ್ನಿ 
6 ಬತ್ತದ ಹರಳು 7 ಮದುನೆಯ ಕಾಲದಲ್ಲಿ ವಧೂವರರು ಇಡುವ ಏಳು ಹೆಜ್ಜೆ 
ಗಳು, ಈ ಶಾಸ್ತ್ರ ಮುಗಿದನಂತರ ಮದುವೆಯೂ ಮುಗಿದಂತೆಯೇ 8 ಈಶ್ವರ. 


₹4 ಗಿಶಿಜಾಕಲ್ಯಾಣ ಮಹಾಪ್ರಬಂಧಂ 


ಆರತಿಯೆತ್ತೆ ರುದ್ರಗಣಿಕಾನಿಕರಂ ಸರಸೀಜನಾಭನುಂ 

ನೀರಜಪುತ್ರನುಂ ಹೊಗಳೆ, ದೇವಗಣಾಳಿಯಳ್ಳ ಅಂದೆ 3 ಜೆರ್ಯ- 
ವಾರಿಸೆ ನಂದಿಯಿಂದಮಿಳಿದುನ್ನತ ಸನ್ನುತ ಸಿಂಹೆಪೀಠಮಂ 
ತಾರಗಿರೀಂದ್ರನಾಥನೊಸೆಡೇಅ೨ದನದ್ರಿಸುತಾಸನುನ್ತಿತಂ ೩೩ 


ಅಂತು ಸಿಂಹವಿನ್ಟರಮನೇಖ* ಗಿರಿಸತಿಯಂ ಮೇನೆಯಂ ಬೀಳ್ಳೊ 
ಡುವಾಗಳ್‌ [ಅವರ್‌] ಸುತೆಯಂ ನೋಡಿ, 


ಮಾತೆ ಶಿವಂ, ಹಿತಂ ಶಿನನನಂತಬಲಂ ಶಿನನೂರ್ಜಿತಂ ಶಿವಂ, 
ನೀತಿ ಶಿನಂ, ಸ್ಪಿರಾಯು ಶಿನನೊಳ್ಳು ಶಿವಂ, ಸುಕೃತಂ ಶಿವಂ, ಘನ- 
ಖ್ಯಾತಿ ಶಿವಂ, ಧನಂ ಶಿನನಪಾರಸುಖಂ ಶಿನನದ್ರಿಜಾತೆ, ಸಂ- 
ಪ್ರೀತಿ ಶಿವಂ, ಶಿನಂ ನಿನಗೆ, ಚಿಂತಿಸದಿ೦7 ಮಣ್‌ ಡೆನ್ಮುನೊರ್ಮೆಯುಂ 
೩೪ 
ಎಂದುಳ್ಳುದನ್‌ ಉಪೆಚಾರಮಿಲ್ಲಡೆ ನುಡಿದು ಸಾದರಂ ಪೋದರ್‌. 
ಇತ್ತಲ್‌, 
ಹರಿಸಂ ಮಿಗೆ ಕೈಲಾಸದ 
ಪುರದೊಳಗೊಸ್ಸಿರ್ದನಭವನದ್ಬಯರೂಪಂ 
ವರಶರಣಾಳಿಗೆ ಬೇಡಿದ 
ವರಮಂ ಕರುಣಿಸುತೆ ಹಂಸೆಯ ವಿರೂಪಾಕ್ಷಂ ೩೫ 


: 1 ಹೊಗಳು. 


ಮಂಗಳೆಂ 
ಇಳಯೊಳ” ಪೆನ೯ಳೆಯುಂ ಸಮಸ್ತ ಫಲಮುಂ ಸಂತೋಷಮುಂ ಧರ್ಮ 


§ ಸಂ- 

ಕುಳನುಂ ಸತೃಮುವಿಸಶ್ಚರಾರ್ಚನೆಯ ಸೊಂಪುಂ ಶ್ರೀಯುಮಾಯುಂ 
ನಿರ 

ಕುಳಮೆಂದುಂ ನೆಲಸಿರ್ಪದೊಂದು ತೆಜನೆಂ ತಾಂ ಮಾಳ್ಳೆ ಸರ್ವೇಶ್ವರೀ- 


ವಿಳಸತ'ಸಂಗಸುಖಾಬ್ಬಿಶೀತಕಿರಣಂ ಪಂಪಾಪುರಾಧೀಶ್ವರಂ 


ಪರವ:ಸ್ವಾಮಿ ಜಟಾಧರಂ ಶಶಿಧರಂ ಗಂಗಾಧರಂ ಕಾಲಸೆಂ- 
ಹೆರಜ್ಞಾನಹೆ5ಂ ಪುಶತ್ರಯಹೆಸಂ ಸೌಖ್ಯಾಕರಂ ಶಂಭು ಶಂ- 
ಕರಾನಂದಕರಂ ಸಮಂತೆನಗೆ ಭಕ್ತಿಜ್ಞಾನನ್ಸೆರಾಗ್ಯಮಂ 
ಕರುಣಂಗೆಯ್ಗೊಲವಿಂದೆ ಹೆಂಪೆಯ ವಿರೂಪಾಕ್ಷಂ ಶಿವಾವಲ್ಲಭಂ 


ಪರಿಶಿಷ್ಟ ೧ 





ಟಿಪ್ಪಣಿಗಳು 


೧. ಶ್ರೀಮಚ್ಛೈಲೇಂದ್ರಪುತ್ರೀ ಗುರುತರ ಹೈದಯ ಕ್ಷೀರೆವಾರಾಶಿ ಚೆಂದ್ರಂ 
i (ನಾಂದೀ ಪದ್ಯ-೧) 

ಗಿರಿರಾಜಪುತ್ರಿಯ ವಿಮಲಹೈದಯನೆಂಬ ಪಾಲ್ಲಡಲಿಗೆ ಚಂದ್ರ 
ನಂತಿರುವವನೂ, (ಪೂರ್ಣಚಂದ್ರನ ಉದಯವಾದಾಗ ಕಡಲು ಉಕ್ಕು 
ವುದುಂಟು. ಇಲ್ಲಿ ಪಾರ್ವತಿಯ ಹೈದಯನನ್ನು ಕ್ಷೀರಸಮುದ್ರಕ್ಕೂ 
ಶಿವನನ್ನು ಚಂದ್ರನಿಗೂ ಹೋಲಿಸಿದೆ) ಆಕಾಶ, ಸೂರ್ಯ, ಚಂದ್ರ, 
ಪೃಥ್ವಿ, ಆತ್ಮ, ಅಗ್ನಿ, ಜಲ, ವಾಯು ಇವುಗಳೇ ಶರೀರವಾಗುಳ್ಳವನೂ 
ಅಂದರೆ ವಿಶ್ವವನ್ನೇ ಒಡಲಾಗುಳ್ಳವನೂ (ಶಿವನಿಗೆ ಅಸ್ಟಮೂರ್ತಿಯೆಂಬ 
ಹೆಸರೂ ಉಂಟು. ವಾಸ್ತವವಾಗಿ ಪರಮೇಶ್ವರ ಇವೆಲ್ಲನನ್ನು ಒಳಕೊಂಡು, 
ಇವನ್ನು ಮಾರಿದ್ದಾನೆ), ಮತ್ತು ದೇವತೆಗಳಿಂದ ವಂದಿತನೊ ಆದ 
ಪಂಪಾಪುರಸತಿ ನಿರೂಪಾಕ್ಷನು ನಮಗೆ ಭಕ್ತಿಯನ್ನು ಈಯಲಿ. 


೨. ಕಲ್ಲೆಲ್ಲಂ ಸರುಷಂ... ಪಲ್‌ ಸಿದ್ಧರಸಮೆಥಿಕುವುಂತಾ ನಾಡೊಳ್‌. 
(ಸಂಧಿ ೧ ಪದ್ಯ ೨) 
ಪಾರ್ವತಿ ಆದಿಶಕ್ತಿಯ ಅನತಾರ. ಆಕೆ ಮೂಡಿ ಬಂದ ನಾಡೂ, 
ಆ ನಾಡಿನ ಚರಾಚರವಸ್ತುಗಳೂ ಮಾಹಾತ್ಮ್ಯದಿಂದ ಕೂಡಿಬರುತ್ತವೆಂ 
ಬುದು ಕವಿದ್ರಷ್ಟಾರನ ಕಾಣ್ಠೆ. ಸಾಮಾನ್ಯನ ದೃಷ್ಟಿಗೆ ಅತಿಶಯವೆಂದು 
ಕಾಣಬಹುದಾದುದೆಲ್ಲ ಆ ಕವಿಯ ದೃಷ್ಟಿಗೆ ಸ್ವಾಭಾವಿಕವಾಗಿ ಕಾಣು 
ತ್ರಥೆ. ಪ್ರಪಂಚದ ಪ್ರತಿಯೊಂದು ವಸ್ತುವೂ ದಾರ್ಶನಿಕ ಕವಿಗೆ ಭಗವಂತನ 
ಅಂಶವೆಂತಲೇ ಬೋಧೆಯಾಗುತ್ತದೆಯೆಂಬುದನ್ನು ಮಹಾದೇವಿಯಕ್ಕನ 
ಈ ವಚನದಲ್ಲಿಯೂ ನೋಡಬಹುದು. 


೮೦ ಗಿರಿಜಾಕಲ್ಯಾಣ ಮಹಾಪ್ರಬಂ ಧೆಂ 


“ ವನವೆಲ್ಲ ಕಲ್ಪತರು, ಗಿಡುವೆಲ್ಲ ಮರುಜೀವಣಿ, ಶಿಲೆಗಳೆಲ್ಲ ಸರುಷ, 
ನೆಲವೆಲ್ಲ ಅವಿನುಕ್ತಕ್ಷೇತ್ರ. ಜಲನೆಲ್ಲ ನಿರ್ಜರಾಮೃತ, ಮೃಗವೆಲ್ಲ 
ಪುರುಸನುಗ್ರ ಎಡಹುವ ಹೆರಳುಗಳೆಲ್ಲ' ಚಿಂತಾಮಣಿ, ಚೆನ್ನಮಲ್ಲಿ 
ಕಾರ್ಜುನಯ್ಯನ ಮೆಚ್ಚಿನ ಗಿರಿಯೆ ಸುತ್ತಿ ನೋಡುತ್ತ ಬಂದು ಕದಳಿಯ 
ಬನನ ಕಂಡೆ ನಾನು.” 


೩. ಸಿರಿತಂದಿಕ್ಸಿದಶೋಕೆ 9044 ಸಾರ್ನರ್ತುಕೋದ್ಯಾನದೊಳ್‌ 


ಜಗತ್ತಿನ ಸೃಷ್ಟಿಗೆ ಆದಿಶಕ್ತಿಯೇ ಕಾರಣ. ಅವಳು ಮಾನವ 
ರೂಪದಿಂದ ಇಳೆಯಲ್ಲಿ ಜನಿಸುವಾಗ ಇಡೀ ಜಗತ್ತೇ ರೋಮಾಂಚನ 
ಗೊಳ್ಳುತ್ತದೆ; ನವಚೈತನ್ಯದಿಂದ ಕೂಡಿರುತ್ತದೆ. ಅವಳು ಹುಟ್ಟುವ 
ನಾಡಿನ ಪ್ರತಿಯೊಂದು ಚರಾ ಚರವಸ್ತುವಿನಲ್ಲಿಯೂ ದೈನತ್ವಸಂಚಾರವಾ 
ಗುತ್ತದೆ. ಗಿರಿರಾಜನ ಉದ್ಯಾನವನದ ತರುಲತೆಗಳು ವಿಶೇಷವಾದ ಶೋಭೆ 
ಯಿಂದ ಕೂಡಿರುತ್ತವೆ. ಅಶೋಕವೃಕ್ಷದ ಉಜ್ಜ್ವಲವಾದ ಬೆಳೆವಣಿಗೆ 
ಯನ್ನು ನೋಡಿದರೆ ಸಾಕ್ಸಾತ್‌ ಲಕ್ಷ್ಮಿಯೇ ಅದನ್ನು ಬೆಳೆಸಿರುವಂತೆ 
ಕಾಣುತ್ತದೆ. ಸರ್ವಖತುಗಳಕ್ಲೆಯ್ತೂ ತಳಿರು ಹೂ, ಮಿಡಿ, ಕಾಯ್‌, 
ಹಣ್ಣುಗಳಿಂದ ಇಡಿದಿರುವ ಮಾವಿನ ಮರದಲ್ಲಿ ಕೇಳಿಬರುತ್ತಿರುವ ಕೋಗಿ 
ಲೆಯ ಕಂಠರುತಿ, ಗಿಳಿಯ ಗಳಸ್ಯ ಅಳಿಯ ರಂಕಾರಗಳನ್ನು ನೋಡಿ 
ದರೆ ಸರಸ್ವತಿಯೇ ವೀಣೆಯನ್ನು ನುಡಿಸುತ್ತ ಅಲ್ಲಿ ನೆಲಸಿರುವಂತೆಯೂ, 
ಅವಳೇ ಆ ಮಾವಿನಮರವನ್ನು ಬೆಳೆಸಿರುವಂತೆಯೂ ಭಾಸವಾಗುತ್ತದೆ. 
ಹಾಗೆಯೇ ,ಭೋಗಾಧಿಪತಿಯಾದ ದೇವೇಂದ್ರನ ಸತಿ ಶಚೀದೇವಿಯೆ 
ಅರನೇರಿಳೆಯನ್ನು ಬೆಳೆಸಿರುವಂತೆಯೂ, ಸೌಕುಮಾರ್ಯಕ್ಕೆ ಹೆಸರಾಗಿರುವ 
ರಂಭೆಯೆ (ಬಾಳೆಯ ಗಿಡಕ್ಕೂ ರಂಭೆಯೆಂದು ಹೆಸರುಂಟು) ಬಾಳೆಯ 
ತೋಟವನ್ನು ಪೋಹಿಸಿರುವಂತೆಯೂ ಪವಿತ್ರಾತ್ಮರೂ ಸಹಜಸುಂದರರೂ 
ಆದ ದೇವಸ್ತ್ರೀಯರೆ ತಾವರೆಯನ್ನು ಬೆಳೆಸಿರುವಂತೆಯೂ, ಸೌಂದಕ್ಯನಿಧಿ 
ಯಾದ ಊರ್ವಶಿಯೆ ಅಡಕೆಮರಗಳನ್ನೂ ರತಿಯೆ ದಾಳಿಂಬೆಯ ಸಂದಣಿ 
ಯನ್ನೂ ಬೆಳೆಸಿರುವಂತೆಯೂ ಭಾನಗೋಚರವಾಗುತ್ತದೆ. ಲಕ್ಷ್ಮಿ 


ಪರಿಶಿಷ್ಟ ಆಗಿ 


ವಾಗ್ದೇವಿ, ಶಚಿ, ರತಿ ಮೊದಲಾದವರು ಆದಿಶಕ್ತಿಯ ಅಂಶಗಳು. ಎಲ್ಲಲ್ಲಿ 
ವಿಭೂತಿತ್ವ ವ್ಯಕ್ತವಾಗುತ್ತದೆಯೋ ಅಲ್ಲೆಲ್ಲ ಇವರು ನೆಲೆಗೊಂಡಿರುತ್ತಾರೆ. 
ಯದ್ಯದ್ವಿಭೂತಿಮತ್ಸಶ್ಶಂ ಶ್ರೀಮದೂರ್ಜಿತಮೇವ ವಾ | 


ತತ್ತದೇವಾವಗಚ್ಛೆ ತ್ವಂ ಮಮ ತೇಜೋಂಂಶಸಂಭವಮ್‌ |! 

ಭಗವದ್ಗೀತೆಯ ಈ ಶ್ಲೋಕವೂ ಮೇಲಣ ಅಭಿಪ್ರಾಯವನ್ನೇ 
ಪುಷ್ಟೀಕರಿಸುತ್ತದೆ. ಆದುದರಿಂದ ಈ ಪದ್ಯದಲ್ಲಿ ಅಡಕವಾಗಿರುವ ವಿಷಯ 
ಸಾಮಾನ್ಯರ ಹೊರನೋಟಕ್ಕೆ ಉಕ್ರ್ರೀಶೆ ಎಂದು ಕಂಡುಬಂದರೂ ಕವಿ 
ದ್ರಷ್ಟಾರನ ಮತ್ತು ಸಹೃದಯನ ಕಣ್ಣಿಗೆ ಸಹಜವಾಗಿ ತೋರದಿರದು. 


೪, ಇಂತು ಪಿತೃಗಳ ಮನದೊಳ್‌ ಪುಟ್ಟಿದ ಸಕಳಗುಣಾಲಂಕ್ರತೆಯಪ್ಪು 
ಮೇನಾದೇವಿ ನಿಜವಲ್ಲಭೆಯಾಗೆ 
(ಸಂಧಿ ೧-೭ ನೆಯ ಪದ್ಯದಡಿಯ ಗದ್ಯ) 


ಪಿತೃಗಳು ಸ್ವರ್ಗದ ದೇವತೆಗಳಲ್ಲೊಂದು ಪಂಗಡ. ಇವರು 
ಸಾಧಾರಣ ಪಿತೃಗಳಂತೆ ಪುಣ್ಯಕ್ಷೀಣವಾದೊಡನೆ ಅಲ್ಲಿಂದ ಮರ್ತ್ಯಕ್ಕಿಳಿ 
ಯುನನರಲ್ಲ. ಸದಾ ಅಲ್ಲಿಯೇ ಇರತಕ್ಕವರು. ಇವರು ಮಹಾ ತೇಜಸ್ವಿ 
ಗಳು. ಇವರಲ್ಲಿ ಅಗ್ನಿಷ್ಟಾತ್ತರು, ಬರ್ಹ್ಜಿಷನರು, ಸೋಮಪರು ಎಂದು 
ಮುಂತಾದ ಹೆಲವಾರು ಪಂಗಡಗಳಿವೆ. ಪಾರ್ವತಿಯ ತಾಯಾಗುವ 
ಮೇನಾದೇವಿ ಈ ತೇಜಸ್ತಿಗಳ ಮಾನಸಪುತ್ರಿ; ಅಂದರೆ ಅವಳು ಸಾಮಾನ್ಯ 
ರಂತೆ ಹುಟ್ಟಿದವಳಲ್ಲ. 
೫. ಕ್ರಿಣಯನ ವಿರಹಿತ ಯಾಗಕ್ಕಣಿಯರದಿಂ........ ವಿಮಳಯೋಗದಿಂ 

ನಡೆತಂದಳ್‌. (ಸಂಧಿ ೧-ಪದ್ಯ ೧೩) 

ಒಮ್ಮೆ ದಾಕ್ಸಾಯಣಿಯ (ಸತೀದೇವಿ) ತಂದೆಯಾದ ದಕ್ಷನು 
ದೇವಸಭೆಗೆ ಹೋದನು. ಅಲ್ಲಿ ಅಳಿಯನು ತನಗೆ ಮರ್ಯಾದೆಮಾಡಲಿಲ್ಲ 
ವೆಂಬ ಆಗ್ರಹದಿಂದ ದಕ್ಷನು ಶಿವನನ್ನು ಅಲಶ್ಷ್ಯಗೈದು ಯಾಗವನ್ನು 
ಮಾಡತೊಡಗಿದನು. ಸತಿ ತನಗೆ ಆಮಂತ್ರಣವಿಲ್ಲದಿದ್ದರೂ ಯಾಗ 
ಶಾಲೆಗೆ ಹೋದಳು. ತಂದೆ ಮಗಳನ್ನು ಗಮಸಿಸೆಲಿಲ್ಲ. ಅಲ್ಲದೆ ನಿರ್ಗುಣ 

18 


೮೨ ಗಿರಿಜಾಕಲ್ಕೊಣ ಮಹಾಪ್ರಬಂಧೆರಿ 


ನಾದ ಶಂಕರನನ್ನು ನಿಂದಿಸಿದನು. ಆ ಅಸಮಾನ ತಿರಸ್ಥಾರಗಳನ್ನು 
ಸಹಿಸಲಾರದೆ ದಾಕ್ಸಾಯಣಿ ಯೋಗಸಮಾಧಿಯಿಂದ ದೇಹೆತ್ಯಾಗಮಾಡಿ 
ದಳು. ಇದೇ ಸಮಯದಲ್ಲಿ ಮೇನೆ ಭವಾನಿಯನ್ನು ಕುರಿತು ತಪಸ್ಸು 
ಮಾಡುತ್ತಿದ್ದಳ್ಟೆ. ಭವಾನಿಯ ಉಜ್ಜ್ವಲವಾದ ತೇಜಸ್ಸು ಮೇನೆಯ 
ಅಂತರ್ಜ್ಯೋತಿಯೊಡನೆ ಬೆರೆತು ಬೆಳಗಿತು 


೬, ಸಪದೆನಿಂ ಮೇನೆಯ ಹೃತ್ಸಮುಲದ ಬೆಳಗಿಳಿತಂದು........ ಭವಾನಿ 
ಯುಜ್ಜ್ವಳತೇಜಂ. (ಸಂಧಿ ೧-ಪದ್ಯ ೧೮) 
ಮೇನೆಯ ಉತ್ಕಟವಾದ ತಸೋನಿಸ್ಕೆಗೆ ಮೆಚ್ಚಿದ ಭವಾನಿ ಆಕೆಯ 
ಹೃತ್ಸಮಲದ ಬೆಳಗಿನೊಳಗೆ ಬೆಳಗಾಗಿದ್ದ ಳಷ್ಟೆ. 


(ಇದೇ ಸಂಧಿಯ ೧೫ ನೆಯ ಪದ್ಯವನ್ನು ನೋಡಿ) ಆ ದಿವ್ಯವಾದ 
ಮಹಾತೇಜಸ್ಸು ಇತರ ಭೌತಿಕಶಕ್ತಿಗಳೊಡನೆ ಕೂಡಿ ಮೇನೆಯ ಪುಣ್ಯ 
ಗರ್ಭದಲ್ಲಿ ಬೆಳೆಯುತ್ತಿತ್ತು. 

೭. ಸುಮುಹೂರ್ತಂ ಕಾದಿರ್ದುವು ಭೆರದೊಳೆವಮಗೆ ತಮಗೆನುತಾಗಳ್‌ 
(ಸಂಧಿ ೧ ಪದ್ಯ ೧೯) 

ಸಾಮಾನ್ಯವಾಗಿ ಮಕ್ಕಳು ಒಳ್ಳೆಯ ಮುಹೂರ್ತದಲ್ಲಿ ಹುಟ್ಟಿ 
ಲೆಂಬುದೇ ಎಲ್ಲರ ಬಯಕೆ ಹಾಗೆ ಒಳ್ಳೆಯ ಮುಹೂರ್ತದಲ್ಲಿ ಹುಟ್ಟಿದ 
ಮಕ್ಕಳು ಶ್ರೇಷ್ಠರಾಗುತ್ತಾರೆಂಬುದು ರೂಢಿಯ ನಂಬಿಕೆ. ಆದರೆ ಇಲ್ಲಿ 
ಎಲ್ಲ ಶುಭಮುಹೂರ್ತಗಳೂ ಪಾರ್ವತಿಯನ್ನು ಎದುರುಗೊಳ್ಳಲು ತಾನು 
ಮುಂದು ನಾನು ಮುಂದು ಎಂದು ಕಾದಿದ್ದುವು. ಪಾರ್ವತಿ ಯಾವ 
ಮುಹೂರ್ತದಲ್ಲಿ ಜನಿಸಿದರೆ ಆ ಮುಹೂರ್ತ ಪಾವನವಾಗುತ್ತದೆಂಬುದೇ 
ಇಲ್ಲಿಯ ಭಾವ. ಯಾವೊಂದು ಮುಹೂರ್ತದಲ್ಲಿ ಪಾರ್ವತಿ ಜನಿಸಿದುದ 
ರಿಂದ ಅವಳಿಗೆ ಹಿರಿಮೆಯೊದಗುವುದಿಲ್ಲ; ಪಾರ್ವತಿ ಯಾವ ಮುಹೂರ್ತ 
ದಲ್ಲಿ ಜನಿಸಿರುವಳೋ ಆ ಮುಹೊರ್ತಕ್ಕೆ ಹಿರಿಮೆ, 


೮. ಬೇರ್ನಡದೆ ಕೂಡೆ ತಾನೆಯಡರ್ಸಖಿಳಕ್ಕೆಂಬ ನೈಜನಂ ಮಣೆಯಿ 
ಸುತುಂ......** ಬಾಲ್ಯುಮಂ ನಹಯಿಸುತುಂ (ಸಂಧಿ೧ ಪದ್ಯ ೩೦) 


ಪರಿಶಿಷ್ಟ ಲತ 


ಇಲ್ಲಿ ಕವಿ ಪಾರ್ವತಿಯ ಶೈಶವನಲೀಲೆಗಳನ್ನು ನರ್ಣಿಸುತ್ತಿದ್ದಾನೆ. 
ಅವನ ದೃಷ್ಟಿಯಲ್ಲಿ ಅವಳು ಎಲ್ಲರಂತಹ ಸಾಮಾನ್ಯ ಶಿಶುವಲ್ಲ. ಮೈತಳೆದು 
ಬಂದ ಆದಿಶಕ್ತೆಯೇ ಅವಳು. ಅವಳ ಪ್ರತಿಯೊಂದು ಕ್ರಿಯೆ ಮತ್ತು 
ಕ್ರೀಡೆಗಳು ಕವಿಯ ದೃಷ್ಟಿಯಲ್ಲಿ ಒಂದೊಂದು ಲೀಲೆ. ಶಿಶು ಪಾರ್ವತಿ 
ಆಗ ತಾನೆ ಗೋಡೆಯನ್ನು ನೆಮ್ಮಿ ನಿಲ್ಲುವ ಶಕ್ತಿಯನ್ನು ಪಡೆದಿದ್ದಾಳೆ. 
ನಿಜವಾಗಿಯೂ ಅಖಳಪ್ರಪಂಚಕ್ಕೆ ಆಶ್ರಯವಾಗಿರುವ ಪಾರ್ವತಿಗೆ ಗೋಡೆ 
ಆಶ್ರಯವಾಗುವುದೆಂತು? ಆದರೆ ಮಾನವರೂಸನನ್ನು ತಳೆದ ಅವಳು 
ತನ್ನ ಸ್ವಭಾವವನ್ನು ಮರೆಸಿ ಎಲ್ಲರಂತೆ ಬಾಲ್ಯವನ್ನು ಕಳೆಯುತ್ತಾಳೆ., 


೯. ವರನನಿಂದುಧರನೇ ಬಲ್ಲಂ (ಸಂಧಿ ೨ ಪದ್ಯ ೪) 


ಪಾರ್ವತಿಯ  ಯೌವನೋದಯವನ್ನೂ ರೂಪಾತಿಶಯವನ್ನೂ 
ಕಂಡು ಬೆರಗಾದ ತಂದೆತಾಯಿಯರು ತಮ್ಮ  ತಪಕ್ಕೆ ದಾಕ್ಷಾಯಣಿ 
ಕರುಣಿಸಿ ಬಂದಳೆಂಬುದನತ್ಯಾಶ್ಚರ್ಯದಿಂ ಮಲಕಿದು' ಆಕೆಗೆ ಅನುರೂಪ 
ನಾದ ವರನು ಯಾರೆಂಬುದನ್ನು " ಇಂದುಧರನೇ ಬಲ್ಲಂ' ಎನ್ನುವರು. 
ಇಂದುಧರನೇ ಅವಳ ಪತಿಯೆಂಬುದೂ ಸತ್ಯ, ಅದು ಆಗುವುದೂ ಸತ್ಯ. 
ಆ ವಿಷಯ ಅವರಿಗೆ ತಿಳಿದಿಲ್ಲ. ಕವಿ ಧ್ವಥಿಪೂರ್ಣವಾಗಿ ಈ ಮಾತು 
ಗಳನ್ನು ಅವರ ಬಾಯಲ್ಲಿ ಆಡಿಸಿದ್ದಾನೆ. 


೧೦. ಕರೆಯವು ಕೋಕಿಲೆ........... ಸಮಾಧಿಭೀತಿಯಿಂದಾ ನಗದೊಳ್‌ 
(ಸಂಧಿ ೨ ಪದ್ಯ ೨೩) 


ಈಶ್ವರನು ತಪಸ್ಸುಮಾಡುತ್ತಿದ್ದ ಹೇಮಕೂಟಪ್ರಾಂತದ ಗಭೀರ 
ಶಾಂತತೆಯ ಚಿತ್ರ ಇಲ್ಲಿ ಮೂಡಿದೆ. ಪರಮೇಶ್ವರನ ಸಮಾಧಿಭೀತಿಯಿಂದೆ 
ಸಮಸ್ತ ಸಚರಾಚರ ವಸ್ತುಗಳು ಶಿಶ್ಚೇಷ್ಟಿತವಾಗಿದ್ದುವು. ಕೋಗಿಲೆಗಳ 
ಕೂಜನವಿಲ್ಲ, ದುಂಬಿಗಳ ಮೊರೆತವಿಲ್ಲ, ಗಿಳಿಗಳ ಗಳಪವಿಲ್ಲ; ಇಷ್ಟೇ ಅಲ್ಲ 
ಗಾಳಿಯು ಸಹ ಮಿಸುಕುತ್ತಿರಲಿಲ್ಲ. ಕಾಳಿದಾಸನ ಕುಮಾರಸಂಭವದ 
ಮೂರನೆಯ ಸರ್ಗದ ಇದೇ ಭಾವ ತೋರುವ ಕೆಳಗಣ ಪದ್ಯದೊಡನೆ 
ಈ ಕಂದವನ್ನು ಹೋಲಿಸಿ ನೋಡಬಹುದು. 


೪೪ ಗಿರಿಜಾಕಲ್ಮಾಣ ಮಹಾಪ್ರಬಂ ಧಂ 


ವೃಕ್ಷಕಂಸನ ನಿಂತು ಭ್ರಮರ ಸಂಭ್ರಮ ನಿಂತು 
ಅಂಡಜಧ್ವನಿ ನಿಂತು ಮೃಗಚಲನ ನಿಂತು 
ಆತನಾಣತಿ ಸಂದು ಸರ್ವಕಾನನಮಂದು 
ಚಿತ್ರುರ್ಪಿತಾರಂಭಮಾಗಿರ್ದುದಂದು 
(ಶ್ರೀ ಪರಮೇಶ್ವರಭಟ್ಟಿರ ಭಾಷಾಂತರ) 


೧೧. ಭಿನ್ನಾಭಿನ್ನಂ ಜ್ಞನಮುಯೆಂ ಆ ಅಭನನವ್ವಯರೂಪಂ. 
(ಸಂಧಿ ೨ ಪದ್ಯ ೩೨) 


' ಕಾರ್ಯಕಾರಣಸಂಬಂಧದಿಂದ ಈಶ್ವರ ಭಿನ್ನನೂ ಅಭಿನ್ನನೂ 
ಆಗಿ ತೋರ್ಪಡುತ್ತಾನೆ. ಇದೇ ಭಾವ ಸ್ಪಷ್ಟವಾಗಿ ವ್ಯಕ್ತಗೊಂಡಿರುವ 
ವಚನವೊಂದನ್ನು ಇಲ್ಲಿ ಉದ್ದರಿಸಿದೆ: 


“ ಶಿವ ತನ್ನ ವಿನೋದಕ್ಕೆ ರಚಿಸಿದನು ಅನಂತವಿಶ್ವವನು. ರಚಿಸಿ 
ದವನು ವಿಶ್ವಕ್ಕೆ ಹೊರಗಾಗಿರ್ವನೇ? ಇಲ್ಲ. ವಿಶ್ವನುಯ ತಾನಾದನು. 
ವಿಶ್ವವೆಲ್ಲವೂ ತಾನಾದೊಡೆ, ವಿಶ್ವದುತ್ಸತ್ತಿ ಸ್ಥಿತಿಲಯಕ್ಕೊಳಗಾದನೇ? 
ಇಲ್ಲ. ಅದೇನು ಕಾರಣವೆಂದಡೆ ಅಜಾತನಾಗಿ ಉತ್ಪತ್ತಿ ಇಲ್ಲ, ಕರ್ಮ 
ರಹಿತನಾಗಿ ಸ್ಟ ತಿಗೊಳಗಲ್ಲ, ಮರಣರಹಿತನಾಗಿ ಲಯಕ್ಕೊಳಗಲ್ಲ, ಇಂತೀ 
ಗುಣತ್ರಯಂಗಳ ಹೊದ್ದಲರಿಯ. ತಾನಲ್ಲದೆ ವಿಶ್ವಕ್ಯಾಧಾರವಿಲ್ಲಾಗಿ 
ದೂರಸ್ಥನಲ್ಲ, ತನ್ನಲ್ಲಿ ತಾನಬ್ಲದೆ ಅನ್ಯವು ತೋರಲರಿಯದಾಗಿ ಇದಿರಿಲ್ಲ. 
ಇದಿರಿಲ್ಲಾಗಿ ವಿಶ್ವಮಯ ತಾನಾದುದೇ ಸತ್ಯ. ಅರಸು ಕಾಲಾಳಾಗಬಲ್ಲ 
ತನ್ನ ನಿನೋದಕ್ಕೆ, ಮರಳಿ ಅರಸಾಗಬಲ್ಲ. ನಮ್ಮ ಉರಿಲಿಂಗ ಪೆದ್ದಿಸ್ರಿಯ 
ವಿಶ್ವೇಶ್ವರನು ಜಗವಾಗಲೂ ಬಲ್ಲ, ಜಗವಾಗದಿರಲೂ ಬಲ್ಲ.” 


ತನ್ನ ಅಂಶಮಾತ್ರದಿಂದ ವಿಶ್ವಸೃಷ್ಟಿಯಾದರೂ ಪರಮಾತ್ಮ ಅದಕ್ಕೆ 
ಹೊದ್ದದೆ ನಿರ್ಲಿಪ್ತನಾಗಿರುವುದರಿಂದ ಭಿನ್ನನೂ ಅವನು ವಿಶ್ವ 
ವ್ಯಾಪಕನೂ ವಿಶ್ವಾಂತರ್ಯಾಮಿಯೂ ಆದುದರಿಂದ ಅಭಿನ್ನ ನೂ (ಅದ್ವಯ) 
ಎಂದು ಸ್ಥೂಲವಾಗಿ ಹೇಳಬಹುದು. ಕೇವಲ ಜ್ಞಾನಸ್ತರೂಸನಾದ 
ಅವನು ತನ್ನನ್ನು ಬಿಟ್ಟು ಬೇರಾವ ವಸ್ತುವನ್ನು ಕುರಿತು ತಪಸ್ಸು ಮಾಡಿ 


ಪರಿಶಿಷ್ಟ ೮೫ 


ಯಾನು? ಆದುದರಿಂದ ಅನನು ತನ್ನನ್ನೇ ಧ್ಯಾನಿಸುತ್ತ ಅಚಲನಾಗಿ 
ದ್ದನು. ಇದೇ ಅರ್ಥ ವ್ಯಕ್ತಗೊಂಡಿರುನ, ಕಾಳಿದಾಸನ ಕುಮಾರ 
ಸಂಭನದ ಎರಡನೆಯ ಸರ್ಗದಲ್ಲಿ ಬರುವ ಶ್ಲೋಕದೊಡನೆ ಇದನ್ನು 
ಹೋಲಿಸಿ ನೋಡಬಹುದು : 


“ ಆತ್ಮನನ್‌ ಆತ್ಮನಿಂದರಿವೆ ನೀನಾತ್ಮನೊಳೆ ಆತ್ಮನನ್‌ ಸೃಜಿಸೆ; 
ಶಕ್ತಿಮಾನ್‌ ಆತ್ಮನಿಂದಾತ್ಮನೊಳೆ ನೀನ್‌ ಮತ್ತೆ ಲೀನಗೊಳಲಿರ್ಪೆ ” 


(ಶ್ರೀ ಸರಮೇಶ್ವರಭಟ್ಟರ ಭಾಷಾಂತರ) 


೧೨. ಮಾತಿನ ವೇಧೆಯ ಬೋಥಧೆಯ........ತಾನೆ ತಾನಾಗಿರ್ದಂ 
(ಸಂಧಿ ೨ ಪದ್ಯ ೩೩) 


ಮಾತಿನ ಎಲ್ಲೆಕಟ್ಟಿಗೂ ಬುದ್ದಿಶಕ್ತಿಗೂ ಎಟುಕದೆ, ಭೂತಾದಿ 
ಯಾದ ಇಸ್ಫ್ಸತ್ತೈದು ತತ್ವಗಳನ್ನೂ, ಜ್ಞಾತೃ, ಜ್ಞಾನ, ಜ್ಲೇಯ (ಅರಿಯು 
ವವನು, ಅರಿವು, ಅರಿಯತಕ್ಕದ್ದು) ಗಳ ಕ್ರಿಪುಟಿಗಳನ್ನೂ ಮಾರಿ ನಿಜ 
ಧ್ಯಾನಾಸಕ್ತನಾದ ಈಶ್ವರ ತಾನೇ ತಾನಾಗಿದ್ದನು. ಇದು ಪರಬ್ರಹ್ಮನ 
ಕೇವಲ ಸ್ಪರೂಪ. 


[ಪಂಚವಿಂಶತಿ ತತ್ತ್ವಗಳು: ಇವು ಸೃಷ್ಟಿಯ ಮೂಲತತ್ತ್ವಗಳು. 
ಇವು ಇಷ್ಟೇ ಎಂದು ಖಚಿತವಾಗಿ ಹೇಳಲಾಗುವುದಿಲ್ಲ. ಸಾಂಖ್ಯದರ್ಶನದೆ 
ಪ್ರಕಾರ ಪಂಚಕರ್ಮೆಂದ್ರಿಯಗಳು (ವಾಕ್‌, ಪಾಣಿ, ಪಾದ, ಗುದ, 
ಗುಹ್ಯ), ಪಂಚಜ್ಞಾನೇಂದ್ರಿಯಗಳು (ಶ್ರೋತ್ರ, ತ್ವಕ್ಕು, ನೇತ್ರ, ಜಿಹ್ಹೆ, 
ಘ್ರಾಣ), ಪಂಚವಿಷಯಗಳು (ಶಬ್ದ, ಸ್ಪರ್ಶ, ರೂಪ ರಸ್ತ ಗಂಧ), 
ಕರಣಚತುಷ್ಟಯಗಳು (ಪ್ರಕೃತಿ, ಮಹತ್‌, ಅಹಂಕಾರ, ಮನಸ್ಸಿನ 
ಎರಡು ಅವಸ್ಥೆಗಳು), ಪಂಚಭೂತಗಳು (ಆಕಾಶ, ಪೃಥ್ವಿ, ಅಪ್ಪು, 
ವಾಯು, ತೇಜಸ್ಸು), ಜೊತೆಗೆ ಜೀವ, ಇವಿಷ್ಟೂ ಪಂಚವಿಂಶತಿತತ್ತ್ವ 
ಗಳೆಂದು: ಹೇಳುತ್ತಾರೆ. ಇವನ್ನೇ ಅಲ್ಪಸ್ವಲ್ಪವಾಗಿ ವ್ಯೃತ್ಯಾಸಗೊಳಿಸಿ 
ಒಂದೊಂದು ಪಂಥನನರು ಒಂದೊಂದು ವಿಧವಾಗಿ ವಿವರಿಸುತ್ತಾರೆ.) 


೪೬ ಗಿರಿಜಾಕಲ್ಯಾಣ ಮಹಾಪ್ರಬಂಧಂ 


೧೩. ಆನಿರ್ದಂತಿರದೇಕೆ ಬೇಡ ತಪ... ತ್‌ 


ಪಾರ್ವತೀದೇವಿ ಸಮಾಧಿಸ್ಥನಾದ ಶಿವನನ್ನು ಮೊಟ್ಟಮೊದಲು 
ಕಂಡು ಪೊಡೆಮಟ್ಟು ನಿಂದಾಗ 'ಅವಳ ಹೃದಯದಲ್ಲಿ ಉಬ್ಬಿದ್ದ ಭಾವ 
ತರಂಗಗಳಿವು: ತನ್ನಂತಹ ರೂಪ NE ನಿನಗೆ Ned "ತಪಸ್ಸು 
ಬೇಡ ಬಿಡು ಎಂಬ ಅಹಂಕಾರ, ದೇವದೇವನಾದ ನೀನೇ ನನಗೆ ಸದ್ಗತಿ 
ಕರುಣಿಸು ಎಂಬ ಕಾರ್ಪಣ್ಯ, ಆನಂದವೇ ತಾನಾದ ಅವನಿಗೆ ತನ್ನ 
(ಪಾರ್ವತಿಯ) ಅರಿವು ವಿಕೆ ಬಂದೀತು ಎಂಬ ನಿರ್ಮೇದ, ಎಂದು ತಾನು 
ಅವನನ್ನು ಕೂಡಿಯೇನು ಎಂಬ ಕಾತರತೆಯಿಂದೊಡಗೂಡಿದ ಆಸೆ. 


೧೪. ಇಸುವೆನ್ಸ್ಟೀ ಮನನ ಜಲಧಿನಸನ ವಸುಧೆಯೊಳುಂಬೇ 
(ಸಂಧಿ ೩ ಪದ್ಯ ೧೫) 


" ತೃಣಮಪಿ ನ ಚಲತಿ ತೇನ ವಿನಾ': ಈಶ್ವರನ ಸಂಕಲ್ಪವಿಲ್ಲದೆ 
ಒಂದು ಹುಲ್ಲುಕಡ್ಡಿಯೂ ಅಲುಗದು. ಅವನು ಪ್ರ ದು ಸಚರಾಚರ 
ವಸ್ತುವಿನ ಅಂತರಾಳದಲ್ಲಿ ವ್ಯಾಪಿಸಿರುವುದಲ್ಲದೆ ವಿಶ್ವದ ಎಲ್ಲ ಆಗುಹೋಗು 
ಗಳಿಗೆ ಕಾರಣನೂ ಕರ್ತನೂ ಆಗಿದ್ದಾ ನೆ. ಮನ್ಮಥನು ಈಶ್ವರನ ಮೇಲೆ 
ಬಾಣಪ್ರಯೋಗಮಾಡಲು ಈಶ್ವರಸ್ರೆ ರಣೆಯೇ ಆವಶ್ಯಕ. ke ಮೇಲೆ 
ಇಂತಹ" ಅಖಿಲಲ್ಲೋಳ ಗುರುವನ್ನು ಎದುರಿಸುವುದು ಯಾರಿಗೆ ತಾನೆ 


ಸಾಧ್ಯ! 


೧೫. ಜಲದೊಳೆಗಣ ಜಲಜದಮೋಲ್‌........ಕಾಮನೆಸುಗೆ ಕೆಯ್ಯೊಂಡ 
ಪುದೇ. (ಸಂಧಿ ೩ ಪದ್ಯ ೩೯) 


ಎಳ್ಳಿ ನಲ್ಲಿ ಎಣ್ಣೆ ಯೂ, ಕಾಷ್ಠದಲ್ಲಿ ಬೆಂಕೆಯೂ ಅಂತಸ್ಥವಾಗಿರು 
ವಂತೆ ಪರಮಾತ್ಮ ಎಲ್ಲ ವಸ್ತುಗಳಲ್ಲಿಯೂ ಅಂತಸ್ಥನಾಗಿದ್ದಾನೆ. ಆದರೆ 
ಅನನು ಶೀರಿನೊಳಗಣ ತಾವರೆಯಂತೆ ಅವುಗಳಿಗೆ ಅಂಟಿಯೂ ಅಂಟಿ 
ದಿದ್ದಾನೆ; ಅವುಗಳ ಗುಣಧರ್ಮಗಳು ಅವನನ್ನು ಹೊದ್ದಲಾರವು. ಎಳ್ಳೆ ನಲ್ಲಿ 


ಸರಿಶಿಸ್ಟ ಅಹಿ 


ರುನೆ ಎಣ್ಣೆಯೆಂತೆ ಕಾಷ್ಕದಲ್ಲಿರುವ ಬೆಂಕಿಯಂತೆ ಅವನು ಕಣ್ಣಿಗೆ ಕಾಣುವೆ 
ದಿಲ್ಲ. ಯಾವ ಶಸ್ತ್ರಾಸ್ತ್ರಗಳೂ ಅವನನ್ನು ಬಾಧಿಸಲಾರವು. ಕೇವಲ 
ಸಾಧನೆಗೆ ಮಾತ್ರ ಅವನು ನಿಲುಕುವವನು. ಆದುದರಿಂದ ಕಾಮನ 
ಬಾಣಗಳು ಅವನನ್ನು ಮುಟ್ಟುವುದುಂಟಿೆ. ವಚನಕಾರರು ಸಹ ಪರೆ 
ಮಾತ್ಮನ ಸ್ವರೂಪವನ್ನು ಇದೇ ರೀತಿಯಲ್ಲಿ ಇಂಥದೇ ಹೋಲಿಕೆಗಳಿಂದೆ 
ವಿನರಿಸುವುನನ್ನು ಕೆಳಗಣ ವಚನಗಳಲ್ಲಿ ನೋಡಬಹುದು: 


“ ಶಿಲೈಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬ 
ದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ಶಥಿಶ್ಶಬ್ದದಂತೆ 
ಗುಹೇಶ್ವರಾ ನಿಮ್ಮ ಶರಣಸಂಬಂಧ.” 


«ನಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, 
ಶಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಭಾವದ 
ಮರೆಯ ಬ್ರಹ್ಮೆವಾಗಿಪು ಚೆನ್ನಮಲ್ಲಿಕಾರ್ಜುನನ ನಿಲವನಾರು ಅರಿಯ 
ಬಾರದು.” 


೧೬. ಪಂಚಾಗ್ನಿಯೆ ನಡುವಗಜೆ ವಿಪುಳತಸೆಡೊಳ್‌ ನಿಂದಳ್‌. 

ಕನಿಯ ಪ್ರಕಾರ ಐದು ಅಗ್ಲಿಗಳಿವು: " ಮಿಗೆ ಸುತ್ತಿರ್ದ ದವಾಗ್ದಿ, 
ಕಾಯ್ದ ರನಿಕಾಂತೋಚ್ಚಾಗ್ನಿ, ಅತ್ಯುಷ್ಣಮಂ ನೆಗಪುತಿರ್ಪುದರಾಗ್ವ್ವಿ 
ಕನಿತರ್ಪ ಆದಿತ್ಯ ತೀವ್ರಾಗ್ದಿ, ಬೇಸಗೆಯಗ್ತಿ” (ಯಜ್ಞ ಕಾಲದಲ್ಲಿ 
ಹೋಮಾದಿ ಕಾರ್ಯಗಳಿಗಾಗಿ ಉಪಯೋಗಿಸುವ ಪಂಚಾಗ್ನಿ ಬೇರೆ. 
ಶರೀರದಲ್ಲಿ ನಿಗೂಢೆನಾಗಿರುವ ಅಗ್ರಿ ಶಕ್ತಿಗಳೇ ಬೇರೆ.) 


೧೭. ಜಳಜಸೆಖನ್‌ ಅನಿಲಸಖನ್‌........ ನಿಂದುರಿದು ಹೋಗರೇ ಬೇಸೆಗೆ 
ಯೊಳ್‌ (ಸಂಧಿ ೪ ಪದ್ಯ ೧೪). 
ಬೇಸಗೆಯ ಉರಿಬಿಸಿಲಿನಲ್ಲಿ ಇಡೀ ಜಗತ್ತೇ ಸೀದು ಹೋಗುತ್ತಿತ್ತು. 
ಮರಗಿಡ ಮೃಗಪಕ್ಷಿ ನೆಲನೀರು ಎಲ್ಲ ತಾರಿಹೋಗಿದ್ದುವು. ಸೂರ್ಯ 
ಮತ್ತು ಅಗ್ನಿ ಇಬ್ಬರೂ " ಜಳಜ' (ಅಂದರೆ ನೀರಿನಲ್ಲಿ ಹುಟ್ಟಿದ ತಾವಕೆಯ 


ಆಲ ಗಿರಿಜಾಕಲ್ಮಾಣ ಮಹಾಪ್ರಬಂಧೆಂ 


ಗೆಳೆಯ) ಮತ್ತು " ಅನಿಲಸಖ' (ಅಂದರೆ ವಾಯುವಿನ ಸ್ನೇಹಿತ) ಎಂಬ 
ಹೆಸರನ್ನು ಹೊಂದಿದ್ದಾರೆ. ಹೀಗೆ ನೀರಿನ ಮತ್ತು ಗಾಳಿಯ ಸ್ನೇಹೆ 
ಸಂಪರ್ಕವನ್ನು ಉಳ್ಳನರಾದುದರಿಂದ ಅವರು ಆ ಬೇಗೆಯಿಂದ ಬದುಕಿದ 
ರೆಂದು ಕವಿ ಚಮುತ್ಕಾರಪೂರ್ನಕವಾಗಿ ಹೇಳಿದ್ದಾನೆ. ಬೇಸಗೆಯ ಉರು 
ಬನ್ನು ಅನುಭವಕ್ಕೆ ತಂದುಕೊಡುವುದೇ ಈ ಚಮತ್ಕಾರದ ಉದ್ದೇಶ. 


೧೮. ಧ್ಯಾನಾನಂದರಸದ ಸೋನೆಯಿಂದೊಳಗೆ ನಾಂದ ಕರಣಂಗಳಂ 
ಉಸಿರೊಳಾಅ*ಸುತ್ತುಂ, (ಸಂಧಿ ೪, ೩೪ ನೆಯ ಪದ್ಯದಡಿಯ ಗದ್ಯ) 


ಕರಣಗಳು ನಾಲ್ಕು: ಮನಸ್ಸು, ಬುದ್ದಿ, ಚಿತ್ತ, ಅಹಂಕಾರ ಇವು 
ಆತ್ಮನಿಗೆ ಸಂಬಂಧಸಟ್ಟುವು. ಧ್ಯಾನಾನಂದರಸದಲ್ಲಿ ತೊಯ್ದಿದ್ದ ಈ 
ಅಂತಃಕರಣಗಳನ್ನು ಪುರ್ವತೀದೇವಿ ತನ್ನ ಉಸಿರಿನಿಂದ ಆರಿಸುವಳು. 
ತಸಪೋಮಗ್ನ್ಗಳಾಗಿದ್ದವಳು ಎಚ್ಚರವಾಗುತ್ತಿದ್ದಳೆಂಬುದೇ ಇದರ ಭಾವ. 


೧೯. ಪಲ್ಪಆಕಿಯೊಳೆ ಖಿ ಜನವನಾಡಿಸಿದನುರ್ವರೆಯೊಳ್‌. 
(ಸಂಧಿ ೪ ಪದ್ಯ ೪೩) 


ಚಳಿಗಾಲದ ವರ್ಣನೆಯಿದು. ಕೊರೆಯುವ ಚಳಿಯಲ್ಲಿ ಸಿಕ್ಕಿದವರ 

ಇಡು ಎಂಥದೆಂಬುದು ಎಲ್ಲರ ಅನುಭವಕ್ಕೂ ಬಂದ ಸಂಗತಿಯಾಗಿದೆ. 

ಆ ಕೊರೆಯುವ ಚಳಿಯಲ್ಲಿ ಜನರ ಹಲ್ಲುಗಳು ತಾವಾಗಿಯೇ ಒಂದ 

ಕೊಂದು ತಾಕಿ ಮಸೆಯುತ್ತಿರುತ್ತವೆ; ಅವರ ಬಾಯಿಂದ ಹುಹುಹು 

ಎಂಬ ದನಿ ಕೇಳುತ್ತಿರುತ್ತದೆ; ಕೈಗಳು ಗದಗದಿಸುತ್ತಿರುತ್ತವೆ. ಈ ಅಂಗ 

ಭಂಗಿಗಳನ್ನು ಕಂಡ ಕವಿ ಅವರನ್ನು ನಟರಿಗೆ ಹೋಲಿಸಿದ್ದಾನೆ. ಅವರನ್ನು 
ಕುಣಿಸುವ ನಾಟ್ಯಾಚಾರ್ಯನೇ ಶಿಶಿರನಟ. 


೨೦. ಇಂತು ಫಥಿದಾಘನಿಷ್ಠುರತೆಯೊಳಂ....... ಚಂದ್ರಧರನರಸಿಯೆನಿಸ 
ಗಿರಿರಾಜತನೂಜೆ. (ಸಂಧಿ ೪, ೫೦ ನೆಯ ಪದ್ಯದಡಿಯ ಗದ್ಯ) 


ಪಾರ್ವತೀಡೇವಿ ಉಳಿಯುವ ಬೇಸಗೆಯಲ್ಲಿಯೂ ಹೆಗಲಿರುಳು 
ಸುರಿಯುವ ಬಿರುವಳೆಯಲ್ಲಿಯೂ, ಕೊರೆಯುವ ಚಳಿಯಲ್ಲಿಯೂ ಧೃತಿ 


ಪರಿಶಿಷ್ಟ ೮೯ 


ಗೆಡದೆ ಶಿನನನ್ನು ಕುರಿತು ತಪಸ್ಸುಮಾಡುವಳು. ಈ ಮೂರು ಖುತುಗಳ 
ಉಗ್ರತೆಯನ್ನು ಅವಳು ಸೆಹಿಸಿದುದಕ್ಕೆ ಕವಿ ಚಮತ್ಕಾರವಾಗಿ ಮೂರು 
ಕಾರಣಗಳನ್ನು ಕೊಡುತ್ತಾನೆ. ಅವಳು ಭಾಳಲೋಚನನ ಅಂದರೆ ಉರಿ 
ಗಣ್ಣನ ಮಡದಿಯಾಗುವವಳಾದುದರಿಂದ ಬೇ ನಿಗೆಯ ನಿಸ್ಮುರತೆಯನ್ನ್ಗ, 
ಗಂಗಾಧರನ ಅಂದರೆ ಗಂಗೆಯನ್ನು ಧರಿಸಿದವನ ಹೆಂಡತಿಯಾಗುವವ 
ಳಾದುದರಿಂದ ಮಳೆಗಾಲದ ಉರುಬನ್ನೂ, ಚಂದ್ರಧರನ ಅಂದರೆ ಚಂದ್ರ 
ನನ್ನು ಧರಿಸಿದವನ ಪತ್ನಿಯಾಗುವವಳಾದುದರಿಂದ ಕೊರೆಯುವ ಚಳಿ 
ಯನ್ನೂ ತಡೆದುಕೊಳ್ಳುವಳು. ಹಾಗಲ್ಲದೆ ಸಾಮಾನ್ಯ ಸ್ತ್ರೀಯಾಗಿದ್ದರೆ 
ಇಷ್ಟನ್ನು ಸಹಿಸಲಾಗುತ್ತಿರಲಿಲ್ಲವೆಂಬುದೇ ಕವಿಯ ಭಾವ. 
೨೧. ಬರೆ ಗಿರಿಶಂ ವಸಂತಖಯತುವಲ್ಲದೊಡಂ......* ನಲ್ಲನೆ ತೀಡಿತು 

ದಕ್ಷಿಣಾನಿಳಂ. (ಸಂಧಿ ೪ ಪದ್ಯ ೫೪) 

ಪಾರ್ವತೀಔೀವಿಯ ಉಗ್ರತಪಸ್ಸಿಗೆ ಮೆಚ್ಚಿದ ವಿರೂಪಾಕ್ರನು ವಟು 
ವೇಷವನ್ನು ಧರಿಸಿ ಆಕೆಯಿದ್ದ ಹೇಮಕೂಟಪ್ರಾಂತವನ್ನು ಪುವೇಶಿಸು 
ವನು. ಕೂಡಲೇ ಮಾವು, ಅಶೋಕೆ ಮೊದಲಾಡ ವೃಕ್ಷಗಳು ಚಿಗುರು 
ವುವು; ಕೋ ಲೆ ಇಂಚರಗೈೆಯುವುನು; ಮಲ್ಲಿಗೆ ಅರಳಿ ಎಲ್ಲೆಡೆಯೂ 
ನರುಗಂಪನ್ನು ಬೀರುವುದು; ತೆಂಕಣಗಾಳಿ ತಣ್ಣನೆ ತೀಡುವುದು. ಆಗ 
ವಸಂತಖತುನಲ್ಲದಿದ್ದರೂ ವಸೆಂತ ಆಗಮಿಸುವನು. ಹಿಂದೆ ಮನ್ಮಥ 
ಖಯತುನಿಯನುವನ್ನು ಮಾರಿ, ವಿಶ್ವನಿಯಂತೃವಿನ ಸಂಕಲ್ಪಕ್ಕೆ ವಿರುದ್ಧ 
ವಾಗಿ ವರ್ತಿಸಿದರು. ಆಗ ಅಕಾಲದಲ್ಲಿ ಈಶ್ವರೇಚ್ಛೈಗೆ ವಿರುದ್ಧವಾಗಿ 
ವಸಂತೋದೆಯವಾಯಿತು. ಅದರ ಪರಿಣಾಮವಾಗಿ ಮನ್ಮಥನು ಈಶ್ವರನ 
ಉರಿಗಣ್ಣಿಗೆ ಪಕ್ಕಾಗಿ ಭಸ್ಮವಾದನು. ಇಲ್ಲಿಯೂ ಅಕಾಲದಲ್ಲಿ ವಸಂತ 
ಆಗಮಿಸಿದ್ದಾನೆ. ಆದರೆ ಇದು ಈಶ್ವರನ ಇಚ್ಛೆಯ ಪೂರೈಕೆಗಾಗಿ ಬಂದಿರು 
ವುದರಿಂನ ಉಪಾದೇಯವಾದುದೇ. 
೨.೨. ಶಿನನಾದೊಡೇಂ ಪುಸಿ ದಿಟಕ್ಕೆ ನಿಲ್ದುದೆ ಜಗದೊಳ್‌ 

(ಸಂಧಿ ೪, ಪದ್ಯ ೭೭) 

ಪಟುವೇಷವ ಶಿವನು ಮಾಡುತ್ತಿದ್ದ ಶಿವನಿಂಡೆ ಪಾರ್ವತಿಗೆ ಹಿಡಿಸದೆ 

ತನ್ನ ಕೈಯಲ್ಲಿದ್ದ ವಿಭೂತಿಯನ್ನು ಅವನ ಮೇಲೆ ಎಸೆಯುವಳು. ಕೂಡಲೇ 
12 


೯೦ ಗಿಂಿಜಾಕಲ್ಯಾಣ ಮುಹಾಪ್ರಬಂಧೆಂ 


ವಟುನೇಷ ಮಾಯವಾಗಿ ಶಿನನ ನಿಜರೂಸವು ಕಾಣಿಸಿಕೊಳ್ಳುವುದು 
ತಸಸ್ತಿನಿಯಾದ ಪಾರ್ವತಿಯ ಮುಂದೆ ಪರಮೇಶ್ವರನ ಹುಸಿಯಾಟ ಹೆಚ್ಚು 
ಹೊತ್ತು ಸಾಗುವುದಿಲ್ಲ. ಸತ್ಯಕ್ಕೆ ಶಿನನಾದರೂ ತಲೆಬಾಗುತ್ತಾನೆಂಬುದೇ 
ಕವಿಯ ಅಭಿಪ್ರಾಯ. 
೨೩. ಏಕಾದಶಕ್ಕೆ ಬಂದ ನವಗ್ರೆಹಂಗಳಿಂ 

| (ಸಂಧಿ ೫ ೧೧ ನೆಯ ಪದ್ಯದಡಿಯ ಗದ್ಯ) 

ಎಲ್ಲ ಗ್ರಹೆಗಳು (ಒಂಬತ್ತು) ಸಾಮಾನ್ಯವಾಗಿ ಏಕಸ್ಮ್ರಾನದಲ್ಲಿರು 
ವುದಿಲ್ಲ. ಆದರೆ ಇನೆಲ್ಲವೂ ಪುಕೃತಲಗ್ಗದಿಂದ ಪ್ರಶಸ್ತವಾದ ಹನ್ನೊಂದ 
ನೆಯ ಸ್ಥಾನದಲ್ಲಿದ್ದುವೆಂದು ಕವಿ ಹೇಳುತ್ತಾನೆ. ಇದು ಈಶ್ವರ ಪಾರ್ವತಿ 
ಯರ ಮದುವೆಯಾದುದರಿಂದ ಅಸಾಮಾನ್ಯಘಟನೆ ಸಂಭವಿಸುವುದು 
ಅಸಂಭವವಲ್ಲ. 
೨೪. ಅವಿಭೇದಪ್ರಕೃತಿಗಳೆನಿಸನಯನದಿಂದೊಪ್ಪುವ....-.-:ಆವುದಾಗದು 

ಧರೆಯೊಳ್‌. (ಸಂಧಿ ೫, ಪದ್ಯ ೧೮) 

ಮೂಲಪ್ರಕೃತಿ ಲೋಕಸೃಷ್ಟಿಗಾಗಿ ನರನಾರಿಯರಾಗಿ ಒಡೆಯು 
ವುದು. ತಾತ್ತ್ವಿಕವಾಗಿ ಇವೆರಡೂ ಬೇರೆ ಬೇರೆ ಅಲ್ಲ. ಈ ಅರ್ಧನಾರೀ 
ಶ್ವರರ ಸಾಕಾರರೂಪವೇ ಮಹೇಶ್ವರಪಾರ್ವತಿಯರು. ತಾತ್ತ್ವಿಕವಾಗಿ 
ಬೇರೆ ಬೇರೆ ಅಲ್ಲದ ಈ ಎರಡು ಪ್ರಕೃತಿಗಳ ಮಥ್ಯೆ ತೆರೆ ನಿಖ್ಬುವುನು. 
ಸರ್ವತಂತ್ರಸ್ವತಂತ್ರರೂ ಜಗನ್ನಿಯಾನುಕರೂ ಆದ ಈ ಶಕ್ತಿಗಳು ಸಹ 
ಲೋಕನಿಯನುನನ್ನು ಮಾರುವುದಿಲ್ಲ. 
೨೫. ಸ್ಥಿರದಂಪತಿಗಳ್‌ ಆ ಮನೋಜಹೆರ ದಂಪತಿಗಳ್‌. 

(ಸಂಧಿ ೫, ೩೫ ನೆಯ ಪದ್ಯದಡಿಯ ಗದ್ಯ) 

ತಿವಶಕ್ತಿಯರೆ ಈಶ್ವರಪಾರ್ನತಿಯರು. ಇನರೇ ಜಗತ್ತಿನ ಮಾತಾ 
ಪಿತೃಗಳು. ಇವರ ದಾಂಪತ್ಯ ಅನಾದಿಯಾಮುದು, ಅನಂತವಾದುದು. 
ಅದುದರಿಂದ ಅವರ ಕಲ್ಯಾಣ ವಿಶೇಷತಮವಾದುದ್ಕು ಲೋಕಕ್ಕೆ 
ಕ್ಲೇಮಂಕರವಾದುದು. ಅನರ ದಾಂಪತ್ಯ ಕಾಮವಾಸನೆಯಿಂದ ಕಲುಷಿತ 
ವಾದುದಲ್ಲ; ಆದುದರಿಂದಲೇ ಅವರು "ಮನೋಜಹರ' ದಂಪತಿಗಳು. 


HAY 
ಪರಿಶಿಷ್ಟ ೨ 





ಅ. ಶಿನಪುರಾಣದ ಪಾರ್ವತೀಖಂಡದ ಕಥಾಸಾರ 


ಪೃಥ್ವಿಯನ್ನು ಅಳೆಯುವ ಮಾನದಂಡದಂತೆ ಪರ್ವತರಾಜನು 
ಉತ್ತರದಿಕ್ಸಿನಲ್ಲಿ ಶೋಭಿಸುತ್ತಿರುವನು. ಅವನ ಇನ್ನೊಂದು ಚರರೂಪವೇ 
ಗಿರಿರಾಜ. ಅನನ ಮಡದಿ ಮೇನಾದೇವಿ ಅಯೋನಿಜೆ, ನಿತೃದೇವತೆಗಳ 
ಮಾನಸಪುತ್ರಿ., ಅವರಿಬ್ಬರ ತಪಸ್ಸಿನ್ನ ಫಲವಾಗಿ ಸತೀದೇವಿ ಅವರಿಗೆ 
ಮಗಳಾಗಿ ಜನಿಸುವಳು. ವಿಷ್ಣು ಮೊದಲಾದ ದೇವತೆಗಳು ಹಿಮವಂತನ 
ಮನೆಗೆ ಬಂದು ಜಗನ್ಮಾತೆಯನ್ನು ಸ್ತುತಿಸುವರು. ದಿನಗಳು ಜಾರಿದಂತೆಲ್ಲ 
ಗಿರಿಜೆ ವರ್ಷಾಸಮಯದ ಗಂಗಾಪ್ರವಾಹದಂತೆಯೂ ಶುಕ್ಲಪಕ್ಷದ ಚಂದ್ರ 
ಕಲೆಯಂತೆಯೂ ಬೆಳೆಯುವಳು. ಗಿರಿರಾಜ ಮೇನೆಯರಿಗೆ ಅನೇಕ ಜನ 
ಮಕ್ಕಳಿದ್ದರೂ ಪಾರ್ವತಿಯಲ್ಲಿಯೇ ಹೆಚ್ಚು ಮಮತೆ, ಮಧುಮಾಸದಲ್ಲಿ 
ದುಂಬಿಗಳು ಅನಂತಾನಂತ ಪುಷ್ಪರಾಶಿಯನ್ನು ಬಿಟ್ಟು ಮಾವಿನ ನನೆ 
ಯಲ್ಲಿಯೇ ನೆರೆಯುವಂತೆ. 


ಬಾಲ್ಯದಲ್ಲಿಯೇ ಶಿವನನ್ನು ಕುರಿತು ತಪಸ್ಸುಮಾಡಬೇಕೆಂಬ 
ಹಂಬಲ ಗಿರಿಜೆಗೆ, ಅದನ್ನು ತಪ್ಪಿಸಬೇಕೆಂಬ ಚಿಂತೆ ತಾಯಿಗೆ. ಆದುದ 
ರಿಂದಲೇ ಪಾರ್ವತಿಗೆ ಉಮೆ (ಉ-ಎಲೌ ಪಾರ್ವತಿ, ಮಾ-ತಪಸ್ಸು ಬೇಡ) 
ಎಂಬ ಹೆಸರೂ ಅನ್ವರ್ಥವಾಗುವುದು. ಸಾಮಾನ್ಯ ಬಾಲಿಕೆಯರಂತೆ 
ಅವಳೂ ಚೆಂಡಾಟ ಗೊಂಬೆಯಾಟಗಳಲ್ಲಿ ಮಗ್ಗಳಾಗುವಳು. ಆಗಾಗ್ಗೆ 
ಗಂಗಾನದಿಯ ಮರಳುದಿಣ್ಣೆ ಗಳಲ್ಲಿ ವಿಹರಿಸುವಳು. ಸಕಾಲದಲ್ಲಿ ಗುರು 
ಗಳಿಂದ ವಿದ್ಯೆಯನ್ನೂ ಕಲಿಯುವಳು. 


ಒಂದು ದಿನ ಹಿಮವಂತನ ಅರಮನೆಗೆ ನಾರದ ಮಹರ್ಷಿಯು 
ಆಗಮಿಸಿ, ಪಾರ್ವತಿಯ ಭವಿಷ್ಯವನ್ನು ಕುರಿತು ಈಕೆಯು ಸಕಲ ಶುಭ 
ಲಕ್ಷಣಗಳಿಂದ ಬೆಳಗುತ್ತಿದ್ದರೂ ಅಪುಂಗಳವೇಷದ, ತಾಯಿತಂಡೆಯ 


೯೨ ಗಿರಿಜಾಕಲ್ಯಾಣ ಮಹಾಪ್ರಬಂಧೆಂ 


ರಿಲ್ಲದ ನಿರ್ಗುಣನಾದ ದಿಗಂಬರನು ಇವಳ ಪತಿಯಾಗುನನು ಎನ್ನುವನು. 
ಆ ಮಾತುಗಳನ್ನು ಕೇಳಿ ಮೇನಾ ಹಿಮವಂತರು ದುಃಖಿತರಾಗುವರು. 
ಶಿನನೇ ತನ್ನ ಪತಿಯೆಂದು ಅರಿತ ಪಾರ್ವತಿ ಮನಸ್ಸಿನಲ್ಲಿಯೆ ಹಿಗ್ಗುವಳು. 
ಆಗ ನಾರದನು ದಕ್ಷನ ಮಗಳಾದ ದಾಕ್ಸಾಯಣಿಯೆ ಅವರಿಗೆ ಮಗಳಾಗಿ 
ಹುಟ್ಟಿರುವಳೆಂದು ಅವರನ್ನು ಎಚ್ಚರಿಸಿ ಜಗದೊಡೆಯನಾದ ಶಂಭುವು 
ಅನೇಕ ರೂಪಗಳನ್ನು ಧರಿಸಬಲ್ಲನೆಂದೂ, ಕೆಟ್ಟ ಲಕ್ಷಣಗಳಂತೆ ಕಾಣುವು 
ವೆಲ್ಲ ಅನನಲ್ಲಿ ಸಮ್ಗುಣಗಳೇ ಆಗಿವೆಯೆಂದೂ ಗಿರಿಜೆಗೆ ಶಿನನೇ ತಕ್ಕ 
ವರನೆಂದೂ ದ ಹೇಳಿ ಆಕೆಯು ತಸಸ್ಸಿನಿಂದಲೇ ಶಿನನನ್ನು 
ಒಲಿಸಬೇಕೆಂದು ತಿಳಿಸಿ ಹೊರಟುಹೋಗುನನು. 

ಆದರೆ ಹಡೆದ ತಾಯಿಗೆ ಮಗಳು ಸುಂದರನೂ ಸುಲಕ್ಷಣನೂ 
ಸತ್ಛುಲಪ್ರಸೂತನೂ ಆನ ವರನನ್ನು ಮದುವೆಯಾಗಬೇಕೆಂಬ ಇಷ್ಟ. 
ಪರ್ವತರಾಜನು ಪತ್ನಿಯನ್ನು ಉಚಿತ ವಚನಗಳಿಂದ ಸಮಾಧಾನಗೊಳಿಸಿ 
ತಪಸ್ಸಿನ ವಿಧಿನಿಯಮಗಳನ್ನು ಮಗಳಿಗೆ ಉಪದೇಶಮಾಡುವಂತೆ ಹೇಳಿ 
ಕಳುಹಿಸುವನು. ಪತಿಯ ಆಣತಿಯನ್ನು ಹೊತ್ತು ಮೇನೆ ಮಗಳ ಬಳಿಗೆ 
ಹೋಗುವಳು. ಮಗಳ ಸುಕುಮಾರ ಶರೀರ ಅವಳ ಕಣ್ಣಿಗೆ ಕಂಡ 
ಕೂಡಲೇ, ಕಣ್ಣುಗಳಲ್ಲಿ ನೀರು ಮುಕ್ಕುಳಿಸುವುದು, ಅವಳ ಬಗೆ ಕದಡು 
ವುನು. ಸರ್ವಜ್ಞೆಯಾದ ಪಾರ್ವತಿ ತಾಯಿಯ ಇಂಗಿತವನ್ನು ಅರಿತವ 
ಳಾಗಿ, ಅಂದು ಅಜಮುಹೂರ್ತದಲ್ಲಿ ಒಬ್ಬ ಬ್ರಾ ತ್ರಿಹ್ಮಣ ತಪಸ್ವಿ ಬಂದು 
ಪ್ರೀತಿಪೂರ್ವಕವಾಗಿ ಶಿವನನ್ನು ಕುರಿತು 'ತನಸ್ಳುಮಾಡು ಕ ಹೇಳಿ 
ಹೊರಟುಹೋದಂತೆ ತಾನು ಕನಸು ಕಂಡುದಾಗಿ ತಿಳಿಸುವಳು. ನಾರದನು 
ಹೇಳಿದಂತಹೆ ಲಕ್ರಣಗಳುಳ್ಳ ಒಬ್ಬ ಮಹಾ ತಪಸ್ತಿಯು ತಸವನ್ನಾಚರಿಸಲು 
ತನ್ನ ನಗರದ ಸಮಾಸಕ್ಕೆ ಬಂದಂತೆಯೂ, ತಾನು ಪಾರ್ವತಿಯೊಡನೆ 
ಅವನ ಬಳಿಗೆ ಹೋಗಿ ನೋಡಿದಾಗ ಆ ಮಹಾತಪಸ್ವಿ ಶಂಕರನೇ ಆಗಿದ್ದು 
ದಾಗಿಯೂ, ಪಾರ್ವತಿಗೂ ಶಂಕರನಿಗೂ ಮಾತುಕತೆ ನಡೆದನಂತರ 
ಶಂಕರನ ಆಜ್ಞೆಯಿಂದಲೇ ಆಕೆ ಶಿವನನ್ನು ಭಕ್ತಿಯಿಂದ ಸೇವಿಸತೊಡಗು 
ಕ್ರಿದ್ದಂತೆಯೂ, ತಾನೂ ಅದೇ ಮುಹೂರ್ತದಲ್ಲಿ ಕನಸು ಕಂಡುದಾಗಿ 
ಹಿಮನಂತನು ಪಶ್ಚೀ ಪುಕ್ರಿಯರಿಗೆ ಅರುಹುವನು. ಅನಂತರ ಅವರು 


ಪರಿಶಿಷ್ಟ ೯೩ 


ಸ್ಪನ್ನಫಲಪ)್ರಸ್ತಿಯ ನಿರೀಕ್ಷೆಯಲ್ಲಿ ಕೆಲವು ದಿನಗಳನ್ನು ನೂಕುನರು. 

ಸತೀವಿರಹೆದಿಂದ ವ್ಯಗ್ರನಾದ ಪರಮೇಶ್ವರನು ಅಲ್ಲಲ್ಲಿ ಅಲೆದಾ 
ಡುತ್ತ ತಸಸ್ಸಿಗಾಗಿ ಕೆಲವು ಗಣಗಳೊಡನೆ ಹಿಮಾಲಯಕ್ಕೆ ಆಗಮಿಸು 
ವನು. ಗಿರಿರಾಜನು ಅವನ ಬಳಿಗೆ ಹೋಗಿ ಭಕ್ತಿಭಾವದಿಂದ ಸ್ತುತಿಸಿ 
ತನ್ನ ಕೈಂಕರ್ಯವನ್ನು ಸ್ವೀಕರಿಸಬೇಕೆಂದು ಅನನನ್ನು ಬೇಡಿಕೊಳ್ಳು 
ವನು. ಈಶ್ವರನು ಪ್ರಸನ್ನವದನನಾಗಿ ಆ ತಪ್ಪಲಲ್ಲಿ ರಹಸ್ಯವಾಗಿ ತಪನ 
ನ್ನಾಚರಿಸಲು ತಾನು ಬಂದಿರುವುದಾಗಿಯೂ, ತನ್ನ ತಪಸ್ಸಿಗೆ ಯಾವ 
ಅಡ್ಡಿಯೂ ಬರದಂತೆ ನೋಡಿಕೊಳ್ಳಬೇಕೆಂದೂ ಗಿರಿರಾಜನಿಗೆ ಹೇಳುವನು. 
ಆಮೇಲೆ ಗಿರಿರಾಜನು ಮನೆಗೆ ಹಿಂದಿರುಗಿ ಶಿವನ ತಸಸ್ಸಿಗೆ ಯಾನ 
ಅಡ್ಡಿಯೂ ಆಗದಂತೆ ಏರ್ಪಾಡು ಮಾಡುವನು. 

ಮತ್ತೊಂದು ದಿನ ಪರ್ವತರಾಜನು ಮಗಳನ್ನು ಶಿವನ ಸೇನೆಗೆ 
ನಿಯಮಿಸುವ ಉದ್ದೇಶದಿಂದ ಶಂಕರನಲ್ಲಿಗೆ ಕರೆನೊಯ್ದು “ಈ ನನ್ನ 
ಪುತ್ರಿಯು ನಿನ್ನನ್ನು ಸೇವಿಸಲು ಬಂದಿದ್ದಾಳೆ. ಇಬ್ಬರು ಸಖಿಯರೊಡ 
ಗೂಡಿದ ಈಕೆಯನ್ನು ಇಲ್ಲಿ ನಿನ್ನ ಸೇನೆಗಾಗಿ ಇರಿಸಿ ಹೋಗಬಹೆದಾದಕೆ 
ನುನು ಅನುಗೃಹೀತನಾದಂತೆಯೆ” ಎಂದು ಹೇಳು ತನು. ಆಗ ಈಸ್ತರನು 
ಪ್ರಥಮಾರೂಢಯೌನನೆಯಾದ ಉಮೆಯನ್ನು ನೋಡಿ ಮತ್ತೆ ಧ್ಯಾನಾ 
ರೂಢೆನಾಗುನನು. ಗಿರಿರಾಜನು ಪುನಃ ಪುನಃ ಪ್ರುರ್ಥಿಸಲು ಈಶ್ವರ 
ಬಹಿರ್ಮುಖನಾಗಿ “ಗಿರಿಜೆಯು ಇಲ್ಲಿ ಸುಳಿಯಕೂಡದು; ಇವಳನ್ನು 
ಕರೆತರುವುದಾದರೆ ನಿನಗೆ ದರ್ಶನವು ದೊರೆಯಲಾರದು? ಎನ್ನುವನು. 
ಹಿನುವಂತನ ವಾದಕ್ಕೆ ಶಂಕರ ಸಗ್ಗುವುದಿಲ್ಲ. ಗಿರಿಜೆಯೇ ಮುಂದೆ 
ಬಂದು ಶಂಕರನಿಗೆ ನಮುಸ್ಟರಿಸಿ ಅವನೊಡನೆ ವಾದಿಸುವಳು. “ಕ ಜ್ಞಾನ 
ವಿಶಾರದನಾದ ಯೋಗೀಶ್ವರ, ನೀನು ಯಾರು? ಪ್ರಕೃತಿ ಯಾರು? ನಿನ್ನ 
ತಸಶ್ಶಕ್ತಿಯೇ ಪ್ರಕೃತಿಯಲ್ಲವೆ? ಪ್ರಕೃತಿಯಿಲ್ಲದಿದ್ದರೆ ನಿನಗೆ ಲಿಂಗ 
ರೂಪವು ಹೇಗೆ ಉಂಟಾಗುತ್ತಿತ್ತು? ಆ ಪುಕೃತಿಯೇ ನಾನಲ್ಲವೆ?” 
ಎಂದು ಪ್ರಶ್ನಿಸುವಳು. “ಅದು ಸಾಂಖ್ಯಶಾಸ್ತ್ರದ ಮಾತಾಯಿತು. 
ಆದರೆ ವೇದಾಂತದರ್ಶನದಲ್ಲಿ ಹೇಳುವಂತೆ ನಾನು ಶುದ್ಧಬ್ರಹ್ಮನು. 
ಮಾಯೆಯಿಂದ ಈಶ್ವರನಾಗಿದ್ದೇನೆ. ಆ ಮಾಯೆ ನನಗೆ ಅಧೀನಳು” 


೯೪ ಗಿರಿಜಾಕಲ್ಮಾಣ ಮಹಾಪ್ರಬಂಧಂ 


ಎಂದು ಈಶ್ವರನು ಮಾರುತ್ತರವ್ಹೀಯುವನು. ಕೊನೆಗೆ ಪಾರ್ವತಿಯೇ 
ಗೆಲ್ಲುವಳು. ಈಶ್ವರ ಸರ್ವತರಾಜನ ಬೇಡಿಕೆಗೆ "ಅಸ್ತು' ಎನ್ನುವನು. 
ಪ್ರತಿದಿನವೂ ಗಿರಿಜೆ ಅರಮನೆಯಿಂದ ಬಂದು ಷೋಡಶೋಪಚಾರಗಳಿಂದ 
ಶಂಕರನನ್ನು ಅರ್ಚಿಸಿ ಹಿಂದಿರುಗುವಳು. ಬಹುಕಾಲದವರೆಗೆ ಈ ಕ್ರಮ 
ನಡೆಯುವುದು. ಆಗಾಗ್ಗೆ ಅವಳು ಶಂಕರನಿಗೆ ಕಾಮೋದ್ರೇಕವುಂಬಾಗು 
ವಂತೆ ತಾಳಲಯಬದ್ಧವಾಗಿ ಸುಶ್ರಾವ್ಯವಾಗಿ ಗಾನಮಾಡುವಳು. ಪುಷ್ಟ, 
ದರ್ಭೆ, ಸಮಿತ್ತುಗಳನ್ನು ತಾನೇ ತಂದು ಶಿನನಿಗೆ ಕೈಮುಟ್ಟಿ ಕೊಡುವಳು. 
ಶಂಕರನ ತಪೋಭೂಮಿಯನ್ನು ಆಗಾಗ್ಗೆ ಜೊಕ್ಕಟಮಾಡುವಳು. 
ಒಮ್ಮೊಮ್ಮೆ ಚಂದ್ರಶೇಖರನ ಸುಂದರ ವದನವನ್ನು ಬಯಕೆ ತುಂಬಿದ 
ಕಣ್ಣುಗಳಿಂದ ನೋಡುತ್ತ ನೋಡುತ್ತ ಶಂಕರನನ್ನು ಚಕಿತಗೊಳಿಸುವಳು. 
ಆದರೆ ಅವಳು ಎಷ್ಟೇ ಚೆಲುವೆಯಾಗಿದ್ದರೂ ಮನುಷ್ಯದೇಹವನ್ನು ಧರಿಸಿ 
ಅಶುದ್ಧ ಳಾಗಿರುವುದರಿಂದ ತಪಸ್ಸನ್ನು ಮಾಡಿ ಪರಿಶುದ್ಧಳಾಗುವೆ ತನಕ 
ಅವಳನ್ನು ಸ್ವೀಕರಿಸುವುದಿಲ್ಲವೆಂದು ಯೋಚಿಸಿ ಮೊದಲಿನಂತೆ ಧ್ಯಾನಾ 
ಸಕ್ತನಾಗುವನು. 


ಅತ್ತ ತಾರಕನು ಹುಟ್ಟಿ, ಸುದೀರ್ಫಕಾಲ ತಪಸ್ಸುಮಾಡಿ, ಬ್ರಹ್ಮ 
ನಿಂದ ವರವನ್ನು ಪಡೆದು ಮೂರು ಲೋಕಗಳಿಗೂ ಕಂಟಕಪ್ರಾಯನಾಗಿ 
ಮೆರೆಯುತ್ತಿರುತ್ತಾನೆ. ದೇವತೆಗಳು ಅವನ ಪೀಡೆಯನ್ನು ತಾಳಲಾರದೆ 
ಹಿರಣ್ಯಗರ್ಭನಲ್ಲಿ ಮೊರೆಯಿಡುವರು. ಪಾರ್ವತಿಯಲ್ಲಿ ಶಿನನಿಂದ ಹುಟ್ಟಿದ 
ಕುಮಾರನಿಂದಲ್ಲದೆ ತನ್ನಿಂದಾಗಲಿ ವಿಷ್ಣುವಿನಿಂದಾಗಲಿ ತಾರಕಾಸುರನ 
ಸಂಹಾರ ಸಾಧ್ಯವಿಲ್ಲೆ ೦ದೂ, ಶಂಕರನು ಬಹಿರ್ಮುಖನಾಗಿ ಪಾರ್ವತಿಯ 
ಕೈಹಿಡಿಯುವಂತೆ ಪ್ರಯತ್ನಮಾಡುವುದೇ ಕ್ಷೇಮಕರ ಎಂದೂ ಬ್ರಹ್ಮನು 
ನುಡಿಯುವನು. ಅನಂತರ ದೇವೇಂದ್ರನು ಮನ್ಮಥನನ್ನು ಸ್ಮರಿಸಿ ಬರ 
ಮಾಡಿಕೊಂಡು ದೇವತೆಗಳಿಗೆ ಒದಗಿರುವ ಸಂಕಟವನ್ನು ಮನಕರಗುವಂತೆ 
ಚಿತ್ರಿಸುವನು. 


ದಾತುಃ ಪರೀಕ್ಷಾ ದುರ್ಭಿಕ್ಷೇ ರಣೇ ಶೂರಸ್ಯ ಜಾಯತೇ | 
ಆಸತ್ಸಾಲೇ ತು ಮಿಶ್ರಸ್ಯಾ ಶಕ್ತೌ ಸ್ತ್ರೀಣಾಂ ಕುಲಸ್ಯ ಹಿ | 


ಪರಿಶಿಷ್ಟ ೯೫ 


ವಿನಯೇ ಸೆಂಕಟೇ ಪ್ರಾಸ್ತೇ3ನಿತಥಸ್ಯ ಪರೋಕ್ಷತಃ | 

ಸುಸ್ನೇಹಸ್ಕ ತಥಾ ತಾತ ನಾನ್ಯಥಾ ಸತ್ಯಮಾರಿತಂ | 
ಎಂಬಂತೆ “ ಸಂಕಟದಲ್ಲಿ ಸ್ನೇಹೆ ಪರೀಕ್ಷೆಗೀಡಾಗುತ್ತದೆ; ಈಗ ಲೋಕ 
ಕಲ್ಯಾಣಕಾರಕವಾದ ಈ ಕಾರ್ಯ ನಿನ್ನಿಂದ RR ಇದರಿಂದ 
ನಿನ್ನ ಪ್ರತಾಸವೂ ಲೋಕದಲ್ಲಿ ಚಿರಕಾಲ ನಿಲ್ಲುತ್ತದೆ” ಎಂದು ಒತ್ತಿಹೇಳಿ 
ಅವನನ್ನು ಪುಸಲಾಯಿಸುವನು.' “ ಸಂಕಟೇ ಬಹು ಯೋ ಬ್ರೂತೇ ಸ 
ಕೆಂ ಕಾರ್ಯಂ ಕರಿಷ್ಯತಿ” (ಸಂಕಟ ಸಂಭವಿಸಿದಾಗ ಬಹುವಾಗಿ ಮಾತಾ 
ಡುವವನು ಏನೂ ಮಾಡಲಾರ) ಎಂದು ಮನ್ಮಥ ಇಂತವ್ರನಕಲ್ಲಿ ಆಶ್ವಾಸನ 
ವನ್ನು ಹುಟ್ಟಿಸಿ ಶಿವನ ಮಾಯೆಯಿಂದ ಆನಂಸಲ್ಪಟ್ಟನನಾಗಿ sd 
ಕಾರ್ಯಕ್ಕೆ ಸಂತೋಷದಿಂದ ಒಪ್ಪುವನು. 


ಪತ್ನೀಪರಿನಾರ ಸಮೇತನಾದ ಮನ್ಮಥ ಗರ್ವಿಷ್ಠನಾಗಿ ಮಹೇಶನ 
ತಪೋನನನನ್ನು ಪ್ರವೇಶಿಸುವನು. ಅಕಾಲದಲ್ಲಿ ವಸಂತೋದಯವಾಗು 
ವುದು. ಎಲ್ಲ ಪ್ರಾಣಿಗಳಿಗೂ ಕಾಮವಿಕಾರ ಉಂಟಾಗುವುದು. ಆದರೆ 
ಆ ಸ್ಥಾಣು ಚಲಿಸುವುದಿಲ್ಲ ಮನ್ಮಥನು ತುಂಬಾ ಭಯಗೊಳ್ಳುನನು. 
ಆ ಸಮಯ.ಕೈ ಸರಿಯಾಗಿ ಪಾರ್ವತಿಯು ಶಿನಪೂಜೆಗಾಗಿ ಪುಷ್ಪಗಳನ್ನು 
ತೆಗೆಮುಕೊಂಡು ಸಖಿಯಕೊಡಕೆ ಅಲ್ಲಿಗೆ ಬರುವಳು. ಸೌಂದರ್ಯನಿಧಿ 
ಯಾವ ಪರ್ವತಾತ್ಮಜೆಯ ಆಗಮನದಿಂದ ಶಿನನು ಧ್ಯಾಕವನ್ನು ಬಿಟ್ಟು 
ಬಹಿರ್ಮುಖನಾಗುವನು. ಅದೇ ಸಮಯನನ್ನು ಕಾಯುತ್ತಿದ್ದ ಮನ್ಮಥನು 
ಶಂಕರನ ಮೇಲೆ Whee ಮಾಡುವನು. ಅಂಗಾಂಗಗಳಲ್ಲಿ 
ಶೃಂಗಾರಭಾವವನ್ನು ಪ್ರಕಟಿಸುತ್ತ ಸ್ತ್ರೀ ಸ್ಪಭಾವವಾದ ಲಜ್ಜೆ ಯಿಂದೆ 
ನಿಂತಿದ್ದ ಗಿರಿಜೆಯನ್ನು ಹ್ಯಾ 8 81 ಸೌಂದರ್ಯವನ್ನು 
ಮೆಚ್ಚಿ ಅಂಗಾಂಗಗಳನ್ನು ಮನಸ್ಸಿನಲ್ಲಿಯೇ ವರ್ಣಿಸತೊಡೆಗುವನು. 
SEER ಮತ್ತೆ ಕೂಡಲೇ ಎಚ್ಚತ್ತು “ ಘೋರತಪಸ್ಟಿಯಾದ 
ನನ್ನ್ನ ಮನಸ್ಸು ಚಂಚಲವಾಗುವುದಕ್ಕೆ ಕತ ಯಾನನೋ 
ದುಷ್ಟನು ನನ್ನ ಮನಸ್ಸು ವಿಕಾರಹೊಂದುವಂತೆ ಮಾಡಿರಬೇಕು ” ಎಂದು 
ಕೊಂಡು ಸುತ್ತಲೂ ಕಣ್ಣು ಹೊರಳಿಸಿ ನೋಡುತ್ತಾನೆ. ಆ ಕೂಡಲೇ 


೪೬ ಗಿರಿಜಾಕಲ್ಮಾಣ ಮಹಾಪ್ರಬಂಧೆಂ 


ಬಾಣವನ್ನು ಹೆಡೆಗೇರಿಸಿ ಎಳೆಯುತ್ತ ಗರ್ವದಿಂದ ಮೆರೆಯುತ್ತಿದ್ದ ಮೂಢ 
ಜೇತಸನಾದ ಮದನನು ಕಾಣುವನು. ಶಂಕರನು ಮಹಾಕ್ರೋಧದಿಂದ 
ನೋಡುತ್ತಿರುವಾಗಲೇ ಮನ್ಮಥನು ಅಂತರಿಕ್ಷದಲ್ಲಿ ನಿಂತು ಮಹಾಬಲಿಷ್ಠ 
ವಾದೊಂದು ಪುಷ್ಪಬಾಣವನ್ನು ಪ್ರಯೋಗಿಸುವನು. ಆ ಬಾಣ ಕೋಸ 
ಗೊಂಡ ಮಹೇಶ್ವರನಲ್ಲಿ ಹಾಗೆಯೇ ಶಾಂತನಾಗುವುದು. ವ್ಯರ್ಥಸ್ರಯತ್ನ 
ನಾಗಿ ಭಯಗೊಂಡ ಮನ್ಮಥನು ಮತ್ತೆ ದೇವತೆಗಳನ್ನು ಸ್ಮರಿಸುವನು. 
ಅವರು ಬಂದು ಶಿವನಿಗೆ ನಮಸ್ಕರಿಸಿ ಸ್ತೋತ್ರಮಾಡುತ್ತಿದ್ದಂತೆ ಯೇ 
ಕ್ರುದ್ಧನಾದ ರುದ್ರನ ಹಣೆಗಣ್ಣಿನಿಂದ ಪ್ರಲಯಾಗ್ನಿ ಹೊರಚಿಮ್ಮಿ ಮನ್ಮಥ 
ನನ್ನು ಸುಟ್ಟು ಭಸ್ಮಮಾಡುವುದು. ಢಿರಾಶಳಾದ ಪಾರ್ವತಿ ದುಗುಡ 
ದಿಂದ ಮನೆಗೆ ಹಿಂದಿರುಗುವಳು. 

ಪತಿವಿರಹಿತೆಯಾದ ರತಿ ದುಃಖಾತಿಶಯದಿಂದ ಮೂರ್ಛೆ ಹೊಂದು 
ವಳು. ಮತ್ತೆ ಪ್ರಜ್ಞೆ ತಿಳಿದ ಮೇಲೆ ವಿಧವಿಧವಾಗಿ ಗೋಳಾಡುವಳು. 
ಇಂದ್ರಾದಿ ದೇವತೆಗಳು ಅಲ್ಲಿಗೆ ಬಂದು ರತೀದೇವಿಯನ್ನು ಸಮಾಧಾನ 
ಗೊಳಿಸಿ ಮದನನ ಭಸ್ಮವನ್ನು ತೆಗೆದಿಟ್ಟಿರಬೇಕೆಂದೂ, ಶಂಕರನು ಪುನಃ 
ಅವನನ್ನು ಬದುಕಿಸುವನೆಂದೂ, ಅವಳ ಎದೆಯಲ್ಲಿ ಧೈರ್ಯದ ಬೀಜ 
ವನ್ನು ಬಿತ್ತಿ ಈಶ್ವರನ ಸಮಾಸಕ್ಕೆ ಹೋಗಿ “ ಪರೋಪಕಾರಕ್ಕಾಗಿ ಪ್ರಾಣ 
ವನ್ನು ತೆತ್ತ ಮದನನನ್ನು ಬದುಕಿಸಿಕೊಡಬೇಕು” ಎಂದು ಬೇಡಿಕೊಳ್ಳು 
ನರು. ಈ ಮನ್ಮಥನೆ ಮುಂದೆ ಪ್ರದ್ಯುಮ್ನ ನೆಂಬ ಹೆಸರಿನಿಂದ ಶ್ರೀಕೃಷ್ಣನ 
ವ:ಗನಾಗಿ ಹುಟ್ಟುವನೆಂದೂ, ಅಲ್ಲಿಯವರೆಗೆ ಇವನು ಅನಂಗನಾಗಿಯೇ 
ಇರುವನೆಂದೂ ಈಶ್ವರನು ಹೇಳುವನು. 


ಇತ್ತ ತಂದೆಯ ಮನೆಯನ್ನು ಸೇರಿದ ಗಿರಿಜೆ ವಿರಹವೇದನೆಯಿಂದ 
ಕೊರಗುವಳು. ತನ್ನ ರೂಪಲಾನಣ್ಯವನ್ನು ನಿಂದಿಸಿಕೊಳ್ಳುವಳು. ಎಲ್ಲಿ 
ದ್ದರೂ ಶಿವನ ಚಿಂತೆ; ಶಿವಧ್ಯಾನ. ಒಂದೊಂದುಬಾರಿ ವಿರಹನ್ಯಥೆಯನ್ನು 
ತಾಳಲಾರದೆ ಮೂರ್ಛೆ ಹೋಗುವಳು. ಹೀಗಿರಲು ಕಾಮಜಾರಿಯಾದ 
ನಾರದನು ಬಂದು ಉಮೆಯನ್ನು ಕರೆದು "ನೀನು ಮಹಾದೇವನನ್ನು 
ತಹ್ಕಿಕರವಾಗಿ ಸೇವಿಸಿರುವೆ. ಆದರೆ ಆ ಪೂಜೆಯಲ್ಲಿ ಸೌಂದರ್ಯಗರ್ವ 


ಪರಿಶಿಷ್ಟ ೪೭ 


ಬೆಕೆತಿದ್ದಿತು ಆ ಗರ್ವವನ್ನು ದೀನದಯಾಳುವಾದ ಈಶ್ವರನು ದಗ್ಗ 
ಗೊಳಿಸಿದ್ದಾನೆ. ಅನನು ಭಕ್ತವತ್ಸಲನು. ಅಂಥವನನ್ನು ನಿಯಮಬದ್ಧ 
ವಾದ ತಪಸ್ಸಿನಿಂದ ಬಹುಕಾಲ ಆರಾಧಿಸಬೇಕು. ತಪಸ್ಸಿನಿಂದ ಪರಿಶುದ್ಧ 
ಳಾದ ನಿನ್ನನ್ನು ಅನನು ವರಿಸುವನು ಎಂದು ಹೇಳಿ ಅವಳಿಗೆ ಶಿವ 
ಪಂಚಾಕ್ಷರೀ ಮಂತ್ರನನ್ನು ವಿಧಿನತ್ತಾಗಿ ಉಪದೇಶಮಾಡುವನು. 

ಪಾರ್ವತೀದೇವಿ ತಪಸ್ಸು ಮಾಡುವುದು ಮೇನಾದೇವಿಗೆ ಒಫ್ಬಿಗೆ; 
ಆದರೆ ಮನೆಯಲ್ಲಿಯೇ ಇದ್ದುಕೊಂಡು ತಪಸು ಮಾಡಲೆಂಬುದೇ ಅವಳ 
ಬಯಕೆ. ಇದರಿಂದ ಉಮೆಯು ತುಂಬ ದುಃಖಿತಳಾಗುವಳು. ಮಗಳ 
ಅಪಾರ ದುಃಖವನ್ನು ನೋಡಲಾರದೆ, ಅವಳ ಮೇಲಣ ಅನುರಾಗದಿಂದ 
ಮೇನೆಯೂ ಸಮ್ಮತಿಸುವಳು. ಬಳಿಕ ಪಾರ್ವತಿ ತಪೋಯೋಗ್ಯವಾದ 
ಉಡಿಗೆಗಳನ್ನು ಧರಿಸಿಕೊಂಡು ತಪೋಭೂಮಿಯನ್ನು ಸೇರಿ ತಪಸ್ಸನ್ನಾ 
ರಂಭಿಸುವಳು. 

ಗಿರಿಜೆಯ ತಸಸ್ಸು ಸಾಮಾನ್ಯವಾದುದಲ್ಲ. ಉರಿಬೇಸಗೆಯಲ್ಲಿ 
ಪ್ರಜ್ವಲಿಸುವ ಅಗ್ನಿಯ ನಡುವೆ ಕುಳಿತು ಶಿವಪಂಚಾಕ್ಷರಿಯನ್ನು ಜಪಿಸು 
ವಳು. ಮಳೆಗಾಲದ ಸುರಿಮಳೆಯಲ್ಲಿ ಸುತ್ತುವರಿದ ಹೆರಿನೀರಿನಲ್ಲಿ ಶೀತಲ 
ವಾದ ಶಿಲೆಯಮೇಲೆ ಕುಳಿತು ತಪವನ್ನಾ ಚರಿಸುವಳು. ಹೇಮಂತಖಯತುವಿ 
ನಲ್ಲಿ ನೀರಿನಲ್ಲಿ ನಿಂತು ಧ್ಯಾನಪರಳಾಗುವಳು. ಶಿಶಿರಯತುವಿನಲ್ಲಿ ಅನ್ನ 
ನೀರು ಮುಟ್ಟದೆ ಶಿವಧ್ಯಾನದಲ್ಲಿ ಲೀನವಾಗುವಳು. ಆದರೂ ತಾನು 
ಬೆಳೆಸಿದ ವೃಕ್ಷಗಳಿಗೆ ಅವಕಾಶವಿದ್ದಾಗ ನೀರೆರೆಯುವುದನ್ನಾಗಲಿ, ಬಂದ 
ಅತಿಥಿಗಳಿಗೆ ಸತ್ತಾರ ನೀಡುವುದನ್ನಾಗಲಿ ಅವಳು ಮರೆಯುವುದಿಲ್ಲ. 
ಹೀಗೆ ಬಹುಕಾಲ ಯಾವ ಕ್ಲೇಶಕಂಟಕಗಳನ್ನೂ ಗಣನೆಗೆ ತಂದುಕೊಳ್ಳದೆ 
ತಪಸ್ಸು ಮಾಡುವಳು. ಕೊನೆಕೊನೆಗೆ ಉಪವಾಸವಿದ್ದು ಜಪದಲ್ಲಿ ಲೋಕ 
ವನ್ನೇ ಮರೆಯುವಳು. ಹೀಗೆ ಅರವತ್ತುಸಾವಿರ ವರ್ಷಗಳು ಜಾರುವುವು. 
ಅವಳ ಉಗ್ರತಪಸ್ಸನ್ನು ಕಂಡ ಮಿಕ್ಕೆಲ್ಲ ಮುನಿಗಳು ಚಕಿತರಾಗುವರು. 


ಒಂದಾನೊಂದು ದಿನ ಹಿಮವಂತನು ಪತ್ನೀಪುತ್ರರೊಂದಿಗೆ ಪಾರ್ವ 
ತಿಯ ತಪೋಸಿವೇಶನಕ್ಕೆ ಬಂದು, ಅವಳನ್ನು ಕುರಿತು * ಎಲೌ ಶಿವೆ, 
13 * 


೯೪೮ ಗಿರಿಜಾಕಲ್ಯಾಣ ಮಹಾಪ್ರಬಂಧೆಂ 


ನಿನ್ನೀ ತಪಸ್ಸು ನಿರರ್ಥಕ. ವಿರಕ್ತನಾದವನು ಎಲ್ಲಿಯಾದರೂ ಅನುರಕ್ತ 
ನಾಗುವುದುಂಟಿ? ಸುಮಕೋಮಲಳಾದ ನೀನು ಕಾಯಕ್ಸೇಶಗಳನ್ನು 
ಸೆಹಿಸಿ ತಪಸ್ಸುಮಾಡುವುದು ಉಚಿತವಲ್ಲ. ಕಾಮಾರಿಯಾದ ಶಿವನು 
ಕಾಮಿಯಾಗನು. ಆಕಾಶದ ಚಂದ್ರ ಹೇಗೆ ದುರ್ಲಭನೋ ಶಂಕರನೂ 
ಹಾಗೆಯೆ ದುರ್ಲಭನು ಎಂದು ಹೇಳುವನು. ಅದೇ ರೀತಿ ಇತರ ಬಂಧು 
ಗಳೂ ನಿವೇದಿಸಿಕೊಳ್ಳುವರು. ಆದರೆ ಪಾರ್ವತಿಯ ಛಲ ಚಲಿಸುವುದಿಲ್ಲ. 
ಬಂದ ಬಂಧುಗಳು ವಿಫಲರಾಗಿ ಮರಳುವರು. 

ಪಾರ್ವತಿಯ ತಪೋಜ್ವಾಲೆಯಿಂದ ಇಡೀ ವಿಶ್ವವೆ ತಳಮಳ 
ಗುಟ್ಟುವುದು. ದೇವತೆಗಳೆಲ್ಲ ಬ್ರಹ್ಮನಲ್ಲಿ ಮೊರೆಯಿಡುವರು. ಬ್ರಹ್ಮೆ 
ಅವರೊಡನೆ ಮಹೇಶ್ವರನ ಬಳಿಗೆ ತೆರಳಿ ಅವನನ್ನು ಪರಿಪರಿಯಾಗಿ 
ಸ್ತುತಿಸುವನು. ಶಂಕರನು ಪ್ರಸನ್ನನಾಗುವನು. ಆದರೆ ಪಾರ್ವತಿಯನ್ನು 
ಮದುವೆಯಾಗಲು ಅವನು ಇಷ್ಟಪಡುವುದಿಲ್ಲ; ದೇವತೆಗಳ ಇಷ್ಟಾರ್ಥ 
ನೆರವೇರುವುದಿಲ್ಲ. ಮತ್ತೆ ಈಶ್ವರ ಧ್ಯಾನಮಗೃನಾಗುವನು. ನಂದೀಶ್ವರನ 
ಸಲಹೆಯಂತೆ ಅವರು ಪುನಃ ಸ್ತೋತ್ರಗೈಯುವರು. 'ಶಿನನು ಮತ್ತೊಮ್ಮೆ 
ಬಹಿರ್ಮುಖನಾಗಿ ಸ್ತ್ರೀ ಸಂಬಂಧದಿಂದ ಉಂಟಾಗುವ ಕೇಡುಗಳನ್ನೆಲ್ಲ 
ದೇವತೆಗಳಿಗೆ ಬಿತ್ತರಿಸುವನು. ಕೊನೆಗೆ ಭಕ್ತರ ಅನನ್ಯಭಕ್ತಿಗೆ ಕಟ್ಟು 
ಬಿದ್ದು ಭಕ್ತನತ್ಸಲನಾದ ಶಿವ ಗಿರಿಜೆಯನ್ನು ಮದುವೆಮಾಡಿಕೊಳ್ಳಲು 
ಸಮ್ಮತಿಸುವನು. 

ಕೆಲವು ದಿನಗಳ ನಂತರ ಸಪ್ತರ್ಷಿಗಳು ಈಶ್ವರನ ಕರೆಯನ್ನು 
ಮನ್ನಿಸಿ ಬರುವರು. ಪಾರ್ವತಿಯ ಮನಸ್ಸಿನ ದೃಢತೆಯನ್ನು ಒರೆದು 
ನೋಡಿ ಬರಬೇಕೆಂದು ಶಂಕರನು ಅವರಿಗೆ ಅಪ್ಪಣೆಮಾಡುವನು. ಅವರು 
ಪಾರ್ವತಿಯ ಸಮಿಾಪವನ್ನು ಸೇರಿ ಈಶ್ವರನನ್ನು ಜರೆದು, ವಿಷ್ಣು ವೇ 
ಅವಳಿಗೆ ಯೋಗ್ಯನಾದ ಪತಿಯೆಂದು ಹೇಳುವರು. ಆದರೆ ಅಚಲಪುತ್ರಿ 
ಶಿವನ ಕಲ್ಯಾಣಗುಣಗಳನ್ನು ವಿವರಿಸಿ ಅವನೇ ತನ್ನ ಪತಿಯೆಂದು ನಿಶ್ಚಿತ 
ವಾಗಿ ನುಡಿಯುವಳು. ಖುಹಿಗಳು ಅವಳನ್ನು ಹರಸಿ ಹಿಂದಿರುಗುವರು. 

ಅನಂತರ ಶಿವನು ವೃದ್ಧಬ್ರಹ್ಮಚಾರಿಯಾಗಿ ಪಾರ್ವತಿಯ ತಪೋ 
ವನಕ್ಕೆ ಬರುವನು. ಅತಿಥಿಸೆನ್ಮಾನ ಪರಸ್ಪರ ಕುಶಲಸಂಭಾಷಣೆಗಳಾದ 


ಪರಿಶಿಷ್ಟ ೯೯ 


ಸ ವೃದ್ಧ ನು ಆಕೆಯನ್ನೂ ಆಕೆಯ ಸೆ ಸೌಂದರ್ಯಾತಿಶಯವನ್ನೂ ಹೊಗಳಿ 
ತಪಸ್ಸಿಗೆ ಕತರ ಕೇಳುವನು. ಪಾರ್ವತಿ ತನ್ನ ಮನೋ 
ನಿಶ್ಚಯವನ್ನು ವ್ಯಕ್ತಪಡಿಸಿ, ಈಶ್ವರ ತನ್ನ ತಪಸ್ಸಿಗೆ ಪುಸನ್ನವಾಗಿಲ್ಲ 
ವಾದುದರಿಂದ ತಾನು ಅಗ್ಲಿಪ್ರವೇಶಮಾಡಿ ಶರೀರವನ್ನು ತ್ಯಜಿಸುವುದಾಗಿ 
ಹೇಳಿ ಅಗ್ನಿಯನ್ನು ಪ್ರವೇಶಿಸುವಳು. ಅಗ್ನಿ ಅವಳನ್ನು ದಹಿಸದೆ ಚಂದ 
ನದಂತೆ ಶೀತಲವಾಗುವುದು. 

ಆಗ ವೃದ್ಧ ಬ್ರಹ್ಮಚಾರಿ ಪಾರ್ವತಿಯ ತಪಃಪ್ರಭಾವದ ವಿಷಯದಲ್ಲಿ 
ವಿಸ್ಮಯವನ್ನು ಸೂಚಿಸಿ ಈಶ್ವರನನ್ನು ವಿಧವಿಧವಾಗಿ ಹಳಿದು ಅನನು 
ಅವಳಿಗೆ ಅನುರೂಪನಾದ ಪತಿಯಲ್ಲವೆಂದು ಭರ್ತ್ವನೆಮಾಡುವನು. ನಿರ್ಗು 
ನೂ, ಮೃತ್ಯುಂಜಯನೂ, ಪರಬ್ರಹ್ಮನೂ ಆದ ಪರಮೇಶ್ವರನ ಮಹಿಮಾ 
ಸ್ವರೂಪವನ್ನು ಪಾರ್ವತಿ ಎಷ್ಟು ವಿಧವಾಗಿ ಬಣ್ಣಿಸಿದರೂ ಆ ವೃದ್ಧ ಶಿವ 
ನಿಂದೆಯನ್ನು ಬಿಡುವುದಿಲ್ಲ. ಶಿವನಿಂದೆಯನ್ನು ಮಾಡುವಷ್ಟೇ ಶಿವನಿಂದೆ 
ಯನ್ನು ಕೇಳುವುದೂ ಪಾಸಕರನೆಂದು ಯೋಚಿಸಿ, ವಧ್ಯನಲ್ಲದ ದುಷ್ಟ 
ಬ್ರಾಹ್ಮಣನನ್ನು ತ್ಯಜಿಸಿ ಸಖಿಯರೊಡಕೆ ಪಾರ್ವತಿ ಬೇರೆ ಕಡೆಗೆ ಹೊರಡ 
ಲುದ್ಯುಕ್ತಳಾಗುವಳು. ಕೂಡಲೇ ಶಿವನು ಅವಳ ಕೈಯನ್ನು ಹಿಡಿದು 
ಕೊಳ್ಳುವನು. ತನ್ನೆದುರಿಗೆ ಪ್ರ ಪ್ರತ್ಯಕ್ಷವಾದ ತನ್ನ ಆರಾಧ ದೇವತೆಯನ್ನು 
ಕಂಡು ಪಾರ್ವತಿ ಲಜ್ಜೆಯಿಂದ ತಲೆತಗ್ಗಿಸುವಳು. ಆಗ ಶಿವನು ಗಿರಿಜೆ 
ಯನ್ನು ಕುರಿತು "ಇದು ಮೊದಲುಗೊಂಡು ನಾನು ನಿನ್ನ ದಾಸನು. 
ನೀನು ತಪಸ್ಸಿನಿಂದಲೂ ಸೌಂದರ್ಯದಿಂದಲೂ ನನ್ನನ್ನು ಕೊಂಡು 
ಕೊಂಡುಬಿಟ್ಟಿರುವೆ. ಈಗ ನನಗೆ ಒಂದು ಕ್ಷಣವೂ ಒಂದು ಯುಗದಂತಾ 
ಗಿದೆ. ಲೋಕಲೀಲೆಯನ್ನನುಸರಿಸಿ ನಿನ್ನನ್ನು ಬಹುವಿಧವಾಗಿ ಪರೀಕ್ಷಿಸಿ 
ದೆನು. ಆ ನನ್ನ ಅಪರಾಧವನ್ನು ಕ್ಷಮಿಸು. ಸರ್ವವಿಧದಿಂದಲೂ 
ನಾನು ನಿನ್ನ ಅಧೀನನು. ನಿನ್ನೊಡನೆ ಈ ಕೂಡಲೇ ನನ್ನ ಸ್ಥಾನವಾದ 
ಕೈಲಾಸಕ್ಕೆ ತೆರಳುವೆನು' ಎನ್ನುವನು. “ಈಗ ನೀನು ಬಮನಂತನ 
ಮನೆಗೆ ಹೋಗಿ ಅಲ್ಲಿ ನನ್ನ ಪಾಣಿಗ್ರಹಣಕ್ಕಾಗಿ ನನ್ನ ತಂದೆಯ ಅನು 
ಮತಿಯನ್ನು ಯಾಚಿಸಬೇಕು. ನನ್ನ ತಂದೆಯ ಗೃಹಸ್ಥಾಶ್ರಮವನ್ನು 
ಸಾರ್ಥಕಗೊಳಿಸಬೇಕು. ಹಿಂದೆ ನಾನು ದಕ್ಷಕನ್ಯೈಯಾಗಿದ್ದಾಗ ನೀನು 


೧೦೦ ಗಿರಿಜಾಕಲ್ಯಾಣ ಮೆಹಾಪ್ರಬಂಧೆಂ 


ವಿಧಿನತ್ತಾಗಿ ನನ್ನೊಡನೆ ಮದುವೆಮಾಡಿಕೊಳ್ಳಲಿಲ್ಲ” ಎಂದು ಪಾರ್ವತಿ 
ಉತ್ತರವೀಯುವಳು. ಶಂಕರನು ಹಾಗೆಯೇ ಆಗಲೆಂದು ಅಂಗೀಕರಿಸಿ 
ಕೈಲಾಸಕ್ಕೆ ತೆರಳುವನು. 

ಇತ್ತ ಪೂರ್ವತೀದೇವಿ ತನ್ನ ಸೌಂದರ್ಯೆವು ಸಾರ್ಥಕವಾಯಿ 
ತೆಂದು ಮನಸ್ಸಿನಲ್ಲಿಯೇ ಹಿಗ್ಗುತ್ತ ಸಖಿಯರೊಡನೆ ಮನೆಗೆ ಹಿಂದಿರುಗು 
ವಳು. ತಂದೆತಾಯಿಯರು ಬಂಧುಪರಿವಾರ ಸಮೇತರಾಗಿ ಮಗಳನ್ನು 
ಇದಿರುಗೊಳ್ಳುವರು. ಇದೇ ಸಮಯದಲ್ಲಿ ಶಂಕರನು ನಟನ ವೇಷವನ್ನು 
ಧರಿಸಿ ಮೇನಾದೇವಿಯ ಬಳಿಗೆ ಬಂದು ಬಗೆಬಗೆಯಾಗಿ ನರ್ತಿಸುನನು. 
ಅವನ ಅಭಿನಯಕ್‌ಿಶಲನನ್ನು ಮೆಚ್ಚಿದ ಮೇನೆ ರತ್ನಾಭರಣಗಳ 
ಮೆಚ್ಚನ್ನು ಕೊಡುವಳು ನಟನು ಅವುಗಳನ್ನು ಸ ಸ್ತೀಕರಿಸದೆ ಗಿರಿಜೆಯನ್ನು 
ತನಗೆ ಕೊಡಬೇಕೆಂದು ಯಾಚಿಸುವನು. ಮ ಆಗತಾನೆ 
ಹೊರಗಿನಿಂದ ಬಂದ ಹಿನುನಂತನೂ ಕುಪಿತರಾಗಿ ಅವನನ್ನು ಹೊರಗೆ 
ಕಳುಹಿಸುವಂತೆ ಸೇವಕರಿಗೆ ಆಜ್ಞೆಮಾಡುವರು. ಆದರೆ ಯಾರ ಪ್ರಯ 
ತ್ನವೂ ಅವನ ಮುಂದೆ ಸಾಗುವುದಿಲ್ಲ. ಅನಂತರ ಹಿಮನಂತನು ಆ ನಟ 
ಭಿಕ್ಷುಕನಲ್ಲಿ ನಾನಾ ವಿಶ್ವರೂಪಗಳನ್ನು ಕಂಡು ಆನಂದಪರವಶನಾಗುವನು. 
ಆದರೆ ಶಿನಮಾಯೆಯಿಂದ ಮೋಹೆಗೊಂಡ ಹಿಮನಂತನು ಅವನಿಗೆ ತನ್ನ 
ಮಗಳನ್ನು ಕೊಡಲೊಪ್ಪುವುದಿಲ್ಲ. ಶಿವನು ಅಲ್ಲಿಯೇ ಅಂತರ್ಧಾನ 
ನಾಗುವನು. ನೃತ್ಯಗಾನವಿಶಾರದನಾದ ಆ ವ್ಯಕ್ತಿ ಯು ಯಾರೆಂಬುದು 
ಅನಂತರ ಗೊತ್ತಾಗಿ ಹಿಮನಂಶ ಮೇನೆಯರು ಮಿಡುಕುವರು.. 


ದೇವತೆಗಳೆಲ್ಲ ಸಭಿಸೇರಿ ಬೃಹೆಸ್ಸತಿಯ ಬಳಿಗೆ ಹೋಗಿ ಅವನನ್ನು 
ಕುರಿತು "ನೀನು ಹೋಗಿ ಬಡ ತಡ ಕೆಡುರಿಗೆ ಶಂಕರನನ್ನು ನಿಂದಿಸ 
ಬೇಕಲ್ಲದೆ ಫಲೇಚೈಯಿಲ್ಲದೆ ಉನೆಯನ್ನು ಕೊಡಬೇಡನೆಂದು ಅವನಿಗೆ 
ಬೋಧಿಸಬೇಕು? ಎಂದು ಕೇಳಿಕೊಳ್ಳುವರು. ಬೃಹೆಸ್ಸತಿ ಸಮ್ಮತಿಸುವು 
ದಿಲ್ಲ. ಬ್ರಹ್ಮನನ್ನೂ ಅದೇ ರೀತಿ ಪ್ರಾರ್ಥಿಸಲಾಗುವುದು. ಅನನೂ 
ಆ ಕಾರ್ಯಕ್ಕೆ ಒಪ್ಪುವುದಿಲ್ಲ. ಆ ಕೆಲಸಮಾಡುವುದಕ್ಕೆ ಶಿವನನ್ನೆ ಪ್ರಾರ್ಥಿ 
ಸಿರಿ ಎಂದು ಹೇಳುವನು. ಶಿವನು ಅನರ ಪ್ರಾರ್ಥನೆಯನ್ನು ಮನ್ನಿಸಿ 


ಪರಿಶಿಷ್ಟ ೧೦೧ 


ನೈಸ್ಲನಬ್ರಾಹ್ಮಣ ವೇಷದಿಂದ ಹಿಮನಂತನಲ್ಲಿಗೆ ಹೋಗಿ ಶಿನನನ್ನು 
ಪರಿಪರಿಯಾಗಿ ನಿಂದಿಸುನನು. ಆ ನಿಂದೆ ಪರಿಣಾಮಕಾರಿಯಾಗುವುದು. 
ಮೇನಾದೇವಿ ಮಗಳನ್ನು ಖಂಡಿತವಾಗಿಯೂ ಆ ಗೊರವನಿಗೆ ಕೊಡಲಾರೆ 
ನೆಂದು ಹೇಳಿ ಶೋಕದಿಂದ ಅನ್ನ ನೀರು ಬಿಟ್ಟು ಬರಿಯ ನೆಲದ ಮೇಲೆ 
ಮಲಗುವಳು. ಶಂಕರನಿಗೆ ಮತ್ತೆ ಪೀಕಲಾಟ! ಸಪ್ತಖಸಿಗಳನ್ನು 
ಸ್ಮರಿಸುವನು. ಅವರು ಕೂಡಲೆ ಬಂದು ಎಲ್ಲ ಸಂಗತಿಯನ್ನೂ ಶಿವನಿಂದ 
ಅರಿತವರಾಗಿ, ಶಿವನ ಅಭೀಷ್ಟೈವೇನೆಂಬುದನ್ನು ಅರಿತು ಹಿಮವಂತ ಮೇನೆ 
ಯರೆಡೆಗೆ ತೆರಳುವರು. ಆದರೆ ಹಿಮವಂತನು ಅವರ ಬೋಧೆಗೆ ಕನ 
ಗೊಡುವುದಿಲ್ಲ.. ಅರುಂಧತಿಯು ಮೇನಕೆಯ ಬಳಿಗೆ ಹೋಗಿ ಆಕೆಗೆ 
ಹಿತೋಪದೇಶಮಾಡಿ ಸಸಪ್ತಖೆಹಿಗಳಲ್ಲಿಗೆ ಕರೆತರುವಳು. ಮತ್ತೆ ಖುಹಿಗಳು 
ತಮ್ಮ ವಾಕ್ಟಾತುರ್ಯದಿಂದ ಹಿಮನಂತ ಮೇನೆಯರನ್ನು ಒಪ್ಪಿಸುವರು. 
ವಿವಾಹಕ್ಕಾಗಿ ಸಕಲ ಸಿದ್ಧತೆಗಳೂ ನಡೆಯುವುವು. 


ಮದುವೆಗಾಗಿ ದೇವಾಧಿದೇವತೆಗಳೂ ಅಖಿಲಗಣಗಳೂ ಬಿಜಯ 
ಮಾಡುವರು. ಕಲ್ಯಾಣಮಂಟಸವು ಸಾಕ್ಷಾತ್‌ ವಿಶ್ವಕರ್ಮನಿಂದಲೇ 
ರಚಿಸಲ್ಪಡುವುದು. ಶಂಕರನು ತನ್ನ ಭಯಂಕರವಾದ ಉಡಿಗೆ ತೊಡಿಗೆ 
ಗಳನ್ನು ತ್ಯಜಿಸಿ ಮದುನಣಿಗನಂತೆಯೇ ವೇಷಭೂಷಣಗಳನ್ನು ಧರಿಸು 
ವನು. ಕನ್ಯಾದಾನದ ಸಮಯದಲ್ಲಿ ಶಿನನ ಗೋತ್ರಪ್ರವರಾದಿಗಳ 
ವಿಷಯವಾಗಿ ಸ್ವಲ್ಪ ಜಿಜ್ಞಾಸೆ ನಡೆಯುವುದು. ಕೊನೆಗೆ ನಾರದನು ವೀಣೆ 
ಯನ್ನು ನುಡಿಸಿ ಶಿವನ ಗೋತ್ರವೂ ಕುಲವೂ ಓಂಕಾರರೂಪವಾದ 
ನಾದವೇ ಎಂದು ತಿಳಿಸುವನು. ಹಿಮವಂತನು ತನ್ನ ಬಂಧುಗಳಾದ 
ಪರ್ವತಶ್ರೀಷ್ಮೆರ ಮತ್ತು ಬ್ರಹ್ಮನ ಪ್ರೇರಣೆಯಂತೆ ಶಿವನಿಗೆ ಹೈಮನತಿ 
ಯನ್ನು ಧಾರೆಯೆರೆದುಕೊಟ್ಟು ಕೃತಾರ್ಥನಾಗುವನು. 


oho 


ಆ. ಸ್ಥಾಂದಪುರಾಣದ ಹೌಮಾರಿಕಾಖಂಡದ 
ಕಥಾಸಾರಾಂಶ 


ಹಿಮವಂತ ಮೇನೆಯರಿಗೆ ಸತೀದೇವಿ ಮಗಳಾಗಿ ಹುಟ್ಟುವಳು. 
ಜನನಕಾಲದಲ್ಲಿ ಇಡೀ ವಿಶ್ವವೇ ಆನಂದದಿಂದ ಪುಲಕಿತವಾಗುತ್ತದೆ. 
ಪಾರ್ವತಿ ಹಿಮವಂತನ ಮನೆಯಲ್ಲಿ ಬೆಳೆಯುತ್ತಿದ್ದಾಗ ಒಂದು ದಿನ ನಾರದ 
ತಾರಕನ ತುಂಟತನದಿಂದ ತಾರಿಹೋದ ಇಂದ್ರನ ಪ್ರಾರ್ಥನೆಯ ಮೇರೆಗೆ 
ಹಿಮವಂತನ ಮನೆಗೆ ಬರುತ್ತಾನೆ. ಸಕಲೋಪಚಾರಗಳು ಮತ್ತು ಕುಶಲ 
ಸಂಭಾಷಣೆ ನಡೆದ ನಂತರ ನಾರದ ಹಿಮವಂತನ ತೊಡೆಯಮೇಲಿದ್ದ 
ಪಾರ್ವತಿಯನ್ನು ಕರೆದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುವನು. 
ಅವನು ಆಶೀರ್ವಾದ ಮಾಡದಿದ್ದುದನ್ನು ಗಮನಿಸಿದ ಮೇನೆ, ಕುತೂ 
ಹೆಲಾವಿಷ್ಟಳಾಗಿ ಮಗಳ ಭವಿಷ್ಯವನ್ನು ಕೇಳುವಳು. ಆಗ ನಾರದ 
ಪಾರ್ವತಿ ಅಭವನನ್ನೇ ಮದುವೆಯಾಗುವಳೆಂದು ತಿಳಿಸ್ತಿ ಮತ್ತೆ 
ದೇವೇಂದ್ರನ ಆಸ್ಥಾನಕ್ಕೆ ಹೋಗಿ, ತಾನು ಎಸಗಿದ ಕಾರ್ಯವಿಷಯ 
ವನ್ನು ವಿಸ್ತರಿಸಿ, ಮುಂದಿನ ಕಾರ್ಯಸಿದ್ಧಿ ಗಾಗಿ ಮನ್ಮಥನನ್ನು ಪ್ರೇರೇಫಿಸು 
ವಂತೆ ಹೇಳಿ ಕಳುಹಿಸುವನು. 

ಈ ಕಡೆ ಹಮವಂತನು ಇಬ್ಬರು ಸಖಿಯರೊಡನೆ ಪಾರ್ವತಿಯನ್ನು 
ಮಹಾದೇವನ ಆರಾಧನೆಯನ್ನೆಸಗಲು ಕಳುಹಿಸುವನು. ಪಾರ್ವತಿಯ 
ಸೌಶೀಲ್ಯವನ್ನು ಮೆಚ್ಚಿದ ಈಶ್ವರ ಪುಷ್ಪಫಲಾದಿಗಳನ್ನು ಸೆಂಗ್ರಹಿಸುವುದ 
ಕಾಗಿ ಅವಳನ್ನು ನಿಯೋಜಿಸಿಕೊಳ್ಳುವನು. 


ಅತ್ತ ದೇವೇಂದ್ರ ಮನ್ಮಥನನ್ನು ಸ್ಮರಿಸಿ, ಬರಿಸಿ, ವಿಧವಿಧವಾಗಿ 
ಹೊಗಳಿ, ಉಬ್ಬಿಸಿ, ಈಶ್ವರನ ತಪೋಭಂಗಕ್ಕಾಗಿ ಕಳುಹಿಸುವನು. 
ಮನ್ಮಥ ದುಂಬಿಗಳ ಕೋಂಕಾರಧ್ವನಿಯ ಮೂಲಕ ಈಶ್ವರನ ಮನಸ್ಸನ್ನು 
ಹೊಗುವನು. ಈಶ್ವರನು ಕಣ್ಣುತೆರೆದು ಅಭಿಲಾಷೆಯಿಂದ ಪಾರ್ವತಿ 
ಯನ್ನು ಸ್ಮರಿಸುವನು. ಆ ಸಮಯಕ್ಕೆ ಸರಿಯಾಗಿ ಪಾರ್ವತಿ ಆಶ್ರಮ 
ವನ್ನು ಪ್ರನೇಶಿಸುವಳು. ಈಶ್ವರ ಮತ್ತೆ ಜಾಗ್ರತನಾಗಿ ಮನ್ಮಥನ ಮೇಲಿನ 


ಸರಿಶಿನ್ಟ ೧೦೩ 


ಕೃನೆಯಿಂದ ಅನೇಕ ಸ್ಥಳಗಳಲ್ಲಿ ಸಂಚರಿಸಕೊಡಗುವನು. ಹೂವಿಲ್ಲ 
ಅವನನ್ನು ಬಿಡದೆ ಹಿಂಬಾಲಿಸುವನು. ಕೊನೆಗೆ ಬೇಸರಗೊಂಡ ತ್ರಿಣೇತ್ರ 
ತನ್ನ ಫಾಲನೇತ್ರದಿಂದ ಮನ್ಮಥನನ್ನು ಭಸ್ಮಮಾಡುವನು. 


ಪತಿವಿರಹೆವೇದನೆಯಿಂದ ಪ್ರಲಾಪಿಸುತ್ತಿದ್ದ ರತಿಯನ್ನು ಈಶ್ವರನೇ 
ಸಮಾಧಾನಪಡಿಸಿ, ಆಕೆಯ ಪತಿ ಸದಾ ಅನಂಗನಾಗಿರುವನೆಂದೂ, 
ಮುಂದೆ ಪ್ರದ್ಯುಮ್ನ ನೆಂಬ ಹೆಸರಿನಿಂದ ಶ್ರೀಕೃಷ್ಣನಿಗೆ ಮಗನಾಗಿ ಹುಟ್ಟುವ 
ನೆಂದೂ ಹೇಳುವನು. 

ಅನಂತರ ಈಶ್ವರನು ಪಾರ್ವತಿಯನ್ನು ತ್ಯಜಿಸಿ ಕೈಲಾಸಕ್ಕೆ ಹೋಗು 
ವನು. ಪಾರ್ವತಿ ತನ್ನ ರೂಪನ್ನು ತಾನೇ ವಿಂದಿಸಿಕೊಂಡು, ಅಲಂಕಾರ 
ಗಳನ್ನು ತ್ಯಜಿಸಿ ನಾರುಡೆಯುಟ್ಟು ಕಕೋರತಪೋನಿರತಳಾಗುವಳು. (ಇಲ್ಲಿ 
ತಪಸ್ಸಿನ ವರ್ಣನೆ ಅತಿಯಾಗಿಲ್ಲ) ಶಿವ ವಟುವಿನ ವೇಷವನ್ನು ಧರಿಸಿ 
ಬರುವನು. ಪಾರ್ವತಿ ಆ ಸಮಯದಲ್ಲಿ ಧ್ಯಾನಮಗ್ನಳಾಗಿರುವಳು. ಸ್ವಲ್ಪ 
ಹೊತ್ತು ತಡೆದರೆ ಪಾರ್ವತಿ ಬಹಿರ್ಮುಖಳಾಗುವಳೆಂದು ಸಖಿಯರು ವಟು 
ವಿಗೆ ತಿಳಿಸುವರು. ಆಗ ಶಿವನು ಸರೋವರವನ್ನು ನೋಡುವ ನೆಪದಿಂದ 
ಹೋಗಿ ನೀರಿನಲ್ಲಿಳಿದು ಮುಳುಗುವವನಂತೆ ನಟಿಸುತ್ತ ಕೂಗಿಕೊಳ್ಳಲು 
ಪಾರ್ವತಿಯ ಸಖಿಯರು ಬಂದು ಕೈಹಿಡಿದು ಮೇಲೆತ್ತಲು ಪ್ರಯತ್ನ 
ಪಡುವರು. ಅಶುಚಿಯಾದ ಸ್ತ್ರೀಯರನ್ನು ಮುಟ್ಟುವುದಿಲ್ಲವೆಂದು ಈಶ್ವರ 
ಅನರ ಸಹಾಯವನ್ನು ತಿರಸ್ಫೆರಿಸುವನು. ಅಷ್ಟರಲ್ಲಿ ಪಾರ್ವತಿಯೇ ಬಂದು 
ತನ್ನ ಬಲಗೈ ಈಶ್ವರನಿಗೆ ಸಮರ್ಪಿತವಾಗಿದ್ದುದರಿಂದ ಎಡಗೈಯನ್ನು 
ನೀಡುವಳು. ಅಶುದ್ಧಮನಸ್ಸಿನ ಸಹಾಯವೂ ಬೇಡವೆಂದು ಮತ್ತೆ ಈಶ್ವರ 
ನಿರಾಕರಿಸಲು ಪಾರ್ವತಿ ತನ್ನ ಬಲಗೈಯನ್ನ್ಲೇ ನೀಡಿ, ಸಂಸಾರಸಾಗರದಲ್ಲಿ 
ಮುಳುಗಿ ಒದ್ದಾಡುತ್ತಿರುವ ಮಾನವರನ್ನು ಉದ್ಧರಿಸಲು ಸ್ತ್ರೀಯೆ ಶಕ್ತ 
ಳಾದವಳೆಂಬುದನ್ನು ತೋರುವಂತೆ, ಅವನನನ್ನು ಮೇಲೆತ್ತುವಳು. ಆ ಪರ 
ಪುರುಷನ ದೇಹೆಸ್ಸರ್ಶದಿಂದ ಅಶುಚಿಯಾದ ತನ್ನ ದೇಹೆನನ್ನು ಯೋಗಾಗ್ನಿ 
ಯಿಂದ ದಹಿಸುವುದಾಗಿ ಯೋಚಿಸಿ ಪಾರ್ವತಿ ಸಮಾಧಿಗೆ ಕೂರಲುದ್ಯುಕ್ತ 
ಳಾಗುವಳು. ತನ್ನೊಡನೆ ಸ್ವಲ್ಪ ಹೊತ್ತು ಮಾತಾಡಿ ಅನಂತರ ಹಾಗೆ 


೧೦೪ ಗಿರಿಜಾಕ ಲ್ಮಾಣ ಮಹಾಪ್ರಬಂ ಧಂ 


ಮಾಡಬಹುದೆಂದು ಆ ವಟು ಕೇಳಿಕೊಳ್ಳುವನು. ಪಾರ್ವತಿ ಸಮ್ಮತಿಸೆಲು 
ಅವನು ಶಿವನನ್ನು ತುಂಬ ನಿಂದಿಸುವನು. ಆದಕೆ ಪಾರ್ವತಿ ಈಶ್ವರನನುು, 
ನಾನಾವಿಧವಾಗಿ ಸ್ತುತಿಸುವಳು, ಆ ಕಪಟಿ ವಟು ಮತ್ತೆಯೂ ಶಿನ 
ನಿಂದೆಯನ್ನು ಮುಂದುವರಿಸುತ್ತಿರಲ್ಕು ಅದನ್ನು ಕೇಳಿದರೆ ಪಾನ ಪ್ರಾಪ್ತ 
ನಾಗುವುದೆಂದು ಕೆನಿಮುಚ್ಛಿಕೊಂಡು ಸಖಿಯರೊಡನೆ ಹೊರಡುವಳು, 
ಕೂಡಲೆ ಶಿವನು ಅವಳ ಸೆರಗನ್ನು ಹಿಡಿದುಕೊಂಡು ನಿಜರೂಪದಲ್ಲಿ 
ಪ್ರತ್ಯಕ್ಷನಾಗುವನು. ತನ್ನ ತಂದೆಯ ಬಳಿಗೆ ಬಂದು, ಅವನ ಸಮ್ಮತಿ 
ಯನ್ನು ಪಡೆದು, ,ವಿವಾಹಮಾಡಿಕೊಳ್ಳುವಂತೆ ಪಾರ್ವತಿ ಶಿನನನ್ನು ಬೇಡಿ 
ಕೊಳ್ಳುವಳು. ಹಿಮನಂತನು ಸ್ವಯಂನರವನ್ನು ಏರ್ಪಡಿಸಲೆಂದು ಶಿವ 
ಪಾರ್ವಕಶಿಗೆ ತಿಳಿಸುವನು. 


ಮಗಳ ಅಭೀಷ್ಟದಂತೆ ಹಿಮವಂತನು ಸ್ವಯಂವರಕ್ಕೆ ಶಕ್ಕ ಸಿದ್ಧತೆ 
ಗಳನ್ನು ಮಾಡಿಸುವನು. ಸುರಾಸುರರ ನೆರವಿ ನೆರಯುವುದು. ವರಣ 
ಮಾಲಿಕಾಸಮರ್ಪಣಕಾಲದಲ್ಲಿ ಶಿವನು ಶಿಶುಸ್ತರೂಪವನ್ನು ತಾಳುವನು. 
ದೇವತೆಗಳು ಮತ್ತು ತಾರಕಪ್ರಮುಖರಾಕ್ಷಸರು ಆಕ್ರೋಶದಿಂದ ಶಿಶುವಿನ 
ಮೇಲೆ ಕೈಮಾಡಿ ನಿರ್ನೀರ್ಯರಾಗಿ ಕಾಲ್ದೆ ಗೆಯುವರು. ಬ್ರಹ್ಮನ ಬುದ್ಧಿ 
ವಾದದಿಂದ ದೇವತೆಗಳಿಗೆ ಜ್ಞಾನೋದಯವಾಗಿ ಈಶ್ವರನನ್ನು ಸ್ತುತಿಸು 
ವರು. ಶಿವನು ವಿಶ್ವರೂಪವನ್ನು ಪ್ರದರ್ಶಿಸುವನು. ಅನಂತರ ಅವನ 
ಇಷ್ಟದ ಮೇರೆಗೆ ಸಪ್ತರ್ಷಿಗಳು ಫಿಶ್ಚಿತಾರ್ಥಪತ್ರಗಳನ್ನು ಮಾಡಿಸುವರು. 
ದೇವತೆಗಳೆಲ್ಲರು ಈಶ್ವರನನ್ನು ಅಲಂಕರಿಸುವರು. ಕನ್ಯಾದಾನ ಸಮಯ 
ದಲ್ಲಿ ಸರ್ವತರಾಜನಿಗೆ ಶಿವನ ಕುಲಗೋತ್ರಗಳ ವಿಷಯ ತಿಳಿಯದೆ ಮಿಡು 
ಕಾಡುವನು. ಆಗ ವಿಷ್ಣುವು "ಆತ್ಮದೌಹಿಶ್ರನೂ ಆತ್ಮಪುತುನೂ ಆದ 
ನಿನಗೆ ಪುತ್ರಿಯನ್ನು ಕೊಡುತ್ತೇನೆ' ಎಂದು ಹೇಳುವಂತೆ ಸರ್ವತರಾಜನಿಗೆ 
ತಿಳಿಸುವನು. ಮದುವೆ ಮುಗಿದು ಎಲ್ಲರೂ ತನ್ಮು ತಮ್ಮ ಸ್ಥಾನಗಳಿಗೆ 
ತೆರಳುವರು. 


HAY 
ಪರಿಶಿಷ್ಟ ೩ 


ದಾಂಧಲೆ ್ರಾಭರಾಮಾಂದರಸವು 


ಮಹಾಕಾವ್ಯದ ಸ ಸಾಂಪ್ರದಾಯಿಕ ಲಕ್ಷಣಗಳನ್ನು ಮನಸ್ಸಿನಲ್ಲಿಟ್ಟು 
ಕೊಂಡು ಹರಿಹರನು ಗಿರಜಾಕಲ್ಯಾಣವನ್ನು ಬರೆದಿರುವಂತೆ ಕಾಣುತ್ತದೆ. 
ಕಾವ್ಯಹ ನಡುವೆ ಬರುವ ಬೇಟಿಯ ವರ್ಣನೆ, ರಾತ್ರಿಯ ವರ್ಣನೆ 
ಮೊದಲಾದುವು ಮುಖ್ಯ ಕಥೆಯ ದೃಷ್ಟಿಯಿಂದ ಅನಾವಶ್ಯಕವೆಂದು 
ತೋರಬಹುದು. ಆದಕೆ ಈ ವರ್ಣನೆಗಳಲ್ಲಿ ಸಹಜ ಸೌಂದರ್ಯವಿದೆ. 
ಕೆಲವು ಕಡೆಗಳಲ್ಲಂತು ಭಾವಗೀತೆಗಳ ಕಾವಿದೆ. ಕೆಲವು ಭಾಗಗಳನ್ನು 
ಹಾಗೆಯೇ ಬೇರೆ ತೆಗೆದಿಟ್ಟರೆ ಅವು ಅಖಂಡ ಭಾವಗೀತೆಗಳಂತೆ ಕಾಣು 
ತ್ತವೆ. (ಉದಾಹರಣೆಗಾಗಿ ಮುಂಹೆ ಕೊಟ್ಟಿರುವ " ಬಿಬ್ಬಿರ ಬಿರಿವಂತಫ್ಪಿ 
ದುದು ದೇಹವೊಂದೆಂಬಿನೆಗಂ' ಎಂಬ ಭಾವವನ್ನು ನೋಡಬಹುದು.) 
ಹಾಗೆಯೇ ಅವನು ವರ್ಣಿಸುವ ಕೆಲವು ಚಿತ್ರಗಳಂತು ಕಣ್ಣಿ ಗೆ ಕಟ್ಟಿ 
ದಂತಿರುತ್ತವೆ. (ಉದಾಹರಣೆಗಾಗಿ ವನದ ಭಲ್ಲೂಕನಿಕಾಯದ ಅಥವಾ 
ಮರ್ಕಟಗಳ ವರ್ಣನೆಯನ್ನೂ ಗಿಳಿ ಮಾವಿನ ಹಣ್ಣನ್ನು ಸವಿಯುವ 
ಬಗೆಯ ವರ್ಣನೆಯನ್ನೂ ನೋಡಬಹುದು.) ಮೂಕಪ್ರಾಣಿಗಳ ವಿಷಯ 
ದಲ್ಲಿ ಹರಿಹರನಿಗೆ ಎಷ್ಟು ಮಮತೆ, ಎಷ್ಟು ಆಪ್ಮೀಯತೆ ಎಂಬುದನ್ನು 
" ಚೆನ್ನ ಕುನ್ನಿಯೊಡನಳಿವೆಂ' ಎಂಬ ಭಾಗದಲ್ಲಿ ನೋಡಬಹುದು. ಈ 
ಭಾಗವಂತು ಪ್ರಪಂಚದ ಅತ್ಯುತ್ತಮ " ಚರಮಗೀತೆ' ಗಳಲ್ಲೊಂದು 
ಎಂದು ಧಾರಾಳವಾಗಿ ಹೇಳಬಹುದು. 


ಸಂಗ್ರಹದಲ್ಲಿ ಬಿಟ್ಟುಹೋಗಿರುವ ಇಂತಹ ಕೆಲವು ವರ್ಣನಾಮಯ 


ಷಾದ ಪದ್ಯಗಳನ್ನು ಇಲ್ಲಿ ಆರಿಸಿಕೊಟ್ಟಿದೆ. 
14 


೧೦೬ ಗಿರಿಜಾಕಲ್ಯಾಣ ಮಹಾಪ್ರಬಂ ಧಂ 


೧. ನಡೆದುದುದ್ಯತ್‌ ಕಿರಾತ ಪ್ರಜಾತಂ 
(ಅ) ಪುಳಿಂದರಟ್ಟ ಮುಟ್ಟುತ್ತಿ ಚ್ಚರ್‌ 


ಶಬರಾಥೀಕದ ಜನ್ಮಸ್ಥಲಮೆನಿಸ್ಸರಣ್ಯ [ದೊಳ್‌] ಪುಳಿಂದಬಲಂ 
ಬೇಂಟಿಗೆಂದೊರ್ಬುಳಿಗೊಂಡು ಮರ್ಬು ಮಸಗಿದಂತೆ ಸಡಗರಿಸಿ 'ಸಮ 
ಕಟ್ಟ ಸೆನ್ನೆದೋಜಃ, 
ಬಡಿಕೋಲ್‌ ಕಿಗ್ಗಟ್ಟು ಹಾಸಂ ಶುನಕವಿತತಿ ಹೇರಿಟ್ಟಿ ಕೂರಂಬುಗಳ್‌ 
ಫೆಯ್‌- 


ಪೊಡೆ ಬಿಲ್‌ ಪುಲ್ಪಂಡೆ ಬೆಳ್ಳಾರ್‌ಸಟಿ ಮೆರೆ ಬಲೆಗಳ್‌ ಸಾಳುನಂ 
ಶೂಳೆಗಾಳಂ 


ಗಿಡುಗಂ ಬಲ್ಬಂಡಿಯೊಳ್‌ ದೀಹೆದಪುಲಿ ನಿಶಿತಾಸ್ತ್ರಂಗಳುಗ್ರತ್ತಮಂ ಸಂ- 
ಗಡಿಸುತ್ತಿರ್ದೊಫ್ಸೆ ವಿಂಧ್ಯಾಟವಿಗೆ ನಡೆದುದುದ್ಯತ್‌ಕಿರಾತ ಪ್ರಜಾತಂ ೧ 


ತಡಿಕೆವಲೆ ಕಣ್ಣಿನಲೆ ನಿ- 

ಟ್ಬಡಿಕಿಲ್ವಲೆ ಗೂಂಟವಲೆ ಪೊಣರ್ಚುವ ಬಲೆ ಮುಂ- 

ಬಿಡುವಲೆ ನಡುವಲೆ ತಡೆವಲೆ 

ಸಿಡಿವಲೆ ನಿಡುವಲೆಗಳೊಸ್ಪಿದುವು ಲುಬ್ಬಕರೊಳ್‌ ೨ 


ಇಡು ಮೊಲನಂ ತೆರಳ್ಟದಿಸು ಪುಲ್ಲೆಗಳಂ ಬಲೆಯೊಡ್ಡಿ ಖಡ್ಗಿಯಂ 
ನಿಡಿ ಮರೆವಿಂಡನೆಬ್ಬು ಪುಲಿಯಂ ಛಲದಿಂದಿಆ* ಪಂದಿಯೊತ್ತುಗೊಂ- 
ಡೊಡೆ ಬಿಡು ನಾಯ್ಗಳಂ ಸಮೆದ ಪೆರ್ಗುಳಿಯೊಳ್‌ ಕರಿಪೋತಕಂಗಳಂ 
ಕೆಡೆಪು ಮರಳ್ಟು ಸಿಂಹಮನೆನಿಸ್ಸ ಘನಧ್ವನಿಯಾಯ್ತರಣ್ಯದೊಳ್‌ ೩ 

ಆ ಸೆಂಭ್ರುಮಡೊಳೊರ್ನ ಪುಳಿಂದಂ ತನ್ನ ನಚ್ಚೆನ ನಾಯಂ 
ಮೊಲನಂ ಸರುವಂ ತೋಟಾ ಕೇಣ ಬಿಟ್ಟಾಗಳ್‌ 

ನಡೆನಡೆದು ನಸುಬಳಂಕು- 

ತ್ರೈಡಬಲನಂ ನೋಡಿ ಕೂಡೆಯಾಘ್ರೊಣಿಸುತುಂ 

ಗಿಡುವಿನ ಸರುವಿನ ದರುವಿನ 

ಮಡುನಿನ ಬಳಿಗೊಂಡು ಶುನಕನಟ್ಟಿತು ಮೊಲನಂ ೪ 


ಪರಿಶಿಷ್ಟ ೧೦೭ 


ಅಟ್ಟದೊಡೆ ತಿರುಗಿ ಮುರಿಮುರಿ- 

ದೊಟ್ಟಿಸುತ್ತೆ ಕೊಂಕಿ ಪರಿಯುತೆಡನಂ ಬಲನಂ 

ದಿಟ್ಟಿಸುತೆ ನಿಂದು ನಿಲ್ಲದೆ 

ನಿಟ್ಟೋಟದೊಳೋಡಿತೆಸೆನ ಮಸಕದ ಶಶಕಂ ೫ 


ಬಿಡದೋಡೆ ಕಂಡು ಶಬರಂ 

ಕಡುಮುಳಿದಅಕೆಯಟ್ಟಿ ತಿರುಗೆ ತಿರುಗುತ್ತುಂ ಸಂ- 

ಗಡಿಸಿ ಪರಿದುಬುಬೆನುತ್ತುಂ 

ಬಡಿಕೋಲಿಂದಿಟ್ಟನಧಿಕಬಲನಾ ಮೊಲನಂ ೬ 


ಇಡೆ ತಿರುಗುತ್ತೆ ಬರ್ಸ ಬಡಿಕೋಲೊಳೆ ಸಿಲ್ಕುತೆ ಸಿಲ್ಬದಾ ಮೊಲಂ 
ಗಿಡುಗಳೊಳೋಡಿ ಪೊಕ್ಳು ಪದದೊಳ್‌ ಘನರಾಹುವ ಕೊಳ್ಳೆ ಭೀತಿಗೊಂ- 
ಡುಡುಪತಿ ಬಿಂಬದಿಂದೆ ಸರಿದೋಡಿ ಮುಗಿಲ್ಗಳೊಳೆಯ್ದಿ ಪೊಕ್ಕು ಗಂ- 
ಡುಡುಗಿ ಸುರುಳ್ಜ ತಚ್ಛಶಕನಂ ನೆಆ್‌ ಪೋಲ್ತುದು ಕಾಡ ಪೆರ್ಮೊಲಂ ೭ 


ಮತ್ತೊಂದೆಡೆಯೊಳೊಂದು ಕುರಂಗಮಂ ಶಬರನಿಸೆ 


ತಿರುಗುವ ತನು ಬೆರ್ಚುವ ಕಣ್‌ 

ಪರಿವ ಮನಂ ನಟ್ಟ ಕಿವಿಯಡಂಗುವ ಸುಯ್ಯಂ 

ಸರಳಂ ಮಾತೆ ಹರಿಣಂ 

ಸರಳಿಸಿತಯ್ದಾಅನೇಳನೆಂಟೊಂಬತ್ತಂ ಲೆ 


(ಆ) ಎನ್ನಯೆ ಚೆನ್ನಕುನ್ನಿಯೊಡನಳಿವೆಂ 


ಧೀರಂ ವಿಂಗಳಲೋಚನಂ ನಿಶಿತದಂಷ್ಕ್ರಂ ಭೀಷ್ಮವಕ್ತ್ರಂ ಘನ- 

ಕ್ರೂರಂ ವಜ್ರಸಮಾನ ಕೋಮನಿಚಯಂ ಸಂಪೂರ್ಣಕಾಯಂ ಸ್ಥಿರಂ 
ಶೂರಂ ರೌದ್ರಗಭೀರಚಿತ್ತನತಿಮಾನಿ ಸ್ವಲ್ಪಪುಚ್ಛಾನ್ವಿತಂ 
ಘೋರಾರಣ್ಯಚರಂ ವಿರಾಜಿಸಿದುದುದ್ಯದ್ದೀಕರಂ ಸೂಕರಂ ೯ 


೧೪ ಗಿರಿಜಾಕಲ್ಮಾಣ ಮಹಾಪ್ರಬಂಧೆಂ 


ಬರೆ ಕಾಣುತ್ತಲ್ಲಿ ಭಿಲ್ಲಪ್ರಕರಮುಡಸಿ ಕೂರ್ನಾಯ್ಗಳಂ ಬಿಟ್ಟು ಬೊಜ್ಬಿ- 
ಟ್ವರರೇ ಕೆಯ್ಯೊಂಡು ನಾಲ್ಕುಂ ಜಿಸೆಗೆ ಮಸಗೆ ಕಂಡೆಕ್ಟಲಂ ದಾಡೆಗುಟ್ಟು- 
ತ್ರೈರಡುಂ ಕಣ್ಣಿಂ ಸ್ಫುಲಿಂಗಂ ಸುರಿದಪುವೆನೆ ನೋಡುತ್ತೆ ತೀಡುತ್ತಿ ಕಲ್ಲಿಂ 
ದುರುದಂಸ್ಯಾಗ್ರಂಗಳಂ ಭೂಮಿಯನುಜದೆ ಬೆಚಿಂಟುತ್ತಿ ಮುಂಗಾಲ್ಲ 
ಳಿಂದಂ ೧೦ 


ನಟ್ಟಡವಿಯೊಳಗೆ ಮುಳಿಸಿಂ 

ಮುಟ್ಟುವ ನಾಯ್ಗಳನೆ ತುಂಡಿಸೆಲ್ಫೆಂದುಟ್‌ ಕ್ರ 

ರ್ಗುಟ್ಟುತೆ ಮುಂದಟ್ಟಿ ಪೆಡಂ 

ಮುಟ್ಟುತೆ ಸೂಕರನಡದರ್ದು ಸಾರ್ದುದು ಮೆಳೆಯಂ ೧೧ 


ಕುಪ್ಪಳಿಸಿ ತುರುಗಿ ಸರ್ವಿದ 

ಅಕೊಸಫ್ಸವನಿರದಂಡುಗೊಂಡು ಪಂದಿಯ ಬಳಿಯೊಳ್‌ 
ಕೊಪ್ಪುನೆಗೆದುರ್ಬಿ ಪಾಯುತೆ 

ಚಸ್ಸರಿಸುತ್ತುಗಿದು ಬಗಿದು ತೆಗೆದುವು ನಾಯ್ಗೆಳ್‌' ೧೨ 


ಮತ್ತಮವಣಕೊಳಗೊಂದು ಜೌತಿಜಾಯಿಲಂ ಪೋಗಡೆ ನಿಂದ್ಕು 


ಮುಳಿದಟ್ಟಿ ತಿರುಗಿ ನೋಡು 
ತ್ತೊಳಸೊಕ್ಳು ಮರಳು ಮತ್ತೆ ಬೆನ್ನಟ್ಟಿ ಕರಂ 
ಕಳಿದು ಪೆಡೆಂಬಾಯ್ದೆಳಲಿಂ 
ಬಳಸುತ್ತಿರೆ ನಿಂದ ಪಂದಿಯಂ ಶುನಕೇಂದ್ರಂ ೧೩ : 


ಮಿಕ್ಕು ಪುಗಲಿತ್ತು ಕಿರ್ಗ 

ಣ್ಲಿಕ್ಕುತ್ತೊಳಸೊಕ್ಳ ಜಾಯಿಲನ ಬಡೆನಡುನಂ 

ಚಕ್ಕನೆ ತುಂಡಿಸಿ ಮಲೆಯುತೆ 

ಧಿಕೃರಿಸಿತ್ತತುಳಕೋಪ ನೀಡಂ ಕ್ರೋಡಂ ೧೪ 


ಅಟ್ಟ ಪುಳಿಂದಂ ಕಾಣುತ್ತೆ 
ತಳ್ಳಸಿಯೆ ಕೊಂಡು ಶುನಕನೆರಡುಂ ಕಡಿಯೆಂ 


ಪರಿಶಿಷ್ಟ 


ಕಾಳ್ಫಿರ್ಚು ತಗುಳ್ಚ ತೆಅದಿಂ 
ನಿಳ್ಳೈಸದೆ ನೊಂದು ಬೆಂದು ಬಳೆಲುತ್ತೆಂದಂ 


ಖಾಸಿನ ಮೇಲೆ ಪಶ್ಚಿರಿಸಿ ಪಾಲೆಅಕಿದೆನ್ನೊಡೆಗೂಡಿ ಬಾಲಕಾ- 
ಭ್ಯಾಸದಿನೆಕ್ತಿ ಸತ್ತಿಗೆಯ ತಣ್ನೆಳಲೊಳ್‌ ಬಳೆವಂತು ಮಾಡಿಯು- 
ಚ್ಚಾಸನದಲ್ಲಿ ಕುಳ್ಳಿರಿಸಿಯೋವಿದ ಕುಠ್ಚಿಯಫೀ ನರಾಹೆಸೀ 
ಸಾಸಿಗನೀ ಕಶೋರಮನನೆನ್ನಯೆ ಮುಂದೆ ಸಮಂತು ಕೊಲ್ಬುದೇ 


ಒಡನೊಡುತ್ತೊಡನೆಳೆಸು- 
ತ್ತೊಡನಾಡಿಸಿದೆನ್ಸ ಜೆನ್ನಕುನ್ನಿಯನೀ ಕ- 
ಕೃಡನಂದಿ ಕೊಂದುದಿನ್ಲಿದ- 

ಜನೊಡನಳಿವೆಂ ಕೊಲ್ಲದುಳಿಯೆಠೀ ಸೂಕರನೆಂ 


ಎಂದು ಪುಳಿಂದನಾಥೆನುರಿದಾರುತೆ ಕೂರಲಗಿಂ ಕುತ್ತು ಪೆ” 
ರ್ಬಂದಿಯನೆಯ್ದಿ ತಳ್ತಿಣೀದೊಡುಂಗುಟದಿಂದೆ ಶಿರಂಬರಂ ವರಾ” 
ಹಂ ದಿಟಮೆತ್ತೆ ಮುತ್ತಿ ಆಯೆ ಮತ್ತೆ ಕರಂ ಸೆಳೆದೆತ್ತೆ ನೊಂದು ತಾ- 


೧೦೯ 


೧೬ 


೧೭ 


ನೊಂಡೆಸೆಯೊಳ್‌ ವರಾಹೆಪತಿಯೊಂದೆಸೆಯೊಳ್‌ ಕೆಡೆದತ್ತರಣ್ಯದೊಳ್‌ ೧೮ 


(ಇ) ಶೆಬರಿಯಿಲ್ಲದೊಂದಡಿಯನಿಡಂ 
ಮತ್ತಮೊಂಜೆಡೆಯೊಳ್‌ ಶಬರ [ನೊರ್ವಂ] 


ಮತ್ತಗಜ ಮಸ್ತೆಕೆದ ಪೊಸ- 

ಮುತ್ತಂ ಬಳ್ಳಿಂದೆ ತಂದೆನೆಂದೊಲವಿಂದಂ 
ಮತ್ತೋತ್ತುಂಗ ಸಯೋಧರಿ- 

ಗಿತ್ತ್ರಂ ಮತ್ತೊರ್ವ ಶಬರಿ ಮಿಗೆ ನಗೆ ವನಡೊಳ್‌ 


ಮೃತ್ತಮದಲ್ಲದೆ ಘೆನಸುಖ- 

ಚಿತ್ತಂ ಚಿತ್ತಜನ ಪೋಲೆ ಮನ್ಮಥರಾಗೋ- 
ನ್ಮತ್ತನದೊರ್ವಠಂ ಲುಬ್ಬಕ- 

ನತ್ತಿತ್ತಂ ಶಬರಿಯಿಲ್ಲದೊಂದಡಿಯನಿಡಂ 


ಣ್‌ 


೧೧೦ ಗಿರಿಜಾಕಲ್ಕ್ಮಾಣ ಮಹಾಪ್ರಬಂಧಂ 


ಕೆಲದೊಳ್‌ ಪುಳಿಂದಿಯಿರೆ ಪೆ- ಸ 

ರ್ಬುಲಿ ಬಂದೊಡಮಂಜನಳ್ಳೆನೋಡಂ ನೋಡಂ 

ಚಲದಿಂ ಕಾಡಂ ಕಾಡಂ 

ಸಲೆ ಪಸಿವಂ ಮಲಕಿದು ತಣಿದು ಬೇಡಂ ಬೇಡಂ ೨೧ 


ತಳಿರ್ಗಳ ಸೀರೆಯುಟ್ಟು ಗುರುಗಂಜಿಯ ಹಾರಮನಾಂತು ಮುಂದೆ ಶೀ- 
ತಳಶಶಿಕಾಂತದಿಂ ಸಮೆಡೊರಲ್ಲಳೊಳಂ ಬಿದಿರಕ್ಕೆಯಿಕ್ಕಿ ನಿ- 

ಚ್ಚಳಮನ ಸುವ್ವಿ ಕಾಡೊಡೆಯ ಸುವ್ದಿ ಮನೋಹರ ಸುವ್ವಿ ಸುವ್ದಿಯಂ- 
ದಳವಡೆ ರಾಗದಿಂ ತಳಿಸಿದರ್‌ ವನದಲ್ಲಿ ಪುಳಿಂದಕಾಂತೆಯರ್‌ ೨೨ 


ಮತ್ತಮೊಂದಡೆಡೆಯೊಳ್‌, 
ಇನೆಯನೊಡೆಗೂಡಲೆಂದಿಂ- 
ಪಿನ ರಮ್ಯುಸ್ಥ ಛಮನಅಸಿ ಬರುತುಂ ನವಯ್‌್‌- 
ವರೆ ಮುಗ್ದೆ ತುಜುಗಿ ಪರ್ಮ್ವಿದ 
ವನದೊಳಗಣ ಮೆಳೆಗಳೊಳಗೆ ಪುಗುವನ್ನೆನರಂ ೨೩ 


ಬೆಳಗಂ ಕಳ್ತಲಿಸುವ ಮೆಳೆ 

ಮೆಳೆಯಂ ಪೊಕ್ಕಲ್ಲಿ ತನ್ನ ಕಣ್ಗಳ ಬೆಳಗಿಂ 

ಬೆಳಗಾಗಿರೆ ಬೆಳಗಿಲ್ಲದ 

ಮೆಳೆಯಿಲ್ಲೆಂದಬಲೆ ಶಬರಿ ಸೊಬಗಳಿದಿರ್ದಳ್‌ ೨೪ 


ಇರೆ ಸುಪ್ರೌಢಕಿರಾತಂ 
ತರುಣಿಯ ಮುಗ್ದ ತೆಗೆ ಮಚ್ಚೆ ಮುಗ್ದೆಯ ಕಣ್ಣಂ 

ಬರೆ ಮುಚ್ಚಿ ಇಡಿದ ಕಲ್ತಲೆ 

ದೊರೆಕೊಂಡತ್ತೆಂದು ನೆರೆದು ಸುಖಿಯಾಗಿರ್ದಂ ೨೫ 


(ಈ) ಮೃಗಸಂತಾನದ ನೆಲೆಯರಣ್ಯಂ 


ಮತ್ತಮೊಂದೆಡೆಯೊಳ್‌ ಪಸಿವೆತ್ತು ಮಸಗಿ ಬಂದು ಬಿಲಂಗಳೊಳ 
ಗಣಿಣುಂಪೆಗಳಂ ಮೊಗಮಿಟ್ಟೂದಿಯೂದಿ ತಣಿಯದೆ ತವಕದಿಂ ನಡೆ 


ಸೆರಿಶಿಷ್ಟ ೧೧೧ 


ನಡೆದು ನಳನಳಿಸುವ ಬೆಳಲಮರದ ತಳದೊಳುದಿರ್ದ ಪಕ್ಟಫಲಂಗಳ 
ನಾಯ್ದುಕೊಂಡು ಗಳಗಳನೆ ಸರಿದು ಪಾಸಜಕೆಯ ಮೇಲಾಸುರದಿಂದೊಡೆಿ 
ದೊಟ್ಟಿ ಜೇನಹುಟ್ಟುಗಳನಿಟ್ಟಿಟ್ಟಲಸಜಿ ಕಲಸಿ ತಣಿವಿನಂ ತಿಂದು ತೇಗಿ 
ತೂಗಿ ಕೆಲೆಕೆಲೆದು ಕುಫ್ರಿಕುಪ್ಪಿಯುರ್ಜಿ ಕೊರ್ಬಿ ನಲಿದಾಡುವ ಭಲ್ಲೂಕ 
ಫಿಕಾಯದಿಂ; ಮತ್ತಮೊಂದೆಡೆಯೊಳ್‌ ಎಳವುಲ್ಲಳಂ ಮೇದು ತಿಳಿನೀರ 
ನೀಂಟ ನೆಳಲೊಳ್‌ ಪಟ್ಟಿರ್ದು ಬೆಂಡೇಳ್ವ ಶೋಕಳೆಹಿಂಡಿಲ್ಲಟ್ಟಿ ಮೇವಂ 
ಮಗುಳ್ಳಿ ಕಟ್ಟಿದಿರ ಪುಲಿಯೆಂ ತೊಟ್ಟಿ ನೆ ಕಂಡು ಭೋಂಕನೆಳ್ಹು ಮೊಗಮ 
ನೆತ್ತಿ ಕಡುಮುಳಿದು ಖಾತಿಗೊಂಡು ಚಲದಿಂ ಮಲೆದು ಘಳಿಲನೆಯ್ದಿ 
ಪಾಯ್ದು ಪೊಯ್ತು ಕೋಡಿಟ್ಟು ಜಲ್ಲಿಸಿ ಬಿಸುಟ್ಟು ನೊಸಲ ತೀಂಟಿ ತೀಣದೆ 
ಕೊಣಕಿಟ್ಟು ಮುರಿದು ಹಿರಿದಪ್ಪ ಪುಕ್ತಿನೊಳೊತ್ತಿ ಪೋರ್ದು ಮೆತ್ತಿದ 
ಕರ್ದಮಂ ನಿಟಿಲತಟದೊಳ್‌ ಪತ್ತಿರ್ದ ಧೂಳಿ ಮೆಯ್ಯೊಳೆ ಮೇಶೆಯೆ 
ಪಲನೋತ್ಸರದಿಂ ಪೊಜಮಟ್ಟಿ ಕಾಳರಕ್ಕಸರಂತಿರ್ಪ ಕಾಳ್ಗೋಣಂಗಳಿಂ; 
ಮತ್ತಮೊಂದೆಡೆಯೊಳ್‌ ಮರದಿಂ ಮರಕ್ಕೆ ತಿರುಗಿ ಪಾಯ್ದೆಳೆಗೊಂಬ 
ನಲ್ಲಾಡಿ ತೂಗಿ ತೊನೆದಳ್ಳಿ ಅದು ಕುಳ್ಳಿರ್ದು ಕಾಲ್ಗಳಂ ನೀಡಿ ಬರಿಯಂ 
ಬೆರಂಟಿ ಬಿಸಿಲ್ಲಾಯ್ದು ಪಸಿವೆತ್ತಿ ಮೇಲಂ ನೋಡಿ ನೀಡಿ ನೆಗೆದು ತಿಣ್ಣ 
ಗೊಂಬಿನೊಳ್‌ ಬಣ್ಣ ವಳಿಯದ ಪಣ್ಣಂ ತಿಂದು ತಣ್ಣನೆ ತಣಿದು ಕಣ್ಣಂ 
ಬಿಟ್ಟು ಪುರ್ಬಿಕ್ಸಿ ಪಲ್ಲಿಅದು ಹೆರ್ರೆಂದು ಕಿರಾತಕಾಂತೆಯರಂ ಮಿಗೆ 
ನಗಿಸುತಿರ್ಹ್ನ ಮರ್ಕಟಪುಕರದಿಂ ಒಪ್ಪಿರ್ದುದುದ್ಯನ್ನ್ನಗಂ. 


೨. ತನ್ನಂದನಮೆ ಘನವನಶ್ರೀಗೆ 
ರೂಪಾಗಿ ತೋರ್ಕುಂ 
ಮಾನಿಮ್ಮಾನಳಿ ಮದಾಳಿ ಗಿಳಿಯೆರಗಿಳಿಗಳ್‌ 
ನೀರೆಅಕೆದುವಕಾರಕ್ಕೆಳ- 
ನೀರಂ ರುಚಿವೆರಸು ತೀವೆ ವನಪಾಲಕರಂ 
ಪಾರುತ್ತಿರ್ಸಂತಿರ್ಪುವು 
ಸಾರಾಯಫಲಾಳಿ ನಾಳಿಕೇರಂ ಬನಡೊಳ್‌ ೨೬ 


ಗಿರಿಜಾಕಲ್ಮಾಣ ಮಹಾಪ್ರಬಂಧೆಂ 


ವನಲಕ್ಷ್ಮಿಗೆ ಸಕಲ ವಿಲಾ- 
ಸಿನಿಯರ್‌ ಬಳೆದೋಳ್ಸಳಿಂದೆ ಚಾಮರಮಿಕ್ಳಲ್‌ 
ತನತನಗೆ ನಿಂದರೆನೆ ತದ್‌- 
ವನದೊಳ್‌ ಪೊಂಬಾಳೆಯಿಂದೆ ಪೂಗಮಶಿಸೆಗುಂ 


ಅಳಿಗಿಳಿ ನಿಕಕುಲರವದಿಂ 

ನೆಳಲಿಂ ರೂಪಿಂ ಫಲಂಗಳಿಂ ಪೂವಿಂಡಂ 
ಬಳಸಿ ತಣಿಪುವುದು ಪೊಸಮಾ- 

ವೆಳಸಿದ ಪಾಂಥಪ್ರತಾನ ಪಂಚೇಂದ್ರಿಯಮಂ 


ಕಾವಂಗೆಂದು ವಸಂತಂ 

ಭಾವಿಸಿ ಸಮೆದಿಟ್ಟ ನೀಲದರಮಸೆಯೆನಿಕುಂ 
ಮಾವಿನ ಹೊವಿನ ಕಾವಿನ 

ಶಾವಿನ ಮೊದಲಿಂದೆ ತೀವಿದಳಿಗಳ ಬಳಗಂ 


ಬಿಗಿಯಪ್ಪಿ ಮೊಗಮನಿಟ್ಟಾ- 

ಲಿಗಳವು ನಸುಮುಚ್ಚಿ ಪಕ್ಷಯುಗಮೆಳಲೆ ರಸಂ- 
ದೆಗೆವ ದಠಿ ನಿಮಿರೆ ನಾಲಗೆ 

ಚಿಗುರುತ್ತಿರೆ ಸವಿದುದೊಂದು ಗಿಳಿ ತನಿವಣ್ಣಂ 


ಬಿಗಿಯಸ್ಸಿ ಪುಷ್ಪರಸಮಂ 

ತೆಗೆದೀಂಟಿ ತುಳುಂಕಿ ತೂಟ ತೇಂಕಾಡಿ ಮನಂ 
ಮಿಗೆ ಸೊರ್ಕಿ ಜಿನುಗಿ ಜೀವಿಸಿ 
ಮಗಮಗಿಸಿತ್ತೊಂದು ಮಧುಕರಂ ಮಲ್ಲಿಗೆಯೊಳ್‌ 


ಆ ನವಗಂಧಕ್ಕೆಳಸಿಯ- 

ನೂನಂ ಷುಧುಕರತಠಿಕಾಯಮೊಲ್ಬನಷರತಂ 
ನಾನಾಮಂಜುಳನಿನದದೊ- 

ಳಾನಂದಂ ಮಿಕ್ಚು ಕಂಪಫೀಂಟುತ್ತಿರ್ಶುಂ 


೨೭ 


೨೮ 


೩೦ 


ಪರಿಶಿನ್ವ 


4, ಬಿಬ್ಬಿರ ಬಿರಿನಂತಪ್ಪಿದುದು 
ದೇಹನೊಂದೆಂಬಿನೆಗಂ 


ನಳಿನದ ಕರ್ಣಿಕೆಯೊತ್ತಿನೊ- 

ಳಳವಡೆ ಕಣ್ಮುಚ್ಚಿ ಮಗ್ಗುಲಿಕ್ಕಿಯಜಸ್ರಂ 
ಶಳರದೆ ನಿದ್ರಾಸುಖದಿಂ 

ಕಳಹಂಸೆಯ ಮಟೀಗಳಿರ್ಪ್ಬುನಂತಾ ಕೊಳನೊಳ್‌ 


ಅತಿಭರದಿಂ ನವಕುವಲಯ 

ತತಿಯೊಳ್‌ ಕಾಸಾರದೊಳ್‌ ಕುಶೇಶಯ ಚಯದೊಳ್‌ 
ಲತೆನನೆಯೊಳ್‌ ವನದೊಳ್‌ ಪುಳಿ- 
ನತಳಡೊಳಅಸಿದುದು ಕಾಂತೆಯಂ ಕಳೆಹೆಂಸಂ 


ಪುಳಿನಮನಡಿಗಡಿಗೇಟುತೆ 

ಕೊಳನೊಳಗಡಿಗಡಿಗೆ ಸೊಕ್ಕು ಪೊಅಮಡುತೆ ಲತಾ- 
ವಳಿಗಳೊಳಡಿಗಡಿಗಾಲಿಸು- 

ತಳವಳಿದಡಿಗಡಿಗೆ ಬಳಲುತಿರ್ದುದು ಹೆಂಸಂ 


ಬಜೀದೆ ಗಳಗಳನೆ ನಡೆವುದು 

ಪೆಜಸಾರ್ವುದು ಬೆರ್ಚುವುದು ಬಳಲ್ವುದು ಮತ್ತೆ- 
ಟ್ರಅಕೊಳಿರ್ಪುದು ಕಣ್ಣಳನರೆ- 

ದೆಅಕಿವುದು ನೆನೆನೆನೆದು ಕಾಂತೆಯಂ ಕಳಹಂಸಂ 


ಇರೆ ಸಿರಿ ಬರ್ಪಂದದೆ ಸುಂ” 

ದರಿ ಬರೆ ಸರಿತಂದು ಚಂಚುಗೂಡುತೆ ಪಕ್ಷಾಂ- 
ತರದೊಳ್‌ ಮುಸುಂಕಿ ಬಿಬ್ಬಿರ- 
ಬಿರಿನಂತಪ್ಪಿದುದು ದೇಹಮೊಂದೆಂಬಿನೆಗಂ 


೧೧೬ 


೩.೩, 


೪ 


೩,೫ 


೩.೬ 


೧೧೪ ಗಿರಿಜಾಕಲ್ಮಾ ಣ ನುಹಾಸ ಪ್ರಬಂಧಂ 


೪, ಅಂಬರದ ಪುಳಿಂದಿ ತಾಳ್ಗೆಸೆನ 
ಮೂಗಿನ ಮುತ್ತು 


ಅದು ಸೊಶಸನಳದ ಬಂಧೂ- 

ಕದ ಕೆಂದಾನರೆಯ ದಾಸಣದ ಪೂವಿನ ನ. 

ರ್ಣದ ಸಂಪದದಿಂ ಮದದಿಂ | 
ಮುದದಿಂದೊಸ್ಬಿತ್ತು ಚಂದ್ರಬಿಂಬವಿಡಂಬಂ ೩೮ 


ಹೆರನುದ್ದೂಳಿಸಿದತ್ಯನೂನಭೆಸಿತಪ್ರ ದ್ಯೋತಮೋ ಚಂದ್ರಶೇ- 
ಖರನಾನಂದಮಯಾಟ್ಪಹಾಸರುಚಿಯೋ ಸ ಸರ್ತೇಶ ಸಫ್ಟೀರ್ತಿಯೋ 
ಪರನೋತ್ತುಂಗಮುರುನ್ನದೀ ಸ್ರ ಪ್ರಬಳಗೌರಚ್ಛಾ ಯೆ ಭೂಭಾಗದೊಳ್‌ 
ಪರೆದತ್ತೋ ಎನೆ ಸರ್ವಿತುರ್ವಿಯನಗುರ್ವಿಂ ಸಾಂದ್ರ ಚಂದ್ರಾತಸಂ ೩೯ 


ಮುಡಿವೊಡೆ ಮಲ್ಲಿಕಾಪ್ರತತಿ ಪೂಸುವೊಡುತ್ತ ಮನವ್ಯಚಂದನಂ 
ತುಡುವೊಡೆ ಮೌತ್ತಿಕಾಭರಣನೀಸುವೊಡಂತನ್ಳುತಾಬ್ದಿ ಪೊರ್ದುಕೊ- 
ಳ್ವೊಡೆ ಧವಳೋತ್ತ ರೀಯಮೊಸೆದೀಂಟುವೊಡಾ ನವದುಗ್ನ ಮೊಲ್ಲುನೋ- 
ಳ್ಸೊಡೆ ರಜತಾದ್ರಿಯೆಂದೆನಿಸಿ ತೋಟಿತು ಮಾಟದ ಚಂದ್ರಿ ್ರಿಕೋಜ್ವಳಂ 
೪೦ 


